ಶ್ರೀ ವಿಜಯದಾಸ ಕೃತ 
ಸ್ತೋತ್ರ ಸುಳಾದಿಗಳು ' 


(ಅವತರಣಿಕೆ, ಕಠಿಣ ಶಬ್ದಾರ್ಥ ಹಾಗೂ ಲಘುಟಿಪ್ಪಣಿ) 


ಸಂಪಾದಕರು 
ಶ್ರೀ ವಿಜಯದಾಸರ ಭಕ್ತವೃಂದ 


ಪ್ರಕಾಶಕರು 
ಶ್ರೀ ಮದ್ದಪುರಂದರೋತ್ಸವ ಸೇವಾ ಸಮಿತಿ 


ಎಲಿ 








Sri Vijayadasa krutha Sthothra Suladigalu : Edited and Compiled by Sri 
Vijayadasara Bakthavrunda. Published by Sri Madhwa- 
purandarothosava Seva Samithi. : 


ಬೆಲೆ : ಪಾರಾಯಣ 


ಮುಖಪುಟ ವಿನ್ಯಾಸ : ಎ. ಶ್ರೀನಿವಾಸ 


ಮುದ್ರಕರು : ಎ. ಜಿ. ಸುವ್ರತೀಂದ್ರ, ವಾಣೀ ಪ್ರಸ್‌ 


.., ಗೀತಾ ರಸ್ತೆ ಚಾಮರಾಜಪುರಂ, ಮೈಸೂರು-570 005 


ದೂ. : 0821-4253295 ಮೊಬೈಲ್‌ : 988678509೨, 9886788295 


ಪ್ರಸ್ತಾವನೆ 

ಭೃಗ್ವಂಶರಾದ ಶ್ರೀ ವಿಜಯದಾಸರು ಪುರಂದರದಾಸರ ಶಿಷ್ಯರು. 
ಪುರಂದರದಾಸರ ಅನುಗ್ರಹ ವಿಜಯದಾಸರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. 
ತ್ರಿಮೂರ್ತಿಗಳ ಪರೀಕ್ಷೆಗೆ ಕಳುಹಿಸಿದವರೆ ನಾರದರು. ಹಾಗೆ ಕಳುಹಿಸದಿದ್ದರೆ ಶ್ರೀ 
ಶ್ರೀನಿವಾಸನು ಭೂಮಿಗೆ ಇಳಿದು ಬರುತ್ತಿರಲಿಲ್ಲ. ಲಕ್ಷ್ಮೀದೇವಿ ಕೊಲ್ಲಾಪುರ 
ಸೇರುತ್ತಿರಲಿಲ್ಲ. ಹೀಗಾಗಿ ಭೃಗುವಿನ ಒದೆತ ನಮಗೆ ಅತ್ಯಂತ ಲಾಭವಾಯಿತು. 
ಶ್ರೀನಿವಾಸನಿಂದಾಗಿ ಲಕ್ಷ್ಮೀದೇವಿಯಿ೦ದಾಗಿ ಎರಡು ರಾಜ್ಯಗಳು 
ಸಂಪದ್ಧರಿತವಾಗಿದ್ದವು. ವಿಜಯದಾಸರು ಪುರಂದರದಾಸರ ರೂಪದಲ್ಲಿ ಬಂದು 
ಎಪ್ಪತ್ತೈದು ಸಾವಿರ ಕೀರ್ತನೆ ಸುಳಾದಿಗಳನ್ನು ಬರೆದು ಗುರುದಕ್ಷಿಣೆ ನೀಡು 
ಎ೦ದರು. ನೀನು ಇನ್ನು ಮುಂದೆ ವಿಜಯದಾಸರೆಂದರು. ಇದರರ್ಥ 
ಶ್ರೀಮದಾಚಾರ್ಯರು 37 ಗ್ರಂಥ ಹಾಗೂ ಟೀಕಾರಾಯರ 21 ಗ್ರಂಥಗಳನ್ನು 
ಕನ್ನಡದಲ್ಲಿ ನಿನ್ನದೇ ಆದ ಭಾಷೆಯಲ್ಲಿ ಭಕ್ತರಿಗೆ ತಿಳಿಸಿದವನು ಎಂದರ್ಥ. ವಿ- 
4, ಜ-3, ಯ-1, ದಾ-3, ಸ-7, ವಿಜಯದಾಸನೆಂದರೆ ಆಚಾರ್ಯರ 37 
ಗ್ರಂಥ ಕನ್ನಡೀಕರಣ ಮಾಡಿದವರು ವಿಸ-2೭8, ಜಸದಾ-9, 9Xಯ-=9x1=9, 
2849-3171, ಜಯರಾಯರ ಗ್ರಂಥ ಕನ್ನಡಕ್ಕೆ ಪರಿವರ್ತಿಸಿಕೊಟ್ಟವರು 


ವಿಜಯದಾಸ ಎ 4483+ 1+3+2¢+7=2 
ಎ ಯ ಜದ ಆ ಸ 


ಹೀಗೆ ಗುರುಗಳು ನೀಡಿದ ಅಂಕಿತವೂ ಕೂಡ ಮಹಾರ್ಥ ಬೋಧಕ. ಈ 
ಪ್ರಾರ್ಥನಾಭಾಗ ಸುಳಾದಿ ಗ್ರಂಥವನ್ನು ಉಪ್ತಿ ಮಧ್ದರಾವ್‌ ಅವರು ಮುದ್ರಣ 
ಮಾಡಿಸಿ ಸಜ್ಜನರ ವೃ೦ದಕ್ಕೆ ಎತರಿಸಬೇಕೆಂಬ ಹ೦ಬಲ ಹೊಂದಿದ್ದರು. ಈ 
ಮಧ್ಯದಲ್ಲಿಯೇ ಶ್ರೀಶನಾಜ್ಞಿ je ಭೂತ್ಯಾಗ ಅನಿವಾರ್ಯವಾಯಿತು. ಆದರೆ 
ಟ್ಟ ಪೌತ್ರ ಅನಂತು ಅವರ ಇಚ್ಛೆ ಯನ್ನು ಪೂರ್ತಿಮಾಡುತ್ತಿರುವುದು ವಿಶೇಷ 
ಸಂಗತಿ. ತಾವು ಉದ್ದಾರವಾಗುತ್ತಾ, ಇತರರನ್ನೂ ಉದ್ಧಾರ ಮಾಡುತ್ತಿರುವ ಈ 
ಮಾರ್ಗ ಮೋಕ್ಷಮಾರ್ಗಕ್ಕೆ ಕೈದೀವಿಗೆ. ಇದನ್ನು ನೋಡಿಕೊಡಲು ಮೈಸೂರು 
ಶ್ರೀ ರಾಮಚಂದ್ರಾಚಾರ್‌ ನನಗೆ ನೀಡಿದರು. ಈ ನೆಪದಲ್ಲಾದರೂ ಒಂದು ಬಾರಿ 
ಪಾರಾಯಣ ಯೋಗ ಲಭಿಸಿದ್ದಕ್ಕೆ ವಿಜಯರಾಯರ ಕರುಣೆಗೆ ತಲೆಬಾಗಿ ಒಪ್ಪಿ 
ಯಥಾಶಕ್ತಿ ಯಥಾಮತಿ ಸರಿಯಾದ ಪದಗಳು ಹಾಕಲು ಪ್ರಯತ್ನಿಸಿದ್ದೇನೆ. ಈ 


೪) ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪ್ರಾರ್ಥನಾಭಾಗ ಸುಳಾದಿ ಗ್ರಂಥವು ಈ ಬಾರಿಯ ಪುರಂದರೋತ್ಸವದಲ್ಲಿ 
ಉಡುಪಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವತೇರ್ಥರ ಅಮೃತಹಸ್ತದಿ೦ದ 
ಬಿಡುಗಡೆಯಾಗುತ್ತಿರುವುದು ಮತ್ತೊ೦ದು ವಿಶೇಷ ಇದರ ಉಪಯೋಗ ಪಡೆದು 
ನಿತ್ಯ ಪಾರಾಯಣಾದಿಗಳನ್ನು ಮಾಡಿದಾಗ ಈ ಎಲ್ಲರ ಶ್ರಮ ಸಫಲ. 


| ಇತಿ ಅವನತ ಶಿರಸ್ಕ 
ಡಾ ಚತುರ್ವೇದಿ ಎಸ್‌. ವೇದವ್ಯಾಸಾಚಾರ್ಯ 


ರಿಸರ್ವೋತ್ತಮ ವಾಯುಜೀವೋತ್ತಮ 
ಪ್ರಕಾಶಕರ ನುಡಿ 


ಭಗವಂತನಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಲು ಮಾರ್ಗದರ್ಶಿಯಾಗಿ 
ಮಹಾನುಭಾವರಾದ ಶ್ರೀ ವಿಜಯಪ್ರಭುಗಳು ತಮ್ಮ “ಪ್ರಾರ್ಥನಾ ಭಾಗ 
ಸುಳಾದಿ'ಯಲ್ಲಿ ತಿಳಿಸಿಕೊಟ್ಟರುತ್ತಾರೆ. ಅಂತಹ ಪ್ರಾರ್ಥನೆಗಳನ್ನು ಒಳಗೊಂಡ 
ಸುಂದರವಾದ ಸುಳಾದಿಗಳ ಸಂಗ್ರಹವನ್ನು ಈ ಪುಸ್ತಕದಲ್ಲಿ ಕೀರ್ತಿಶೇಷ ಉಪ್ಪಲಿ 
ಮಧ್ವರಾವ್‌ರವರು ಸಂಗ್ರಹಿಸಿ ಬಹಳ ದಶಕಗಳ ಹಿಂದೆ ಪ್ರಕಟಿಸಿ ಸಜ್ಜನವೃಂದಕ್ಕೆ 
ಉಪಕಾರ ಮಾಡಿರುತ್ತಾರೆ. ಈ ಬಾರಿಯ ಶ್ರೀಮಧ್ವ-ಪುರಂದರೋತ್ಸವದ 
ಜ್ಞಾನಯಜ್ಞದಲ್ಲಿ ಮತ್ತೊಮ್ಮೆ ಪುನರ್ಮುದಣ ಮಾಡಲು ಅವರ ಮೊಮ್ಮಗ ಶ್ರೀ 
ಉಪ್ಪಲಿ ಅನಂತುರವರು. ಅನುಮತಿಯನ್ನು ನೀಡಿರುತ್ತಾರೆ. ಅದಕ್ಕಾಗಿ ಶ್ರೀ ಮದ್ಧ- 
ಪುರಂದರೋತ್ಸವ ಸೇವಾ ಸಮಿತಿಯಿಂದ. ಕೃತಜ್ಞತಾಪೂರ್ವಕ ವಂದನೆಗಳನ್ನು 
ಸಲ್ಲಿಸುತ್ತಿದ್ದೇವೆ. ಸುಳಾದಿಯನ್ನು ಪರಿಶೀಲಿಸಿ 'ಕರಡುಪ್ರಶಿಯಲ್ಲಿನ ಮುದಣ 
ದೋಷವನ್ನು ಸರಿಪಡಿಸಿಕೊಟ್ಟಂತಹ ಪಂಡಿತರಾದ ಡಾ ಚತುರ್ವೇದಿ 
ವೇದವ್ಯಾಸಾಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಈ 
ಗಂಥವನ್ನು ಸುಂದರವಾಗಿ ಮುದಣ ಮಾಡಿಕೂಟಂತಹ ಮೈಸೂರಿನ ವಾಣೀ 
ಪ್ರೆಸ್‌ನ ಮಾಲೀಕರು ಹಾಗೂ ನಮ್ಮ ಆತ್ಮೀಯರೂ ಆದ ಶ್ರೀ ಎ. ಜಿ. ಸುವ್ರತೀ೦ದ್ರ 
ಮತ್ತು ಅವರ ಪುತ್ರ ಶ್ರೀ ಎ. ಶ್ರೀನಿವಾಸರವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. 
ಸಜ್ಜನರು ಈ ಸುಳಾದಿಯ ಪಾರಾಯಣದಿಂದ ಭಗವದ್ಭಕ್ತಿಯನ್ನು ಪಡೆದು 
ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ. 


ಇಂತಿ ಸಜ್ಜನರ ಚರಣ ಸೇವಕ 
ಮೈಸೂರು ರಾಮಚಂದ್ರಾಚಾರ್‌ 


ನಿನ್ನಾ ಒಲುಮೆಯಿಂದ ನಿಖಿಳಾ ಜನರು ಬಂದು ಮನ್ನಿಸುವರೋ ಮಹರಾಯ। 
ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು | 


ಶ್ರೀ ಉಪ್ಪಿ ಮಾ ತೆ — ಹ 





ಶ್ರೀ ದಾಸರಾಯರ ಸೇವೆಗಾಗಿಯೇ ಜೀವನವನ್ನು ಮುಡುಪಾಗಿಟ್ಟ 
ಎಲೆಮರೆಯ ಕಾಯಿಯಂತೆ ಪ್ರಖ್ಯಾತಿ, ಪ್ರತಿಷ್ಠೆ ಪ್ರಚಾರದ ನೆರಳಿನಿಂದಲೂ 
ದೂರ ಸರಿದು ಶ್ರೀ ವಾಯುದೇವರ ಹಂಸಮಂತ್ರ ಜಪದಂತೆ ಸುಳಾದಿಗಳ 
ಪಾರಾಯಣವೆ ಜೀವನದ ಉಸಿರಾದ ಶ್ರೀ ಉಪ್ಪಿ ಮಧ್ದರಾಯರು ಒಂದು 
ವಿಶ್ವವಿದ್ಯಾಲಯದಿಂದ ನಡೆಯಬಹುದಾದ ಕೆಲಸವನ್ನು ಒಬ್ಬರೇ ತಮ್ಮ ಜೀವನದಲ್ಲಿ 
ಸಾಧಿಸಿ ರುಪ ತಿ ತಿರುಮಲ ದೇವಸ್ಥಾನದ ಮಸಿ ಸಾಹಿತ್ಯ ಪ್ರಾಜೆಕ್ಟ್‌ನಿಂದ 
ಗೌರವ ಪಡೆದರು. ಇವರ ಕಾರ್ಯವನ್ನು ಸ್ವತಃ ವೀಕ್ಷಿಸಿದ ಪಲಿಮಾರು "ಮತ್ತು 
ಭಂಡಾರಕೇರಿ ಮಠದ ಶ್ರೀ ಶ್ರೀ ವಿದ್ಕಾ ಮಾನ್ಯ [ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ 
ಮನ್ಮದ್ದರಾದ್ಧಾ೦ತ ಸಂವರ್ಧಿನಿ ಸಭಾ "೧೯ ೮೩ ಶ್ರೀ ಚಿ೦ತರವೇಲಿ ಪ್ರಾಣದೇವರ 
ಸನ್ನಿಧಿಯಲ್ಲಿ ಸಚ್ಛಾತ್ರ ಪಂಡಿತರಿಗೆ ಸಮಾನವಾಗಿ ಎದ್ದತ್‌ ಸಭೆಯಲ್ಲಿ ಮಾನಿತರಾಗಿ 
"ಹರಿದಾಸ ವಾಜ್ಯಯ ವಿಶಾರದ” ಎಂಬ ಪ್ರಶಸ್ತಿ ಪಡದರು. ಮನೆಮನೆಗಳಲ್ಲಿ 
ದಾಸರ ಸುಳಾದಿಗಳ ಪಾಠ ಪ್ರವಚನ ಹಾಗೂ ಶ್ರೀ ಶೇಷದಾಸರ ಅಷ್ಟಕ ಪಠನ 
ನಡೆಸಿ ಒಂದು ಲಕ್ಷ ಅಷ್ಟಕ ಪಾರಾಯಣದ ಫಲವನ್ನು ಮೊದಲಕಲ್‌ ಶ್ರೀ 
ವೇಂಕಟೇಶನ ಪಾದ [ರಿಸಿ ಧನ್ಯರಾದ ಗುಪ್ತಸಾಧಕರು ಶ್ರೀ ಮಧ್ಹರಾವ್‌ ಉಪ್ಪಿ. 


ರಾಯಚೂರು ಕೆ, ರಾಘವೇಂದ್ರರಾವ್‌ 


॥| ಹರಿ ಓಂ ॥ 


ಪರಿವಿಡಿ 


೧. ಭಗವದವತಾರಗಳ ಸ್ತೋತ್ರ 
ಶ್ರೀ ವರಹಾವತಾರ 
೧. ಭೂ ವರಾಹ ಅವತಾರ ಶೃಂಗಾರ 
ಶ್ರೀ ನೃಸಿಂಹಾವತಾರ : 
೨. ವೀರ ಸಿ೦ಹನೆ ನಾರಸಿಂಹನೆ ದಯ 
೩. ಜಯಜಯ ಜಯವೆಂದು 
ಶ್ರೀ ವಾಮನಾವತಾರ 


೪, ವಾಮನ ವಟು ಇಂದ್ರಾನುಜ ಉಪೇಂದನೆ... 


ಪರಶುರಾಮಾವತಾರ 
೫. ಸತ್ಯವತಿ ಪುತ್ರ ದುರ್ಗಕಳತ್ರ 
ಶ್ರೀ ರಾಮಾವತಾರ 
೬. ರಾಜರಾಜರಮಣಿ ರಾಜಶೇಖರವಿನುತ 
೭ ಸುತ್ತ ವಿರಜಾನದಿ ರತ ಮಯ 
ಆಸ ಮಧ್ವವಲ್ಲಭ ಜಯ ದ್ದೆ ಷ್ಟವರ ಪ್ರಿಯ 
೯ ವಂದೆ ಮುಕುಂದ ಪ 
ಶ್ರೀ ಧನ್ವಂತ್ರಿ ಅವತಾರ 
ys ಆಯು ವೃದ್ಧಿಯಾಗುವದು ಶ್ರೇಯಸ್ಸು 
ಹಯಗ್ರಿವಾವತಾರ' 
ಭತ ಜಯ ಜಯ ಜಾಹ್ನವಿಜನಕ 
ಶ್ರೀ ಯಷಭಾವತಾರ 
೧೨, ಸೌಭಾಗ್ಯವ೦ತ ಜಯತು ಸೌಂದರ್ಯಸಾರ 
ಶ್ರೀ ದತ್ತಾವತಾರ 
೧೩. `ದತ್ತಾಯೋಗೀಶ ಯೋಗಿಯೋಗ ಶಕ್ತಿಪ್ರದ 
ಶ್ರೀ ಕಪಿಲಾವತಾರ 
೧೪. ಉಪಜೀವ್ಯ ನಿಜಾನಂದ ಉದಧಿಶಯನ 
೧೫. ಸಿದ್ಧಿದಾಯಕ ಶಿಷ್ಟಜನ ಪರಿಪಾಲಾ 
ಶ್ರೀ ವೇದವ್ಯಾಸಾವತಾರ 
೧೬. ಯತಿಗಳ ಶಿರೋರತುನ ಸತಿಯ 


ಶ್ರೀ ಕೃಷ್ಣಾವತಾರ 
೧೭. ಕೃಷ್ಣಕಮಲನಾಭಾ ಕ್ರೀಡಾ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸತತ ಬ್ರಹ್ಮಚಾರಿ ಎನಿಸಿಕೊ೦ಡು 
ಭಾರತಾಖ್ಯ ಕಥೆ ಭೂರಿಜನರು ಕೇಳಿ 


| ಬೆಳಗಪ್ಪಾ ರಖಾವದಲಿ ಮಲಗಿ 


ಇಂದಿರಾಪತಿ ಬಂದಾ ಎನ್ನ ಮುಂದೆ 


. ಪೆತ್ತ ಸಾವಿತ್ರಿ ತನ್ನ ತನುಜ೦ಗೆ 

. ನವರತುನದಿಂದಲೆಸೆವ ಮುಕುಟ 

. ಸ್ಪರ್ಗತಿ ನಿರ್ಗತಿ ಸಕಲ 

. ಆವಪರಿಯಿಂದ ನಿನ್ನನರ್ಚೆಸುವೆ 

. ಯಾಕೆ ಮುನಿಸು ಸರ್ವಲೋಕದ 

. ದೇವ ನಿನ್ನ ಮಹಿಮೆಯನ್ಯಾವನರಿವನು 
ಗೊಲ್ಲನಾದಕ್ಕಿದೇ ಗುಣಗಳ 


ಮುತ್ತು ನವರತ್ನಮಯ ಪವಳ 


, ಯಾಕೆಲವೋ ನಿಗಮಮಣಿ ಈ 
. ಅಂಜಿಸುವದೇನೋ ಪರಂಜಳ 


ತರತರ ತರತರ ತರತರತರನೆ 


೨ ಕರುಣಾಕರ ಶ್ರೀಹರಿಯ ಸ್ತೋತ್ರ 
ದೀನ ಮಾನವನಿಗೆ ನೀನೇನು 
ಆವನ್ನ ದಯದಿಂದ ಈ ದೇಹ 


, ನೀನಿತ್ತ ತನುವೋ ನೀನಿತ್ತ ಮನವೋ 


ಎಂಥಾದೊ ನಿನ್ನ ಮಹಿಮೆ ಇಂಥಾ 
ಅನಂತ ಕಾಲದೊಳಗೊಂದೆ ಕಾಲವಿದೆ 
ಅನಂತ ಬೊಮ್ಮಂಡ ನಿನ್ನುದರದಲ್ಲಿಯಿಟ್ಟು 
ಭೂತ ಸೋಕಿತು ಕಾಣೋ ಯಾತರ 


, ಹರಿಯ ಬಿಡದಿರು ಸತ್ಯ ಹರುಷದಲಿ ನಿತ್ಯ 


ಪರಿಪೂರ್ಣಕಾಮ ವಿಸ್ತರ ಮಹಿಮ 


೩. ಶ್ರೀಹರಿಯ ಭಕ್ತವಾತ್ತಲ್ಯತೆ. 
ಅಚ್ಯುತಾನಂದ ಕೃಷ್ಣ ಗೋವಿಂದ 


ಭಕುತರಿಗಾಪತ್ತು ಬರಲಿಸಾ ಬರಲಿಸಾ 


ಅಕಳಂಕ ಚರಿತಾ ನಿಷ್ಕಳಂಕಾಭರಣಾ 


. ಭಕ್ತರಿಗೋಸುಗ ನಿನ್ನ ಮೂರುತಿಗಳು 
ಕ ವೆಗ್ಗಳವಯ್ಯಾ ನಿನ್ನಂಪ್ರ ಧೇನಿಪ 


ಆ 
೭೭ 
೮೬ 
ಆ 
ಷಃ 
£೭ 


೧೦೦ 


(೦೨ 
೧೦೪ 
(೦೬ 
೧೦೯ 
೧೧a 
ಇತ 


೧೧೮ 


೧೨೧ 


೧೨೩ 
೧೨೫ 
೧೨೮ 
೩೧ 
೧೩೪ 
೧೩೭ 
೧೩೮ 
(೧೪೨ 
೧೪೪ 


(೪೮ 
OHO 
೧೫೫ 
೧೫೭ 
೧೫೯ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ' 


ಅಯ 
೪೮. 
ಡೇ, 
೫೦. 
೫. 
೫೨. 
೫೩. 
೫೪. 
೫೫. 
೫೬. 
೫೭. 
೫೮. 
೫೯. 
೬೦; 
EO: 
ಆ 
೬ಡಿ. 


ಯಿತ 


೪ ಶ್ರೀಹರಿನಾಮ ಪ್ರಶಂಸೆ 
ಪರಮ ಪಾಪಿಗ ನಾನು ಪತಿತ 
ದೊರಕುವದೆ ಹರಿವಾಮಾ 
ನಿನ್ನ ನಾಮ ಪೀಯೂಷನ್ನವೋ 
ಹರಿನಾಮ ಪ್ರಹ್ಲಾದನ್ನ ಮೊರೆ ಕೇಳಿ 
ಹರಿನಾಮ ಲಕ್ಷ್ಮಿಕಾಣೊ ದಾರಿದ್ರಜನರಿಗೆ 
ಹೆಜ್ಜಿ ಹೆಜ್ಜಿಗೆ ಒಮ್ಮೆ ಅರ್ಜುನ ಸಾರಥಿ 
ಅನಾಥ ಬಂಧು ದೀನದಯಾಳು 
ಪೂರ್ಣಗಣ್ಯಾ ಗುಣಾರ್ಣವ 
ರೋಗನಿವಾರಣವಾಗುವದು ಮಹಾ 
ಶ್ರೀವಲ್ಲಭ ನಿನ್ನಕಾವೊ ಘನವೋ 
ಬ೦ದುನಿಂದವನಾರು ಎನ್ನ 
ಸುಳಿಕು ಮಾಯದ ನಡುಸುಳಿಯಿಂದ 
ಸುಳಿದವನಾರೆನ್ನ ಕಣ್ಣಮುಂದೆ 
ಜ್ಞಾನಿಯೆ ನಾನಲ್ಲ ದಾನಿಯೆ ನಾನಲ್ಲ 
ನಮ್ಮಪ್ಪ ನಮ್ಮೊಡಿಯಾ ನಮ್ಮಣ್ಣ 
ನೀ ಪ್ರಕಾಶಿತವಾಗೆ ನಾ ಪಕಾಶವಾಗುವೆ 
ಭಯವ್ಯಾಕೆ ನಿನಗೆ ನಿರ್ಭಯನಾಗು 


೫. ಶ್ರೀ ದುರ್ಗಾದೇವಿ ಸ್ತೋತ್ರ 


ದುರ್ಗಾ ದುರ್ಗೆಯ ಮಹಾದುಷ್ಟ ಜನ 


೬. ಶ್ರೀ ವಾಯುದೇವರ ಅವತಾರ ಸ್ತೋತ್ರ 


ಶ್ರೀ ಹನುಮದವತಾರ 


೬೫. 
ಸ 
ಹ 
೬೮; 
ಟ್ರ. 
ಜೆ 


ಧಾತ್ರಿ ತ್ರಯಕೆ ಗುರು ಸೂತ್ರನಾಮಕ 

ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ 
ಜಲಸಂಭವ ಪಟ್ಟಕ್ಕೇರುವ ಗುರುವೆ 

ಕಡಗ ಕಂಕಣದಿ೦ದ ಶೋಭಿತನಾದ ಹಸ್ತಾ 
ಅಂದಿಗೆ ಪೊಂಗೆಜ್ಜ ಬಿರುದಿನ ಕಾಲೆಂಡ 
ಕೋತಿಯಾದರೆ ಬಿಡೆನೊ ಬಲುಪರಿ 


ಶ್ರೀ ಭೀಮಾವತಾರ 


Ke 


ಭೀಮಸೇನನ ಪೂರ್ಣ ಕಾಮನೆ 


ಶ್ರೀ ಮಧ್ವಾವತಾರ 


ತು! 
a 


ಶ್ರೀಗುರುವಿನಂಘಫ್ರಿಯ ಯೋಗದಿಂದಲಿ 
ದುರ್ಮತವನು ನೆಚ್ಚಿ ಕರ್ಮಕ್ಕೆ 


೧೦ | ಶ್ರೀ ವಿಜಯದಾಸಕೃತ ಸ್ತ್ರೋತ್ರ ಸುಳಾದಿಗಳು 


೭೪. ಶ್ರೀಮದ್ದಿಠಲ ಪಾ ಪಾದಾಂಬುಜ ಮಧುಪ 
೭೫. ಮುನಿಗಳ ಮಸ ಪ್ರಕ ರತುನಾ ಭಾರತಿ 


೭. ಯತಿವರರ ಸ್ತೋತ್ರ 
ಶ್ರೀ ಜಯರಾಯರು 
೭೬. ಜಯರಾಯ ಜಯರಾಯ ಜಯದೇವಿ 


ಶ್ರೀ ಶ್ರೀಪಾದರಾಜರು 
೭೭. ಶ್ರೀಪಾದರಾಯ ಗುರುವೆ ದೃಢ 


ಶ್ರೀ ಶ್ರೀವ್ಯಾಸರಾಯರು 
೭೮. ಒಂದು ದಿವಸ ನಾರಂದ ಮುನೇಶ್ವರ 
ಶ್ರೀ ವಾದಿರಾಜರು 
೭೯. ಮಾಧವನಂಫ್ರಿ ನಿತ್ಯ ಮೋದದಲ್ಲಿ 
೮. ಶ್ರೀ ಪುರಂದರ ದಾಸರ ಸ್ತೋತ್ರ 
೮೦. ಗುರುಗಳೆಂದರೆ ಇವರೆ ಗುರುಗಳು 
೮೧. ದಾಸರ ಮಹಿಮೆಗೆ ಅನಂತ ನಮೊನಮೊ 
ಹರಿದಾಸರು ಮಿಗಿಸಿದ್ದ ಪ್ರಸಾದ 
೮೨. ಯಾತರೊಳಗೆ ಗಣನೆ ಎನ್ನಯ ಸ್ವರೂಪ 
೫. ಕಠಿಣ ಶಬ್ದಾರ್ಥ 
ಲಘು ಟಿಪ್ಪಣಿ 
ವಿಜಯ ಸುಭಾಷಿತ 


೨೪೩ 
ಮ 


೨೫೨ 


೨೫೫ 


೨೫೯ 


ಎ0 


೨೬೪ 
ಷ್ಟಿ 


ವಿ 
೨೭೬೩. 


ಜರ 
೨೯೫ 


॥ ಹರಿಃ ಓಂ ॥ 
॥ ಶ್ರೀಲಕ್ಷ್ಮೀನರಸಿ೦ಹಾತ್ಮಕ ಶ್ರೀ ಲಕ್ಷ್ಮಿವೇ೦ಕಟೇಶ ಪ್ರಸನ್ನ ॥ 
॥ ಶ್ರೀ ಗುರುರಾಜೋ ವಿಜಯತೇ ॥ 


ಕೆ 
ಕಿ 


¢ 
ಣಿ 
ತ 6 
ಲಿ 
f 
ಬ 
ಖ್‌ 
ಹೂ ಡ್ಯ 
ತ 
|. 
0 
ದ 
HE My 
po 
6 
ದಡ 
ಶೆ 
ಇತ್‌ 
ಜು 
ಳ್ಳ ಡೆ 
Wa -: 
E:: 
ಹಳ) 
ಸುಂ ದುಕ್‌ 
5 ಆ Tuk 
ಶಂ 
ಚಿ 
1% 
ಇ. 
ನಟ್ಟ ನ್ಯ 
ಜತ) 
ಹಾಸ್ನ ಲ್ಪ 
1: 
NV 
yh 40 
ಇನ್ಫಿ ನ್‌ 
ಜಾರ್ಜ 
ಕ 





ಸ್ತೋತ್ರ ಸುಳಾದಿಗಳು 
೧. ಭಗವದವತಾರಗಳ ಸ್ತೋತ್ರ 


ದಾಸರಾಯರು ಪ್ರತ್ಯೇಕವಾಗಿ ಭಗವದ್ರೂಪಗಳನ್ನು ವರ್ಣನೆ ಮಾಡಿದ ಸ್ತೋತ್ರ 
ಸುಳಾದಿಗಳನ್ನು ಈ ಭಾಗದಲ್ಲಿ ಕಾಣುತ್ತೇವೆ. 


ಭಗವಂತನ ರೂಪ, ಗುಣ, ಕ್ರಿಯೆಗಳಲ್ಲಿ ಯಾವ ಭೇದವೂ ಇಲ್ಲ. ಆದರೂ 
ಒಂದೊಂದು ರೂಪವನ್ನು ಪ್ರತ್ಯೇಕವಾಗಿ ಹೇಳುವುದುಂಟು. “ನೃಸಿ೦ಹಾದಿಕ ಮನ್ಯಚ್ಚ 
ದುರಿತಾದಿ ನಿವೃತ್ತಯೇ” ಎಂಬ ಭಾಷ್ಕೆಯ ನುಡಿಯಂತೆ ದುರಿತ ನಾಶನೆಗೆ 
ನೃಸಿ೦ಹ ಸ್ತೋತ್ರಕ್ಕೆ ಪ್ರಾಮುಖ್ಯವಿದೆ. ಅದರಂತೆ ವೇದವ್ಯಾಸದತ್ತ, ಕಪಿಲ ಹಯಗ್ರೀವ, 
ಯಷಭ ಮಹಿದಾಸಾದಿ ಭಗವದವತಾರಗಳು ಜ್ಞಾನಕಾರ್ಯಕ್ಕೆ ಮೀಸಲು. 


ಇಯು ಶೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶ್ರೀ ವರಹಾವತಾರ ಸ್ತೋತ 





ಹೇ ಕೋದಂಡರೂಪಿಯೇ ನನಗೆ ಕೊಟ್ಟ ಸಾಧನಶರೀರ. ಅದರಲ್ಲಿ 
ಮನೋಬುದ್ದೇಂದ್ರಿಯಗಳಿಂದ ಮಾಡಿದ ಕರ್ಮಗಳನ್ನು ಯಜ್ಛತ್ವೇನ ನಿನಗೆ ಸಮರ್ಪಣೆ 
ಮಾಡುವಂತೆ ಮಾಡು. 

ಹಿರಣ್ಯದಲ್ಲಿಯೇ ಅಂದರೆ ಧನಕನಕಾದಿಗಳಲ್ಲಿಯೇ ದೃಷ್ಟಿಯಿಟ್ಟ ನನ್ನ ಕಂಗಳ 
ನೋಟವನ್ನು ಹಿಂದಿರುಗಿಸು. | 


ಸುಳಾದಿ-೧ 


ರಾಗ, ತೋಡಿ, ಧ್ರುವತಾಳ॥. 
 ಭೂವರಹ ಅವತಾರ ಶೃಂಗಾರ ಗುಣಾಕಾರ | 
ದೇವರ ದೇವನೆ ಧಾರುಣೆಧರಾ ದಾ-!। 
ನವರ ವಿಪಿನ ಕುಠಾರ ಕಲುಷಹರಾ | 
ಸ್ಥಾವರ ಜ೦ಗಮ ಜಠರದೊಳಗೆ ಯಿಟ್ಟ । 
ಶ್ರೀವರ ಸರ್ವಸಾರಭೋಕ್ತ ಶ್ರೀಮದಾನಂತ | 
ಜೀವರಾಖಿಳರಿಗೆ ಬಲುಭಿನ್ನ ದಯ ಪಾ-.| 
ರಾವಾರ ಮೂರುತಿ ಸುರನರೋರಗ ಪಾ-. 
ರಾವಾರ ವಿನುತಾ ವಿನುತಜ ಗಮನಾ ಕ್ಷೇರ-| 
ವಾರಿಧಿ ಶಯನಾ ವಾರಿಜನಯನಾ ಇಂ-!। 
ದೀವರ ಶ್ಯಾಮ ಶ್ರೀ ವಿಜಯವಿಠ್ಠಲ ರೇಯಾ। 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ತಾವರೆ ಜಲದೊಳಗಿದ್ದಂತೆನ್ನೊಳಗಿಪ್ಪಾ | 
ಭೂ ವರಹಾವತಾರಾ ॥೧॥ 


| ಮಟ್ಟ ತಾಳ 

ಸುರರನ ಬೆಂಬತ್ತಿ ಧರಣಿಯನು ಕಿತ್ತಿ 
ಸುರಳಿಯ ಮಾಡಿ ಸುತ್ತಿ | 

ಭರದಿಂದಲಿ ಎತ್ತಿ ಇರಿಸಿದ ದುರ್ಮತ್ತಿ | 
ಧರುಣಿಯ ನಿಜಪತ್ತಿ ವಿಜಯವಿಠ್ಠಲ "ಮೂರ್ತಿ 
ಮೆರೆದನು ಸತ್ಕೀರ್ತಿ ಧರುಣಿಯ "ನಿಜಪತ್ತಿ ION 


ರೂಪಕ ತಾಳ 
ಅಸುರ ಕನಕಾಕ್ಷನು ವಸುಧಿಯಾ ಎಳೆದೊಯ್ದು | 
ರಸಾತಳದೊಳಗೆ ಇರಿಸಿದಾನಂದೂ | 
ರಸಹೀನವಾಗೆ ವೀರಸರಾಗಿ ಪೋಗಿ. ಸುಮ-. 
ನಸುರು ಚಿಂತೆಯಲಿ ಕಾಣಿಸದೆ ಮಣ್ಯ- 
ಬಿಸಜಭವನೆಡೆಗೆ ಅಸುರರಿಪುಗಳು ಪೋಗಿ- 
ಪುಸಿಯಾದೆ ಬಿನೈಸೆ ವಸುಧಿಯಾ ಸಿತಿಯಾ-। 
` ಪಶುಪತಿ ಪಿತ ಜು ವಿಜಯವಿಠ್ಶಲರೇಯಗೆ- 
ಹಸುಳೆಯಂದದಲಿ ಉಬ್ಬಸವ ಪೇಳಿದನು ॥೩ 


ರುಂಪೇ ತಾಳ 
ಸೂಕರ ರೂಪವತಾಳಿ ಕೋರಿದಾಡಿಲಿಂದ-.| 
ಭೀಕರ ಶಬ್ದದಿ ದಶದಿಶೆಗಳಲ್ಲ ಬೀರುತ್ತ । 
ಭೂಕಂಪಿಸುವಂತೆ ಘುಡಿಘುಡಿಸೆ ಘೋಷವ | 
ಲೋಕೇಶಮುಖ್ಯರು ಸುರರೆಲ್ಲ ಸುಖಬಡಲು । 
ಶೋಕವಾಯಿತು ದೈತ್ಯಾವಳಿಗೆ ವೇದಗಳು | 
ವಾಕು ತೊದಲನುಡಿ ಗದಗದನೆ ಕೊಂಡಾಡೆ- 
ವೈಕು೦ಠಪ ತ್ರಿ ನಮ್ಮ ವಿಜಯವಿಠ್ಚಲನು ವಿ-! 
ಸಲಗರ ನೂಕಿದನು "ಬಲವಾ ISN 


ತ್ರಿವಿಡಿ ತಾಳ 
ಭತ ನಿಲ್ಲದೆ ಪೋಗಿ । 
ಪೊಳೆವದಾಡಿಲಿಂದ ಖಳನ ಕುಕ್ಕಿರಿದೂ | 


(೧೩ 


೧೪ 


ಶೀ ವಿಜಯದಾಸಕತ ಸೋತ, ಸುಳಾದಿಗಳು 


ಕೊಳಹಾಳ ವೆಬ್ಬಿಸಿ ನೆಲಕೆ ಅಪ್ಪಳಿಸಿ । 

ಬಲು ಬಲವಂತನಾದವನಾ | 

ಅಳಿದು ಆಕ್ಷಣದಲ್ಲಿ ನೆಲಕೆಕೆಡಹಿ | 

ನೆಲನಾ ಪಲುದುದಿಯಲಿ ಪೊತ್ತು ಕಿಲಿ । 

ಕಿಲಿ ನಗುತಾಲಿಪ್ಪ ಹಲವು ಮಾತಿಲಿ । 
ಜಲಜನಾಭನೆ ನಮ್ಮ ವಿಜಯ ಎಠ್ಶಲರೇಯಾ | 
ವೊಲವಕಿಟಿದೇವಾನೆ ಇಳಿಯ ಭಾರಹರಣಾ ॥೫॥ 


ಅಟ್ಟ ತಾಳ 
ನಾರಾಯಣ ಕೃಷ್ಣ ಅಚ್ಚುತ ಗೋವಿಂದ | 
ನಾರದ ವರದ, ಗೋವಿಂದಾನಂತಾ | 
ಶೌರಿಮುರಾರಿ ಮುಕುಂದ ಸದಾನಂದಾ | 
ಶ್ರೀರಮಣನೆ ಜ್ಞಾನಪುಂಜಾನೆ ಕುಂಜರ-! 
ದಾರುಣ ದೈತ್ತಾ Ke, ಕಾರುಣ್ಯ ಮೂರುತಿ - | 


ಈ ರೀತಿಯಲಿ ಸ್ತೋತ್ರ ಧಾರುಣಿದೇವಿ ಅ- 


ಪಾರವಾಗಿ ಮಾಡೆ ಮಾರಜನಕ-.! 
ಹರಿ ವಿಜಯವಿಠ್ಯ್ಚಲರೇಯಾ | 
ಗೀರವಾಣರ ಪ್ರತಿ ಸಾರವ ಹರಿಸಿದಾ ॥೬॥ 


ಆದಿ ತಾಳ 
ದುಂದುಭಿ ಮೊರೆಯೆ, ಮೇಲೆ ಮಂದರ ಮೊಗ್ಗೆಗರಿಯೆ | 
ಗಂಧರ್ವಾದಿಗಳು ನಾರ೦ದ ತುಂಬರಾರು ನಿಂದು-। 
ವಂದಾಗಿ ಪಾಡುತ್ತ ನಂದಾದಿ೦ದ ನಲಿದಾಡೆ- 
ಇಂದುವಿನೊಳು ಕಳಂಕಪೊಂದಿದಂತೆ ದಾಡೆತುದಿಗೆ-! 
ಸುಂದರ ವಸುಂಧರವು ಛ೦ದದಿ೦ದ ವೊಪುತಿರೆ- 
ಮಂದಾಕಿನಿಜನಕ ವಿಜಯವಿಠ್ವಲ ಉರ-। 
ಗೇ೦ದ್ರಗಿರಿಯಲ್ಲಿ ಬಂದುನಿಂದ ನಿಗಮಗೋಚರ ॥೭॥ 


ಜತೆ 
ಸ್ವಾಮಿ ಪುಷ್ಕರಣಿಯವಾಸಿ ಕ್ರೋಡವೇಷಾ-! 
ಭೂಮಿರಮಣ ನಮ್ಮ ವಿಜಯವಿಠ್ಳಲ ತಿಮ್ಮಾ ॥೮॥ 


ಸೇ ಜೇ ೫ 


ಡ್‌ 


೨: ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೫ 





ಕರುಣಾಕರನಾದ ಶ್ರೀನರಸಿಂಹಮೂರ್ತಿಯೇ ತತ್ವದೈತ್ಯನಾದ ಹಿರಣ್ಯಕಶ್ಯಪು 
ಎಲ್ಲೆಲ್ಲಿದ್ದ ಹಿರಣ್ಯವನ್ನು ಕಶ್ಯಪುವಿನ ಅಂದರೆ ಹಾಸಿಕೆಯ ಬುಡದಲ್ಲಿ ಬಚ್ಚಿಟ್ಟುಕೊಳ್ಳಲು 
ನನಗೆ ದುರ್ಮನಸನ್ನು ಕೊಡುತ್ತಿದ್ದಾನೆ. ಕಾರಣ ಈ ಹಿರಣ್ಯಕಶ್ಯಪನನ್ನು ಸಂಹರಿಸಿ 
ನನ್ನ ಮನಸ್ಸು ವಿಷಯಾದಿಗಳಲ್ಲ ಮೂಲಭೂತವಾದ ಹಿರಣ್ಯಾದಿಗಳಲ್ಲಿ ಹೋಗದಂತೆ 
ಸಂರಕ್ಷಿ ಸು. 


ಸುಳಾದಿ - ೨ 
॥ ರಾಗ ನಾಟಿ-ಧ್ರುವತಾಳ ॥ 


ವೀರಸಿ೦ಹನೆ ನಾರಸಿಂಹನೆ ದಯ ಪಾರಾ- 
ವಾರನೆ ಭಯನಿವಾರಣ ನಿರ್ಗುಣ- 
ಸಾರಿದವರ ಸಂಸಾರ ವೃಕ್ರದಮೂಲ-! 
ಬೇರರಸಿ ಕೀಳುವ ಬಿರಿದು ಭಯಂಕರ-. 
ಘೋರಾವತಾರ ಕರಾಳದವದನ ಅ-। 
ಘೋರ ದುರಿತ ಸಂಹಾರ ಮಾಯಾಕಾರ-.| 
ಕ್ರೂರ ದೈತ್ಯರ ಶೋಕ ಕಾರಣ ಉದುಭವ-! 
ಈರೇಳುಭುವನ ಸಾಗರ ದೊಡಿಯಾ-. 

ಆ ರೌದ್ರನಾಮಾ ವಿಜಯವಿಠ್ಠಲ ನರಸಿಂಗ- 
ವೀರರಸಾತು೦ಗ ಕಾರುಣ್ಯಪಾ೦ಗ- 


೧೬ 


ಶೀ ವಿಜಯದಾಸಕತ ಸೋತ, ಸುಳಾದಿಗಳು 


ಡು ಲ Ws. 


ಮಟ್ಟ ತಾಳ 
ಮಗುವಿನ ರಕ್ಕಸನು ಹಗಲಿರುಳು ಬಿಡದೆ । 
ಹಗೆಯಿಂದಲಿ "ಹೊಯ್ದು ನಗಪನ್ನಗ ವನಧಿ-। 
ಗಗನ ಮಿಗಿಲಾದ ಅಗಣಿತ ಬಾಧಿಯಲಿ 
ನೆಗೆದು ಒಗದು ಸಾವುಬಗದು ಕೊಲ್ಲುತಿರಲು-.| 
ಜಗದವಲ್ಲಭನೆ ಸಗುಣಾನಾದಿಗನೆ- 
ನಿಗಮಾವಂದಿತನೆ ಪೊಗಳಿದ ಭಕುತರ-| 
ತಗಲಿ ತೊಲಗನೆಂದೂ ಮಿಗೆ ಕೂಗತಲಿರಲು-! 
ಯುಗ ಯುಗದೊಳು ದಯಾಳುಗಳ ದೇವರ ದೇವ-। 
ಯುಗಾದಿಕೃತೆ ನಾಮಾ ವಎಜಯವಿಠ್ಳಲ ಹೋ, ಹೋ 
ಯುಗಳಕರವ ಮುಗಿದು ಮಗುವು ಮೊರೆಯಿಡಲು 1೨೯॥ 
ರೂಪಕ ತಾಳ 
ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ-! 
iis ಪಾಳಿಸುವೆನೆ೦ದು-- 
ಳಿಸಂತೋಷವ ತೂಳಿ ತುಂಬಿದಂತೆ-। 
ಅಸಿ ಪತಿ ವಾಲಯದಿಂದ ಸು-. 
ಸೀಲ ದುರ್ಲಭನಾಮ ವಿಜಯವಿಠ್ಠಲ ಪಂಚ-. 
ಮೌಳಿ ಮಾನವ ಕಂಭಸೀಳಿ ಮೂಡಿದ ದೇವ ॥೩ 


ರುಂಪಿ ತಾಳ 
ಲಟ ಲಟಾ ಲಟ ಲಟಾ ಲಟಕಿಸಿ ವನಜಾಂಡ | 
ಕಟಹ ಪಟ ಪಟ ಪುಟುತ್ವಟದಿ ಬಿಚ್ಚುತಿರಲು | 
ಪುಟ ಪುಟಾ ಪುಟನೆಗೆದು ಚೀರಿ ಹಾರುತ್ತ ಪ- 
ಲೃಟ ಕಟಾ ಕಟ ಕಡಿದು ರೋಷದಿಂದ ॥ 
ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ॥ 
ತಟಿತ್ಕೋಟಿ ಊರ್ಭಟಗೆ ಆರ್ಬ್ಭಟವಾಗಿರಲು । 
ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ! 
ಧಿಟ ನಿಟಿಲ ನೇತ್ರ ಸುರಕಟಕ ಪರಿಪಾಲಾ ॥೪॥ 


| ತ್ರಿವಿಡಿ ತಾಳ 
ಬೊಬ್ಬಿರಿಯೇ ವೀರದ್ದನಿಯಿ೦ದ ತನಿಗಿಡಿ | 
ಹಬ್ಬ ಮು೦ಚೋಣಿ ಉರಿ ಹೊರಗೆದ್ದು ಸುತ್ತೆ | 
ಉಬ್ಬಸ ರವಿಗಾಗೆ, ಅಬ್ಬ ನಡುಗುತಿರೆ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೭ 


ಆಬ್ಬಿ ಸಪುತ ಉಕ್ಕಿ ಹೊರಚಲ್ಲಿ ಬರುತಿರೆ | 
ಆಬ್ಬ ಭವಾದಿಗಳು' ತಬ್ಬಿಬ್ಬಿಗೊ೦ಡಾರಿ- | 
ಅಬ್ಬರವೇನೆನುತ ನಭದ ಗೂಳೆಯುತಗಿಯೆ-. 
ಶಬ್ದ -ತುಬಿಂತು ಅವ್ಯಾಕೃತಾಕಾಶ ಪರಿಯಂತ-. 
ನಿಬ್ಬರ ತರುಗಿರಿ ಮರಸ | 
ಒಬ್ಬರಿಗೊಶವಲ್ಲದ ನಮ್ಮಾ ವಿಜಯವಿಠ್ಠಲ | 
ಇಬ್ಬಗೆಯಾಗಿ ಕಂಭದಿಂದ ಪೊರಮಟ್ಟ 1೫॥ 


ಅಟ್ಟ ತಾಳ 
ಘುಡಿಘುಡಿಸುತ ಕೋಟಿ ಸಿಡಿಲು ಗಿರಿಗೆಬ೦ದು-.| 
ಹೊಡೆದಂತೆ ಚೀರಿ ಬೊಬ್ಬಿಡುತಲಿ ಲಂಘಿಸಿ-1 
ಹಿಡಿದು ರಕ್ಕಸನ್ನ ಕೆಡಹಿ ಮಂಡಿಯ ತುಡುಕಿ-. 
ತೊಡಿಯ ಮೆಲೇರಿಸಿ ಹೇರೊಡಲ ಕೂರುಗುರದಿಂದ-। 
ಪಡುವಲಗಡಲ ತಡಿಯ ತರಣಿಯ ನೋಡಿ-. 
ಕಡುಕೋಪದಲಿ ಸದಬಡಿದು ರಕ್ಕಸನ ಕೆಡಹಿ-. 
ನಿಡಿಗರುಳನು ಕೊರಳಡಿಯಲ್ಲಿ ಧರಿಸಿದ-! 
ಸಡಗರದ ದೈವ ಕಡುಗಲಿ ಭೂರ್ಭೂವ ವಿಜಯ ವಿಠ್ಠಲ ಪಾ-.| 
ಲ್ಲಡಲೊಡಿಯಾ ಶರಣರವಡೆವೆ ವಡನೊಡನೆ ॥೬॥ 


ಏಕ ತಾಳ 
ಉರಿಮಸಗೆ ಚತುರ್ದಶ ಧರಣಿ ತಲ್ಲಣಿಸಲು | 
ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆಯಿಡಲು । 
ಕರುಣದಿಂದಲಿ ತನ್ನ ಶರಣನ್ನಸಹಿತ ನಿನ್ನ । 
ಚರಣಕ್ಕೆಯೆರಗಲು ಪರಮ ಶಾಂತನಾಗಿ \ 
ಹರಹಿದ ದಯವನ್ನು ಸುರರು ಕುಸುಮವರುಷ | 
ಗರಿಯಲು ಭೇರಿ ವಾದ್ಯಮೊರೆವುತ್ತರರೆ ಎನುತ | 
ಪರಿಪರಿವಾಲಗ ವಿಸ್ತಾರದಿಂದ ಕೃಕೊಳ್ಳುತ್ತ | 
ಮೆರೆದು ಸುರರುಪದ್ರಹರಿಸಿ ಬಾಲಕನ ಕಾಯ್ದ ॥ 
ಪರದೈವ ಗಭೀರಾತ್ಮ ವಿಜಯವಿಶ್ನಲ ನಿಮ್ಮ | 
ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನಪಾಲಾ ॥೭॥ 


ಜತೆ 
ಪ್ರಹ್ಲಾದವರದ ಪ ಪ್ರಪನ್ನ ಕ್ಷೇಶಭ೦ಜನ್ನ | 


ಮಹಹವಿಷೆ ವಎಜಯವಿಠ್ಚಲ ವರಮೃ ಗವೇಷಾ ॥% 


೫ ಚೇ ತ್ಯೇ 


೧೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 





ಸುಳಾದಿ-೩ 


ಭಕ್ತಿಯೆಂಬ ಭಕ್ತನನ್ನು ಕಾಪಾಡಲು ಭಕ್ತವರ ಬ್ರಹ್ಮನ ನುಡಿಯನ್ನು ಕೆಡಿಸದೇ 
ಕೆಂಗಿಡಿಯುಗುಳುತ್ತ ಬಂದ ನರಮೃಗದ ಎಂತಹ ವಿಚಿತ್ರ ರೂಪ ನಿನ್ನದು! 

ಶರಣಾಗತವತ್ತಲನಾದ ನರಕೇಸರಿಯೇ ನಿನ್ನ ಚರಿತ್ರೆ ಬಹು ಸೋಜಿಗವಾದದ್ದು 
ಅಗಮ್ಯವಾದದ್ದು. ದುರಿತ ಕುಶಾರಿಯೇ ಸೌಮ್ಯ ತನವತೊರೆದು ಘೋರ ರೂಪತಾಳಿ 
ದೈತ್ಯರಿಗೆ ಭ್ರಾಂತಿಗೊಳಿಸುವ ನಿನ್ನ ಕಪಟನಾಟಕವಿದೇನೋ! ವಟಪತ್ರಶಾಯಿಯಾದ 
ಕಂಠೀರವ ಪಠಿಸಿ ಪುಟಾಂಜಲಿಯಾದವಗೆ ತೃಟಿಯೊಳು ಹೊಳೆವ ಪತಿತ ಪಾವನನೇ 
ಭೃತ್ಯವತ್ಸಲನೇ ನಿನ್ನ ರೂಪಕ್ಕೆ ನಮೋನಮಃ 


ರಾಗ-ಭೃರಎ-ಧ್ರುವ ತಾಳ 
ಜಯ ಜಯವೆಂದು ಜಗದೋತ್ಪಾದಕವಾಯು | 
ವಯನಾಯಕಾದ್ಯರು ತುತಿಸ ಮಾತಾಡದಿಪ್ಪ | 
ಭಯಬಟ್ಟವನ೦ದದಿ ಘನ್ನತನವನ್ನೆ ಬಿಟ್ರು | 
ತ್ರಯಲೋಕ ನಗುವಂತೆ ಬಾಯಿದೆರೆದೆನೂ । 
ನಯನಂ೦ಗಳು ನೋಡಿದರೆ ವಿಶಾಲಾಯತ ಸೀತಳಾ |। 
ದಯರಸ ಪೂರ್ಣವಾಗಿ ನಿತ್ಯವೊಪುತಲಿವೆ | 
ವ್ಯಯರಹಿತವಿದೇನೆಂಬೆನೊ ಅಖಿಳರ ಓಡಿಸುವ । 
ಲಯಕಾರಿಯಂತೆ ಕಿಡಿ ಉದರಿಪ ಬಗೆ ಏನು | 
ನಯವಾಗಿ ನಿನ್ನ ಪಾದಗಾಯನ ಗತಿಗೆ ನಿ 
ರ್ಣಯ ಮಾಡಲಾರದೆ ಸುರರು ಮರುಳಾಹತಿಹ್ಯರು । 
ಅಯುತಾಯುತಾ ನಿಯತಾ ಸಿಡಿಲುಗರ್ಜನೆ ಮಿಗಿಲು । 
ಸಯವಾಗಿ ಭೋಎಂದು ಕೂಗಿ ಕೆಂಗೆಡಿಪದೇನು । 
ಹುಯಲಿಟ್ಟು ಜಗವಲ್ಲವಂದಾಗಿ ಕರೆದರೆ । 
ಪಯೋ ಬಿಂದಿನಷ್ಟು ದೂರ ಪೀಠಾಬಿಡದೆ ಮಹಿಮಾ | 
ಪಯಣಗತಿ ಇಲ್ಲದಲೆ ಒಮ್ಮೊಂದೊಮ್ಮೆ ಬಂದುವು-! 
ದಯವಾದೆ ಸ್ತಂಭದಿಂದ ವಿಚಿತ್ರವೇನು । 
ಬಯಸಿದವರಾಪತ್ತು ಎಲ್ಲಿದ್ದರು ನಿಲ್ಲದೆ । ' 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೯ 


ಬಯಲಾಗಿ ಪೋಪವೆಂದು ಸುರರು ಕೊಂಡಾಡೆ ನಿತ್ಯ । 
ಪ್ರಾಯಕೆ ಸಿಕ್ಕಿದಂತೆ ಬಾಲನ ಮೊರೆಗೆ ವಿ 
ಜಯನೀವಗೋಸುಗ ನೀನೆ ವದಗಿದ್ದೇನೊ-.| 
ಪಯೋನಿಧುಸುತಿನಿನ್ನ ಲಕ್ಷಣೋಪೇತ ಚಲುವಿ-.| 

ಕಿಯ ನೋಡಿ ಹಿಗ್ಗಿ ಹಿಗ್ಗಿ ಹಿಗ್ಗಿ ಹಾರೈಸುತಿರೆ- 
ಪ್ರಿಯನ ಪರಮಾನಂದ ಸಂಪೂರ್ಣೈಶ್ವರ್ಯ ಚಿ- 
ನ್ಮಯ ಮೂರುತಿಯೇ ಇಂಥ ಅಂಗವಿಕಾರವೇನು । 
ಜಯದೇವಿನಾಥ ದೀನನಾಥ ದುರ್ಜಯ ವಿ-| 
ಜಯವಿಠ್ಚಲ ನರಸಿಂಹ ನಿನ್ನಲೀಲೆಗೆ ನಮೋ ॥೧॥ 


ಮಟ್ಟ ತಾಳ 

ಅರಿದರ ಮೊದಲಾದ ನಾನಾಕೈದುಗಳಿರಲು 
ಅರಿಯ ಉದರ ನಖದಿಸೀಳಿದ ಪರಿಏನೋ | 
ಸರುವ ಕಾಲರೂಪ ನಿನಗೆ ಮೀರಿದವಿಲ್ಲಾ | 
ಅರಿಸದೆ ಸಮಯಾನುಸಾರ ಸಾಕಲ್ಯವೇನೋ | 
ಇರುಳುಹಗಲುದೇವಿ ಸಾರುವ ತೊಡಿಮ್ಯಾಲೆ | 
ದುರುಳಾ ನಿರ್ಜೀವಿಯ ಇಟ್ಟ ಸಂಭ್ರಮವೇನೋ | 
ಶರಣಾಗತವತ್ತಲ ವಜಯವಿಠ್ಚಲರೇಯಾ | 
ನರಕೇಸರಿ ನಿನ್ನ ಚರಿತೆಗೆ ಸೋಜಿಗವೋ 1೨॥ 


| ತ್ರಿವಿಡಿ ತಾಳ 
ಪರದೇವತಿ ನಿನ್ನ ಗುಣರೂಪ ಕ್ರಿಯೆಗಳು | 
ಪರಮಶಾಂತವೆಂದು ಸಮಸರೊಲಿಸೆ | 
ಭರದಿಂದ ಘುಡುಘುಡಿಸುತ ಬಂದ ಕಾಲಕ್ಕೆ | 
ಉರಿಮಾರಿ ದೈವವೆಂದಲ್ಲಾ ರೋಡಿದ್ದೇನೋ | 
ವರಮಣಿ ನಾನಾ ಹಾರಗಳಿರೇ ಕೊರಳಲ್ಲಿ | 
ಸುರಿವ ಶೋಣಿತ ಹಸಿಗರಳಾ ಹಾಕಿದಾದೇನು । 
ಸಿರೋರುಹ ಮಿಗಿಲಾದ ಅವಯವಂಗಳೂ ಮೃದು-! 
ತರವಾಗಿದ್ದರೆ ಮಹಾಕಠಿಣ ತೋರಿದಾದೇನೊ | 
ನರವಲ್ಲ ಮೃಗವಲ್ಲ ಜಗದ್ದಿಲಕ್ಷಣವಾದ | 
ಶರೀರವ ತೆತ್ತು ಅದ್ಭುತ ಬಿರಿದಾದ್ದೇನೊ । 
ಪರಮೇಷ್ಠಿ ಶಿವಮುರಂದರ ಸುರರಾದ್ಯರು | 
ನಿರುತ ನಿನಗೆ ನಿಜಕಿ೦ಕರರಾಗಿರೆ | 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಸುರ ವೈರಿಗಳಿಗೆ ಒಂದೊಂದು ಪರಿಪರಿ ! 

ವರ ಪಾಲಿಸಿದ್ದು ಮನ್ನಿಸಿದಾ ಘನವೇನೊ | 
ದುರಿತ ಕುಠಾರಿ ವಿಜಯ ವಿಠ್ವಲ ಘೋರ । 

ತರ ರೂಪವತಾಳಿದೆ ಸೌಮ್ಯತನವೆ ತೊರದೂ ॥೩॥ 


ಅಟ್ಟ ತಾಳ 
ಸಂತತ ನಿನ್ನಾ ಪಾದೈಕಾಶ್ರಯಾ ಏ | 
ಕಾಂತಿಗಳಿಗೆ ಮೆಚ್ಚಿ ಸುಮ್ಮನಾಗದ ದೈವ | 
ಎ೦ತು ಪೇಳಲಿ, ನೋಡಿ ತರುಳ ಪ್ರಹ್ಲಾದ | 
ಮುಂತೆನಿಲ್ಲಲು ಸೋತ ಮುಗುಳನಗಿ ಏನು | 
ಕಿ೦ತುಯಿಲ್ಲದಸ್ವಾಮಿ ಶುದ್ಧಾತ್ಮಾ ಶ್ರೀಲಕುಮಿ | 
ಕಾಂತ ಸರ್ವಾಂತರ್ಯಾಮಿ ಕರುಣಾಳೆ | 


'ಚಿೆ೦ತಿತ ಫಲದಾಯಾ ದೈತ್ಯಾವಳಿಗೆ ಮಹಾ | 


ಭ್ರಾಂತೆಗೊಳಿಪ ವಿಪರೀತ ಕಾರ್ಯವೇನೊ | 
ತ೦ತುಗಾರನೆ ನಮ್ಮಾ ವಿಜಯ ವಿಠ್ಠಲ ಸ್ವಾ- 
ತಂತ್ರ ಸರ್ವೋತ್ತಮಾ ನಿನ್ನಾ ಮರಿಯಾದೆಯಂತೊ ॥೪॥ 


ಆದಿ ತಾಳ 
ಕುಟಿಲ ನಿಟಿಲಲೋಚನ ಕರುಳವಕ್ತ ಕರವಾಳಪಾಣಿ | 
ಕಠಿಣ ಕೋಪಾಟೋಪಾಗ್ನಿ ಛಟ ಭಟರಭಸ ಚಂಡ ಪ್ರತಾಪ | 
ಕಠೋರಶಬ್ದ ಸಾತ್‌ ತೀಕ್ಷ್ಣನಖ ವಜ್ರನಾಗೋಪವೀತ | 
ರುಟಶಠರೋಮ ಕುಚಿತಕರ್ನದಂತೋಷ್ಟಮಿಳಿತವು | 
ತಟ ಶ್ವಾಸೋಶ್ವಾಸ ನಾಶಿಕ ಪುಟ ಹುಂಕಾರ ಜ್ಞಾಲಾಮಾಲಾ | 
ಕಣಕಣ ಪ್ರವಾಹ ಭೃಕುಟಿ ತಟಿ | 
ತಟಿತ್ವಾಂತಿ ನಾ ಕೋಲಾಹಾಸಿಂಹ | 
ಪಟುತರ ಲಂಘಣೆ ಭುಜ ತೊಡೆ ತಟಕೆ | 
ಲಟಲಟ ಜಿಹ್ವಾಗ್ರ ಉಗ್ರಾದಿಟ ಅಧಟ ಅಚ್ಚಟ ನಿಚ್ಚಟವು । 
ತ ಷ್ಟ ಅಟ್ಟಹಾಸಾ ಮಿಟಿಮಿಟಿಮಿಟಿ ಮಿಟಿಮಿಟಿ ನೋಟ । 
ನ” ನಟ” ನಟಣೆ ಅಬ್ಬರ ಉಲ್ಬಣ ನಿಬ್ಬರ ಅರ್ಭಾಟ ಬೊಬ್ಬಾಟ | 
ಕಟಕಟ ಕಾರ್ಬೊಗೆ ಹಬ್ಬಿಗೆ ಮ್ಲೊಬ್ಬಗೆ ಉಬ್ಬಿಗೆ ಇದರ ತಬ್ಬಿಬ್ಬಿಗೆ ಜಬ್ಬಿಗೆಲುಬ್ಬ 
ಭಟರೆದೆ ಇಬ್ಬಗೆ ಇಬ್ಬಗೆ. ಆರಾಟಾ | 
ತುಟಿ ಕದಪು' ಭುಜಕಂಧರ ಉರಬಾಹು । 
ಜಠರ ನಾಭಿ ಜಘನಾ ಕಟಿಊರು ಜಾನುಜ೦ಘಗುಲ್ಫಾಂ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಗುಟ ಪದಕುಣಿಯೇ ಅನುಕಂಪ | 

ಪುಟಪುಟದಾಡುವ ಅಡಿಗಳು ಬೊಮ್ಮಾಂಡ । 

ಕಟಹದಲ್ಲಣವು ಭಟ ಸುರಮುನಿ-। 

ಕಟಕ ನೆರೆದುಫೇ ಉಘೇ ಭಳಿರೆ ಪೂತರೆ ಭಲ್ಲಭಲ್ಲರೆ ಸಿಂಗಾ | 
ಘಟಿತಾಘಟತ ಸಮರ್ಥ ನಿಜೈೆಶ್ವರ್ಯ ಗುಣಪೂರ್ಣ | . 
ಚಟುಲ ನಿರ್ಜರರ ಕಟಕ ಪೂಜಿತ ಸಕಲ ಕ್ರಿಯಾನ೦ದ । 
ಹಟ ನಾನಾಚಿತ್ರ ವಿಚಿತ್ರ ಅದ್ಭುತ ಐಶ್ವರ್ಯ ಅಣುಮಹತ್ತು | 
ತ್ನಟ ಅಗೋಚರ ಘೋರ ಯುಗಪದಿ ಪೂರ್ಣನಿರ್ಬೀದ 
ದುರ್ಲಭ ಸುಲಭಾ ಅಲೋಭಾ ಅವಿರುದ್ದಾ ಸುವಿರುದ್ಧಾ ಕರ್ಮ 
ವಿಕರ್ಮ ವಿದೂರನೆ । 

ಸಟಿಯಲ್ಲ ಅನಾದಿ ಸಿದ್ಧ ಇಬ್ಬಗೆ ಅಸುರಾರಿ । 

ವಟಪತ್ರಶಾಯಿ ಸಿರಿ ವಿಜಯ ವಿಠ್ಠಲ ಕಂಠೀರವ । 

ಪಠಿಸಿ ಪುಟಾಂಜುಳಿಯಾದವಗೆ | 

ತೃಟಿಯೊಳು ಪೊಳವ, ಪತಿತ ಪಾವನನೇ ॥೫॥ 


ಜತೆ 
ಭೃತ್ಯವತ್ನಲ ನಿನ್ನ ರೂಪಕ್ಕೆ ನಮೊನಮೋ | 
ದೈತ್ಯಮರ್ದನ ವಿಜಯ ವಿಠ್ಠಲ ಕಟಿತರುವಾಯಾ ॥೬॥ 


* ೫ ಜೇ 


೨೧ 


ವಿ3 | ಶ್ರೀ ವಿಜಯದಾಸಕೃತ ಸೋತ್ರ ಸುಳಾದಿಗಳು 





ವ್ಯೋಮಗಂಗೆಯನ್ನು ಪೆತ್ತವಾಮನನೇ, ತ್ರಿವಿಕ್ರಮ ಮೂರ್ತಿಯೇ, ನನ್ನ ನಾನಾ 
ಬಗೆಯ ವಿಷಯವಾಸನೆಯನ್ನು ಕೆಳಗೊತ್ತಿ, ಇನ್ನಾವ ಜನ್ಮದಲ್ಲಿಯೂ ಅವು 
ತಲೆಯೆತ್ತದಂತೆ ಮಾಡಿ ಕಾಪಾಡು. 


ಸುಳಾದಿ-೪ 


ರಾಗ-ನಾಟಿ ಧ್ರುವತಾಳ 

-~ ವಾಮನ ವಟು ಇಂದ್ರಾನುಜ ಉಪೇಂದನೇ । 
ಭೂಮಿಸುರಾಗ್ರಣಿ ಬಾಲ ಬ್ರಹ್ಮಚಾರಿ | 
ಹೇಮ ಯಜ್ಞೋಪವೀತ ಹೇಮ ಮೇಖಳ ಪೊಳವ | 
ಹೇಮ ಕೌಪೀನಧರ ಕ್ವೇತ್ರರಮಣಾ । | 
ವ್ಯೋಮಗಂಗಾ ಜನಕ ಹಸ್ತ ಛತ್ರಕಮಂಡಲ । 
ಸೋಮ ಸನ್ನಿಭ ಪೂರ್ಣ ಗುಣಗಣನಿಲಯಾ । 
ಕಾಮಿತಫಲವೀವ ಕರುಣಾನಿಧಿ | 
ಸಾಮಗಾಯನ ಪ್ರೀತ ಸುಜನರ ಮನೋರಥ । 
ಸಮಸ್ತಲೋಕನಾಥ ಗರುಡವರೂಢ 
ಭೀಮಧೃತ್ಯಹರಣ ವಿಜಯ ವಿಠ್ಠಲ ನಿ-! 
ಸೀಮ ಮಹಿಮ ಸುರಸ್ತೋಮ ವಿನುತಪಾದ ॥೧॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮಟ್ಟ ತಾಳ 
ಬಲಿರಾಯನು ಬಹಳ ಬಲವಂತನಾಗಿ । 
ಬರರಾಶಿ ಮಿಕ್ಕ ಬಲಿಷ್ಠರಾದವರ | 
ಕಲಹದೊಳೋಡಿಸಿ ಛಲದಲ್ಲಿ ಅವರ । 
ಬಲು ಪದವಿಗಳನು ಕಳೆದು ತೆಗೆದುಕೊಂಡು | 
ಬಿಲ್ಲುಗಾರರಿಗೆ ವೆಗ್ಗಳನಾಗಿ ಚರಿಸಿ । 
ಇಳಿಯೊಳಗಾರಿಗೆ ಅಳುಕದಲಿರುತಿರಲು | 
ಜಲಜ ಮಗನ ಜನಕ ವಿಜಯ ವಿಠಲ ತ | 
ನ್ನೊಳಗೆ ನಿರಂತರ ನಿಲಿದೊಲಿದು ನೆನೆವಾ ॥೨॥ 


ರೂಪಕ ತಾಳ 
ಮನದೊಳು ಬಲಿರಾಯಾ ಮನಸಿಜನೈಯ್ಯನ | 
ನೆನೆಸುತ್ತ ಸಕಲ ಲೋಕವನೆ ಗೆದ್ದು | 
ಎನಗಾರು ಸರಿಯೆಂದು ಬಲುಗರ್ವದಲಿ ಇರೆ | 
ಅನಿಮಿಷಪತಿ ಪಲಾಯನವಾಗಿ ಪೋಗಲು | 
ದನುಜ ಬಲ್ಲಿದನೆಂದು ದಕ್ಷನ ತನುಜೆ | 
ಮನೋವ್ಯಥೆಯಿಂ ಕ್ಷೇಶಬಡುತತ್ತ | 
ಶಣಿಸಿ ದೈತ್ಯನ ಕೂಡಗೆಲುವ ಮಗನ ಪಡಿವೆಂ... 
ದೆನುತ್ತ ರೋಷದಲಿ ಪತಿ ಆಜ್ಞಾದಲ್ಲಿ | 
ವನಜನಾಭನ ಧ್ಯಾನವನೆ ಮಾಡಿದಳು ತನ್ನ । 
ಮನದ ಬಯಕೆ ಸಲ್ಲಿಸು ಎನುತಲಿ | 
ಫಣಿಶಾಯಿ ಎಜಯವಿಠ್ಚಲ ವಾಮನ ದೇವ | 
ಮುನಿ ಕಶ್ಯಪ ಅದಿತಿದೇವಿಗೆ ವೊಲಿದಾ | ॥೩॥ 


ರುಂಪೆ ತಾಳ 
ಶಕ್ರನ ಸೌಭಾಗ್ಯ ಇಂದ್ರಸೇನನು ಬಿಡದೆ | 
ಆಕ್ರಮಿಸಿ ತ್ರಿಲೋಕ ಮಧ್ಯದಲಿ ಬಲು ಪ-| 
ರಾಕ್ರಮನಾಗಿ ತಾನಲ್ಲದಲೆ ಮತ್ತೋರ್ವ | 
ಚಕ್ರವರ್ತಿಯೇ ಇಲ್ಲವೆಂದು ಹಿಗ್ಗೀ | 
ಶುಕ್ರನ್ನ ಶಿಷ್ಕ್ಠನಿರೆ ಯಾಗದಲ್ಲಿಗೆ ಉ-! 
ರುಕ್ರಮನೇ ಉಪೇ೦ದ್ರನಾಗಿ ಬಂದೂ | 
ತಾ ಕ್ರೀಡೆಯಾಡಿದಂತೆ ಬಾಲಕನಾಗಿ | 
ಆಕ್ರಮಮಾಡಿ ಬಲಿಯಾ ಮೆಚ್ಚಿಸೀ | 


೨೩ 


ಎಳ 


ಸಕ್ರಿಯ ಸಕಲೇಶ ವಿಜಯ ವಿಠ್ಠಲನು ತ್ರಿ- 
ವಿಕ್ರಮವತಾರ ಧರಿಸಿದನು ಸುರರೊಲಿಯೇ ॥೪॥ 


ತ್ರಿವಿಡಿ ತಾಳ 
ದಾನವನಲ್ಲಿಗೆ ಮುದ್ದು ಮೋಹನ ಪೋಗಿ । 
ದಾನವಬೇಡಿದ ಮೂರುಪಾದಾ | 
ಕ್ಷೋಣಿಯಕೊಡು ಎ೦ದು ಕಪಟವೇಷದಲ್ಲಿ । 
ಏನೆಂಬೆ ವಟುವಿನ ಮಹಾಮಹಿಮ | 
ಮಾನವನಂತೆ ಲೀಲೆತೋರಿ ಕರವಡ್ಡಿ । 
ದಾನೊ ಪಿತಾಮಹನಯ್ಯಾ ನಮ್ಮಯ್ಯಾ । 
ಕಾಣುವರಾರು ಈತನ ಮಹತ್ತಣುರೂಪಾ | 
ಏಣಿಸಲಳವೇ ಲಕುಮಿಗಾದರೂ | 
ಬಾಣಾಸುರನ ಜನಕ ಮಾತುಕೇಳುತ ವಿಪ್ರ | 
ಏನು ಬೇಡಿದನೆಂದು ನಸುನಗುತ್ತ । 
ತಾ ನೀರಿನಲಿ ತನ್ನ ಸತಿಯಸಹಿತನಾಗಿ । 
ಕ್ಷೋಣಿಯ ತ್ರಿಪಾದಾ ಧಾರಿಯೆರಿಯೇ । 
ಧೇನು ಭಕರಿಗೆಲ್ಲ ವಿಜಯವಿಠ್ಠಲ ತಾನೆ | 
ಆನಂದದಲಿ ಕೈಕೊಂಡಾ ಭಕ್ತಿಗೆ ಮೆಚ್ಚೆ NN 


ಅಟ್ಟ ತಾಳ 
ಒಂದು ಚರಣ ಬೊಮ್ಮಾಂಡ ಖರ್ಪರದಲ್ಲಿ | 
ಒ೦ದುಚರಣ ಪಾತಾಳಲೋಕದಲ್ಲಿ | 
ಸಂದೇಹವಿಲ್ಲದೆ ವ್ಯಾಪಿಸಿದವು ಮ | 
ತ್ರೊಂದು ಪಾದಕೆ ಭೂಮಿ ಸಾಲದಾಯಿತೆಂದು । 
ಇಂದಸೇನೆಗೆ ವಾಮನದೇವ ನುಡಿಯಿಂದ । 
ಬಂಧಿಸಿ ಸಮಯಬದ ಮಾಡಲು ಬಲಿ । 
ಇಂದಿರಾಪತಿ ಈತನೆಂದು ತಿಳಿದು ವೇಗ । 
ವಂದಿಸಿ ತನ್ನಯ ಶಿರವನು ನೀಡಲು | 
ಅಂದು ಗೋವಿಂದನು ಅರಸನ ತಲೆಮೆಟ್ಟಿ | 
ಒಂದು ಚರಣದಲ್ಲಿ ಪಾತಾಳಕಟ್ಟಿದ | 
ಮುಂದೆ ನಖದಿಂದ ಬೊಮ್ಮಾಂಡ ಭೇದಿಸಿ . 
ಮಂದಾಕಿನಿ ಪೆತ್ತಾ ನಿರುತ ನಿರ್ಭೀತಾ । 
ಇಂದ್ರವಂದಿತ ಸಿರಿ ವಿಜಯವಿಠ್ನಲ ಕೃಪಾ- 
ಸಿಂಧು ಸಿಂಧುರಪಾಲಾ ಸಿಂಧುತನುಜೆ ಪತಿ ॥೬॥ 


ಆದಿ ತಾಳ 
ಕಾಯವನಿತ್ರವಗೆ ನಾರಾಯಣನುವೊಲಿದು ಕಲ್ಪ | 
ಆಯವನಿತ್ತು ಸರ್ವದ ಐಶ್ಚರ್ಯದಲ್ಲಯಿಟ್ಟು | 
ಕಾಯಿದಾ ತಾನವನಮನಿಯ | 
ಸ್ಥಾಯವಾಗಿ ಬಾಗಿಲೊಳು ಈಯಬಲ್ಲ ದೇವ ತನ್ನ | 
ಮಾಯಾದೆಂದ ಜನರಮೋಹಿಸಿ ಶ್ರೀಯರಸ ವಿ- 
ಜಯವಿಠ್ಚಲ ನಾಯಕ ಶಿರೋಮಣಿ | 
ಶ್ರೇಯಸ್ಪನೀವ ತನ್ನ ಗಾಯನ ಮಾಡುವರಿಗೆ ॥೭॥ 


ಜತೆ 
ಇಂದಂಗೆ ಸುರ ಪದವಿ ಕೊಡಿಸಿ ಬಲಿಗೆ ವೊಲಿದಾ | 
ಕಂದರ್ಪಪಿತ ನಮ್ಮ ವಿಜಯ ವಿಶ್ವಲವಟು ISI 





೨೫ 


2೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶ್ರೀ 


ಹ 





ರೇಣುಕಾನಂದನ, ರಣಭಯಂಕರನಾದ, ಪರಶುರಾಮನೇ ದುಷ್ಪ 
ಕ್ಹತ್ರಿಯರಂತಿರುವ ನನ್ನ ದುಷ್ಟ ಮನೋವೃತ್ತಿಗಳನ್ನು ನಿರ್ಮೂಲನ ಮಾಡು. ಕೆಟ್ಟ 
ಕ್ಷತ್ರಿಯರನ್ನು ಕುಟ್ಟಿಕೊ೦ದಂತೆ ನನ್ನಲ್ಲಿಯ ಅಷ್ಟಮದಗಳ ಅಟ್ಟಹಾಸವನ್ನು ಅಡಗಿಸು. 


ಸುಳಾದಿ - ೫ 
ರಾಗ-ಸಾರಂಗ-ಧ್ರುವ ತಾಳ 


ಸತ್ಯವತಿ ಪುತ್ರ ದುರ್ಗಾಕಳತ್ರ ನಿಜ । 

ಸತ್ಯಸ೦ಕಲ್ಪ ಸಿದ್ದ ಸೂರಿ ಪ್ರಸಿದ್ದ । 

ನಿತ್ಯ ನಿಸ್ತ೦ಗಾ ನಿರ್ವಿಕಾರಗುಣ ತರಂಗ | 
ಭೃತ್ಯವತ್ನಲ ಲೀಲಾ ಭೃಗುಕುಲ ಪಾಲಾ । 
ದೈತ್ಯಜಾತಿ ಮರ್ದನ ಸದ್ದರ್ಮವರ್ಧನ | 
ಅತ್ಯ೦ತ ಪರಾಕ್ರಮ ರಾಮರಾಮಾ | 

ಸತ್ಯ ಲೋಕೇಶನಯ್ಯಾ ಸತತ ವಿಜ್ಞಾನ ಕಾಯಾ | 
ಮೃತ್ಯುಂಜಯ ನಿಂದು ಜಯವೆನೆ ಸುರವೃಂದಾ । 
ತೌತ್ಯನೆ ರಾಜರಿಪು ಬಲುಧನ್ಯಾ | 

ಹತ್ಕಾದಿ ದೋಷದೂರ ಭೂಭಾರವನಕುಠಾರಾ | 
ನೃತ್ಯಗೀತಕೆ ವೊಲಿದಾ ದೇವರದೇವಾ | 

ಇತ್ಯರ್ಥ ಕಂಡವರಾರು ಎಂದಿಗೆ ನಿನ್ನಾ । 
ಗತ್ಯಾದಿ ಮಿಗಿಲಾದ ಪ್ರವರ್ತಕಾ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ದ್ವಿತ್ಯಕ್ತ ಮಾಡಿಸು ಪರಿಣಾಮಕೆ ಚಿತ್ತ | 

ಸತ್ಯವಾಗಲಿ ನಿನ್ನಂಪ್ರಿಯಲಿ । 

ಸತ್ಯರ್ಥ ಮುಕುತಿಗೆ ಸಾಧನಾ ಧನ ವೈಪ । 

ರಿತಳ ಇಲ್ಲವು ಕಾಣೂ ಕಮಲಾಕಾಂತಾ | 

ಅತ್ಯಧಿಕ ದೈವಾ ವಿಜಯ ವಿದ್ಲಲರೇಯಾ | 

ಕೃತಜ್ಞತೆಯನ್ನು ಮಾಡು ನಿನ್ನ ದಾಸರೊಳು ಪೊಂದಿಸಿ ॥೧॥ 


ಮಟ್ಟ ತಾಳ 
ರಾಮಾ ರಾಮಾ ಪೂರ್ಣಕಾಮಾ ಕಾಮಿತ ಫಲದಾ | 
ಜಾಮದಗ್ನಿ ಅಗ್ನಿ ನೇಮಕ ಪರಶುಧರಾ । 
ರಾಮ ವಲ್ಕಲವಾಸ ರಾಮಣೇಯ ಸರ್ವಸಾರ್ವ | 
ಭಾಮಾ ಪೂರ್ಣ ಪೂರ್ಣಾ | 

`` ಭೂಮಿನಾಥಾ ತಾಮಸಗುಣಹಾರಿ । 

ಧೂಮಕೇತು ವರ್ನಸ್ವಾಮಿ ಅಂತರ್ಯಾಮಿ | 
ಸಾಮಸ್ತ ಘನತೌರಿ ರಾಮ ರಾಜಿವಾಕ್ಷಾ | 
ಸೋಮಕುಲವೈರಿ ವಿಜಯವಿಠ್ಚಲರಾಮಾ | 
ಕಾಮಧೇನು ಸತತ ಮನದಲಿ ನೆನದವಗೆ ॥೨॥ 


ತ್ರಿವಿಡಿ ತಾಳ 
ಮುನಿ ಕುಲೋದವ ರಾಮಾ ರೇಣುಕಾನಂದನಾ | 
ಧನುರ್ಧಾರಿ ಖಡ್ಗ ಚರ್ಮಧಾರಿಯೇ । 
ರಣಭಯಂಕರ ಚಂಡ ಪ್ರಚಂಡ ಉದ್ದಂಡಾ | 
ಶೆಣಿಸಿದವರ ಗಂಡಾ ರಿಪು ಭೇರುಂಡಾ | 
ಗಣಣೆಗಾಣಿಸೊ ನಿನ್ನ ಪರತಾಪತನಕೆ ತ- 
ಲ್ಲಣಿಸುತಿದೆ ರಾಯಾಕುಲ ಸಾಗರಾ । 
ಜನಕನ ಮಾತನುಲಾಲಿಸಿ ಭ್ರಾತಾರಾ | 
ಜನನಿಯ ತರಿದು ಮಗುಳೆ ಉಳಹಿದೆ | 
ಜನನ ಮರಣ ಶೂನ್ಯ ರಾಮ ಭಾರ್ಗವರಾಮ | 
ಬಿನಗು ದೈವಂಗಳು ನಿನಗೆ ಸಮನೆ | 
ಅನಿಮಿಷತತಿ ಅಭ್ರದಲಿನಿಂದು ಬಾಗಿ । 
ನೆನ ನೆನದು ಘೇಯನೆ ನಿನ್ನ ಚರಿತೆ । 
ಪಣವ ಮಾಡುವನಾರು ನಿನ್ನ ಸಂಗಡ ಹೂಹೊ | 
ತೃಣ ಸಮವಾಗಿದೆ ತ್ರಿಭುವನಾ । 


ವಮ 


೨೮ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸನಕಾದಿ ವಂದಿತಾ ವಿಜಯ ಎಠ್ಡಲರೇಯಾ | 
ಮಣಿದು ನಮೋ ಎಂಬೆ ಉದ್ದರಿಸು ಊರ್ಜಿತಾ ॥೩॥ 


ಅಟ್ಟ ತಾಳ 
ಕೃತವೀರ್ಯಸೂನು ಅರ್ಜುನನ ಸಾವಿರಹಸ್ತಾ । 
ಕಿತಿಗುರುಳಿಸಿ ಅವನನ್ನ ಕೊಂದು ಅವನ | 
ಸುರತನ ಸದದು ಜಗ ಏಕ ವಿ೦-| 
ಶತಿಸಾರಿಗೆಲಿ ನಿಕ್ಷತ್ರಿಯರ ಮಾಡಿ | 
ಕೃತುಮಾಡಿ ಅವನಿಸುರರಿಗೆ ಸಕಲದಾನಾ | 
ಚತುರ್ದಿಗ್ಭಾಗವ ಕೊಟ್ಟು ಸಿಂಹ ಪ-. 
ರ್ವತದಲ್ಲಿ ಇದ್ದ ಬ್ರಾಹ್ಮಣರ ಮನ್ನಿಸಿ ದಾರಿ-| 
ಪತಿಯಿಂದ ಭೂಮಿಯ ಪಡೆದು ಸ್‌ | 
ಕ್ಲಿತಿಪನ್ನ ಪೊಂದಿಸಿ ಯಾಗವಮಾಡಿಸಿ । 
ಕೃತಕಾರ್ಯ ನೀನಾದೆ ಪಡುವಲ ವನಧಿಲಿ । 
ನುತಿಸಿದವರ ಪ್ರಾಣಾ ವಿಜಯ ವಿಠ್ಠಲರೇಯಾ | 
ಪ್ರತಿಕೂಲ ಕಳೆವ ವಾಗಿಂದ್ರಿಯ ನಿವಾಸ © 


ಆದಿ ತಾಳ 
ಪರಶುರಾಮನೆಂದು ಸ್ಮರಿಸಿದ ಜನರಿಗೆ । 
ಸರಿಸಮಾಡದು ಕಾಣೊ ನಿರಸವಾಗೊದು ನಿತ್ಯ | 


| ಹೆರುಷದಿಂದಲಿ ಸಂಚರಿಸುವ ಪ ಪುಣ್ಯಭೂಮಿ | 


ಪುರುಷಾರ್ಥವಾಗುವದು ವರುಷ ವರುಷ ಜ್ಞಾನ | 
ವರುಷಸುರಿವದು ಪರುಶವಾಗಿಪ್ಪನೂ | 


: ಅರಸಿನ ಸಹಿತಬ೦ದು ಅರಸಿದರೆ ದೊರಕನು । 


ಸುರ ಶಿರೋ ಪತಿಕಿರಿಸುವ ತಾನೆ | ಉ- 
ದ್ದರಿಸುವ ಕರುಣದಿಂದ ಪುರುಷ | 

ಪ್ರಧಾನ ಜನಕ ವಿಜಯವಿದ್ಧಲರೇಯಾ | 
ಸರಿಸಿಜ ಭವಾದ್ಯರಿಗೆ ಅರಸಾಗಿ ವೂಪತಿಹಾ ॥೫॥ 


ಜತೆ 
ಬಾವಿ ಸಪ್ತ ಯಷಿಯ ಭಕ್ತವತ್ಸಲ ಕರು-.| 
ಣಾವ ಲೋಕನ ರಾಮಾ ವಿಜಯವಿಠ್ಚಲ ಮುಖ್ಯ ೫ 


ಜ್ಯ ೫ ಚೇ 


ಶ್ರೀ ವಿಜಯದಾಸಕ್ಕ್ಸತ ಸೋತ್ರ ಸುಳಾದಿಗಳು ೨೯ 





ಅಸುರನ ಉಪಹತಿಯು ವಸುಧೆಗೆ ಭಾರವಾಗಲು, ಬಿಸಜೋದ್ಧವ, ಬಿಸುಗಣ್ಣ 
ಮೊದಲಾದವರು ದೆಸೆಗೆಟ್ಟು ಪಾಲಿಸಬೇಕೆಂದು ಬಿನ್ಸೈಸಿದರು. ಆಗ ಅಪರಾಜಿತನಾದ 
ವಿಪಗಮಸನೇ, ದಶರಥನ ತಪಕ್ಕೆ ಮೆಚ್ಚಿ ಆತನಲ್ಲಿ ರಾಮನೆಂಬ ನಾಮದಿಂದ 
'ಅವತರಿಸಿದೆ. 

ರಾವಣಾದಿ ಪ್ರಮುಖರನ್ನು ಸಂಹರಿಸಿ, ವಿಭೀಷಣಾದಿ ಭಕ್ತರನ್ನು ಸಂರಕ್ಷಿಸಿ, 
ಬ್ರಹ್ಮಾದಿ ದೇವತೆಗಳಿಗೆ ಆನಂದ ನೀಡಿದ ಜ್ಞಾನ ನಂದಮಯ ರೂಪನಾದ 
ಶ್ರೀರಾಮಚಂದ್ರ ಪ್ರಭುವೇ ನಿನಗೆ ಅನಂತಾನಂತ ವಂದನೆಗಳು. 

ರಾವಣಾದಿ ದೈತ್ಯರಂತಿರುವ ದುಷ್ಪ ಕಾಮಕ್ರೋಧಾದಿಗಳನ್ನು ದೂರಟ್ಟು ಹಾಗೂ 
ಜಗತ್ತಿನಲ್ಲಿರುವ ಸಕಲ ಸುಂದರ ಪದಾರ್ಥಗಳ ಸೌಂದರ್ಯವು ನಿನ್ನಿಂದಲೇ ಎಂಬ 
ಅನುಭವಯುಕ್ತವಾದ ಸುಜ್ಜಾನವನ್ನು ದಯಪಾಲಿಸಿ ಕೃಪೆಮಾಡು. 

(ದಾಸರಾಯರು ಈ ಸುಳಾದಿಯಲ್ಲಿ ರಾಮಾಯಣದ ಕಥೆಯನ್ನು 
ಸಂಗ್ರಹವಾಗಿ, ಸ್ವಾರಸ್ಯವಾಗಿ ಹೇಳಿದ್ದಾರೆ.) 


ಸುಳಾದಿ - ೬ 


ರಾಗ-ರೇಗುಪ್ತಿ-ಧ್ರುವ ತಾಳ 
ರಾಜ ರಾಜರಮಣಿ ರಾಜಶೇಖರ ವಿನುತಾ | 
ರಾಜ ತೇಜೋನಿಧಿರಾಜಾಧೀಶಾ । 
ರಾಜಹಂಸ ನಯನ ರಾಜಶೇಖರ ವಿ-. 
ರಾಜಿತ ಕೀರ್ತಿ ಗಜರಾಜವರದಾ | 


೩೦ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರಾಜವದನಾ ರಿಪುರಾಜ ಪುಸ್ತಕಶೂಲಾ | 
ರಾಜರಾಜೋತ್ತಮ ರಾಜವಿನುತಾ | 
ರಾಜೀವದೊಳಗಿದ್ದ ರಾಜೀವನ ಪಾಲಿಸಿದ | 
ರಾಜಮಾರ್ತಾಂಡ ದ್ವಿಜರಾಜ ಗಮನಾ | 
ರಾಜರಾಜರು ನಿನ್ನ ರಾಜಿಸುವ ಚರಣ- 
ರಾಜೀವದಲ್ಲಿ ವಾಲಗ ಮಾಳರೂ । 
ರಾಜ ರಾಜಾಗ್ರಗಣ್ಯ ರಾಜಾಭಿಷೇಕಕ್ಕೆ | 
ರಾಜ ನೀನಲ್ಲದೆ ರಾಜರುಂಟೇ | 
ರಾಜಗ೦ಭೀರ ಅಪರಾಜಿತನಾಮ ನಮ್ಮ | 
ವಿಜಯ ಎಠ್ಟಲ ರಂಗರಾಜ | 

ರಾಜ ಸಮುದರಾಜ ಶಯನನೇ ॥೧॥ 


ಮಟ್ಟ ತಾಳ 
ಕೋಣ ಕವಚ ಕಳಳ ಅಸಮ ವೀರನಾಗಿ । 
ಬಿಸನಿಧಿ ಮಧ್ಯದಲ್ಲಿ ತ್ರಿದಶರ ಶರೆ ಇಡಲು । 
ಅತ ಒಳಗೆ ಪೆಸರಾಗಿ ಪಸರಿಸುತ | 
ಪನ ವರದಿಂದ ಕುಸಿಯದಲಿರುತಿರೇ । 
ಚಳ ಉಪಹತಿಗೆ ವಸುಧಿಭಾರವಾಗೆ | 
ಬಿಸಿಜಾಭವ ಸುಮನಸರೆಲ್ಲರು ಪೋಗಿ | 
ಬಿಸಿಜದಳನಯನ ವಸುಧಿ ಸಂರಕ್ಷಕನೇ | 
ಅಸುರರ ಶಿಕ್ಷಕನೆ ಅಸಮಯ ಬಂದಿದೆ । 
ದೆಶೆಗೆಟ್ಟವರ ಪಾಲಿಸಬೇಕೆಂದೆನುತ । 
ಶಿಶುಗಳೊದರಿದಂತೆ ಎಸದು ಮೊರೆಯಿಡಲು | 
ವಷಭನಾಮಕದೇವ ವಿಜಯವಿಠ್ಶಲರೇಯನ | 


ಲ 
ಬಿಸಿಜಚರಣದಲ್ಲ ಹಸನಾಗಿ ಬಿನೆ. ಸೆ ಸಸ ॥೨॥ 


ರೂಪಕ ತಾಳ 
ಮೂರು ಗುಣರಹಿತ ಮೂರುತಿ ಈತನ । 
ಕಾರುಣ್ಯವನ್ನು ಇನ್ನಾರು ಬಲ್ಲವರಿಲ್ಲ । 
ವಾರಿಜಾದ್ಯರ ಸಾರೆಗರದು ಶ- 
ರೀರವ ತಡವರಿಸಿ ತಾರತಮೃದಿಂದ | 
ಭಾರ ಎನ್ನದು ಎಂದು ಭರವಸವ ಇತ್ತು । 
ಕ್ರೂರನಿಂದಲಿ ಬಂದ ಭಾರ ಇಳಿಸುವೆನೆಂದು | 
ಧಾರುಣಿಯೋಳಗಿತ್ತ ಈರೈದುರಥದವನು । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಾರಾಯಣನು ಕುಮಾರನಾಗಲೆಂದೂ | 
ಆರಾಧನೆಯಮಾಡೆ ಶ್ರೀರಾಮನೆಂದೆಂಬವ-। 
ತಾರವನ್ನು ಧರಿಸಿದ ರಮಾರಮಣನೂ | 
ಚಾರುಗುಣ ನಿಲಯ ವಿಜಯವಿಶ್ನ್ಲಲರೇಯಾ | 
ಸಾರಿದವರ ಮನೋಹಾರವ ತೋರುತ್ತಾ ॥ಹ॥ 


| ರುಂಪಿ ತಾಳ 

ಮುನಿಪ ಕೌಸಿಕನ ಯಾಗವಕಾಯಿದು ತಾಟಕಿ । 

ದನುಜಿಯ ಮುರಿದು ನಿಜಾನುಜನಕೂಡ ಜನಕನಾ ಪರಕೆ ಗ । 
ಮನವಾಗಿ ಪೋಗುತ್ತ ಮುನಿಯಾಂಗನಿಯ ಶಾಪವನ್ನೆ ತೊಡದು | 
ಅನಲಾಕ್ಷನ ಧನುಸುಮುರಿದು ನಿಕ್ಕಡಿಮಾಡಿ । 

ಜನಕರಾಯನ ನಂದಿನಿಯ ನೆರದೂ | 

ಅನುವರದೊಳಗೆ ಭೃಗುತನುಜನ್ನ ಪೊಕ್ಕಳಲಿ | 

ದನುಜ ಸೇರಿರಲು ಬಾಣದಲ್ಲಿ ಸದದೂ | 

ತನಗೆ ತಾನೇ ಲೀಲೆ ತೋರಿದ ಮಹದೈವ ವಾಡ. 

ತನೆಕಾಣೋ ಗೋಹಿತ ವಿಜಯ ವಿಠ್ಧಲ ರಾಮ ॥೪॥ 


ತ್ರಿವಿಡಿ ತಾಳ 
ಪಿತನಮಾತನು ಮನ್ನಿಸಿ ಸತಿಸಹಿತ ಭಾಗೀ-.| 
ರಥಿಯದಾಟುತಲಿ ಭಕುತಗೊಲಿದೂ | 
ಅತಿಶಯವಾದ ಪರ್ವತ ಚಿತ್ರಕೂಟದಲಿ । 
ಯತಿಗಳಿ೦ದಲಿ ಪೂಜಿತನಾಗುತ । 
ಮತಿಹೀನನಾಗಿ ಬಾಳುತಲಿದ್ದ ಕಾಕನ್ನ । 
ಗತಲೋಚನನಮಾಡಿ ಕ್ಷಿತಿಗಟ್ಟದೇ | 
ಹಿತವಾಗಿ ಬ೦ದ ಭರತ ಹಾವಿಗೆ ಕೊಟ್ಟು | 
ವೃತವಧರಿಸಿದ ಉನ್ನತ ಮಹಿಮಾ । 
ಪಥಚಾರನಾಗಿ ಶೋಭಿಸುತ ದಂಡಕಾರಣ್ಯ-| 
ಯತಿಪುಂಗವ ಕುಂಭಸುತನ ಕಂಡೂ | 
ಪ್ರತಿರಥ ನಾಮಾ ವಿಜಯ ವಿಠ್ಠಲ ರಘು- 
ಪತಿನೀನೆ ಉತ್ಪತ್ತಿ ಸ್ಥಿತಿ ಲಯಕರ್ತನೇ ॥೫॥ 


ಅಟ್ಟ ತಾಳ 
ಮೋಸದ ಅಸುರಿಯ ಮೂಗುಕೊಯ್ದು ಖರ-. 
ದೂಷಣಾದ್ಯರನ್ನು ಕೊಂದು ಗೌತುಮೆಯಲ್ಲಿ । 


೩೧ 


೩೨ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಹ 


ವಾಸವಾಗಿದ್ದ ಮಾರೀಚ ಮಾಯಾಮೃಗ | 
ವೇಷವಾಗಿ ಬರೆ ಕೊಂದು ಮಾರ್ಗದಲ್ಲಿ । 
ಘಾಸಿಯಾಗಿದ್ದ ವಿಹ೦ಗನ ಮನ್ನಿಸಿ । 
ದ್ವೇಷಿ ಕಬಂಧನ ಕಡಿದು ಶಬರಿಯ | 
ಮೀಸಲಭಕುತಿಗೆ ಹಣ್ಣುಸವಿದು ಸಂ-॥ 
ತೋಷದಿಂದಲಿ ತುಂಗಾತೀರದಲ್ಲಿ ಪವ । 
ನಾ ಸೂನುಯೆರಗಲು ಎತ್ತಿ ಮಾತಾಡಿ ದಿ-. 
ನೇಶ ತನುಜಗೆ ಅಭಯವನ್ನು ಇತ್ತು | 
ಬೀಸಿವಗದೆ ಕಾಲಲಿ ದುಂಧುಮಾರನ್ನ | 
ನೀ ವರಿದೆ ಏಳುತಾಳುವ ಒಮ್ಮೆಲೆ | 
ಸಾಸಿರನಾಮನೇ ವಿಜಯ ವಿಠ್ಠಲ ನರ-। 
ವೇಷವ ಧರಿಸಿದ ವೈಕುಂಠವಾಸ ॥೬॥ 


ಆದಿ ತಾಳ 
ಭೀತಿ ಶೂನ್ಯನಾದ ಪುರಹೂತ ಮಗನಕೊಂದು ರವಿ-! 
ಜಾತಗೆ ಪಟ್ಟವಗಟ್ಟಿ ಪ್ರೀತಿದೂತ ವಾಯುಜನ್ನ । 
ಸೀತೆ ಬಳಿಗೆ ಕಳುಹೇಪೋಗಿ । 
ಮಾತುತಂದು ಪೇಳಿದಾತಗೆ ವರವನಿತ್ತು | 
ಕೋತಿ ಕರಡಿ ಸಹಿತವಾಗಿ ಸೇತುವೆಬಿಗಿಸಿದ ಬಂದ । 
ನೀತ ವಿಭೀಷಣನ ಕೂಡ ಕಾತುರದಿಂದಲಿ ದಾಟಿ | 
ಧೂತ ರಾವಣಾಧಿಗಳ ಯಾತನಿಗೆ ಬೀಳ್ಕೂಡಿಸಿ । 
ಪ್ರೀತಿಯಾಸ್ಪದ ನಾದತಿದಾತ ವಿಭೀಷಣಗೆ ಪ್ರ 
ದ್ಯೋತ ಶಶಿ ಉಳ್ಳನಕ ಭೂತಳದೊಳಗ ಲಂ೦ಕ-.! 
ಯ ತಪ್ಪದಂತೆ ಆಳೆಂದಾತೆಗೆ ಪಟ್ಟವಗಟ್ಟಿ । 
ಸೀತೆ ಸಹಿತ ಬಂದು ಸಾಕೇತಪುರದಲ್ಲಿ ನಿಂದು । 
ಧಾತಾದಿಗಳ ಮನಕೆ ಪ್ರೀತಿ ಬಡಿಸಿ ಶೆರೆಯ ಬಿಡಿಸಿ । 
ಸೀತೆಯರಸ ವಿಜಯ ವಿಠ್ಠಲ ಭೂತ-. 
ನಾಥನಿಂದ ಬ೦ದ ಮಾತು ಮನ್ನಿಸಿದ ಮಹಾತ್ಮಾ ॥೭॥ 


ಜತೆ 
ಸಾರ್ವಭೌಮನೆ ರಾಮಾ ದುರುಳ ದೈತ್ಯವಿರಾಮಾ | 
ಸರ್ವಯೋಗಿ ವಿನಿಶ್ರುತಾ ವಿಜಯವಿಠ್ನಲ ॥೮॥ 


* ೫ ೫% 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೩೩ 


ಶ್ರೀ ರಾಮಾವತಾರ ಸ್ತೋತ್ರ 





(ತಾತ್ಪರ್ಯನಿರ್ಣಯದ ಆಕರಕ್ಕೆ ಅನುವಾದ ರಾಮಾಯಣದ ಸಂಗ್ರಹ 
ರೂಪವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ.) 

ವನಜ ಭವಾದ್ಯರು ನಿನಗೆ ತನುಜರಾಗಿರಲು ನೀನು ದಶರಥನಿಗೆ ತನುಭವನಾದ 
ಬಗೆಯ ಮರ್ಮವನ್ನು ಎಷ್ಟು ಬಗೆ ಎಣಿಸಿ ಗುಣಿಸಿದರೂ ಮನೋವಾಕ್ಕಾಯ 
ತಣಿಯವು, ದಣಿಯವು ರಾಮ ನಿನ್ನ ಲೀಲೆ ಅಗಮ್ಯ. 

ಮಲತವರ ಮಸ್ತಕಾಂಕುಶನಾದ ರಾಮನೇ, ನಿನ್ನ ಚರಣದ ಸುಳಿವು 
ಕಂಡವರಾರೋ! ಗುಣಗಣನಿಧಿಯೇ ನಿನ್ನ ನೆನವೇ ಎಲ್ಲರಿಗೆ ಹಿತ ಪಥ. 

ಸದಾ ನಿನ್ನ ದಾಸರ ದಾಸ್ಯದ ಸವಿಯುಣಿಸಿ ಹೋಷಿಸು ದಾಶರಥೇ. : 


ಸುಳಾದಿ - ೭ 
॥ ರಾಗ ಮಧ್ಯಮಾವತಿ - ಧ್ರುವತಾಳ ॥ 


ಸುತ್ತ ವಿರಜಾನದಿ ರತ್ನಮಯದ ಏಳು | 
ಸುತ್ತಿನಕೋಟ ಪಚ್ಚ ಮುತ್ತು ವೈಢೂರ್ಯದಿಂದ । 
ಕೆತ್ತಿದ ಪಲಿಗೆ ಕಾಳಗತ್ತಲೆಹರಿಸುವ | 

ಎತ್ತಿದ ಸೂರ್ಯಪಾನ ಪತಾಕಿಗಳ ಗಲಭೆ | 

ಎತ್ತ ನೋಡಿದರತ್ತ ನೃತ್ಯಗೀತವಾದ್ಯ । 
ಇತ್ತಂಡದಲಿ ನಿಂದಾ ಬೆತ್ತದವರ ಸೊಲ್ಲು | 

ಹತ್ತು ದಿಕ್ಕುಗಳಂಜಿತಲಿಪ್ಪ ತೆರದಿ | 

ಚತ್ತುರ ದಿಕ್ಕಿನಲ್ಲಿ ಉತ್ತರಾದಿ ನಾಲ್ಕು | 


೩೮೪ 


ಶ್ರೀ ವಿಜಯದಾಸಕೃತ 


ತತ್ಥಳಿಸುವ ದ್ವಾರ ಉತ್ತಮ ಸರೋವರ । 

ಮತ್ತೆ ಆನಂದವನ ಅತ್ತಲತ್ತಲಾಡುವ | 
ಸತ್ವ ಶರೀರಗಳು ಉತ್ತಮಾಂಗಗಳೆ ತೂ-! 

ಗುತ್ತ ಸ್ಫೇಯಿಚ್ಛೆಯಲ್ಲಿಯಿಂದಾ | 

ನಿತ್ಯ ಕ್ರೀಡೆಯಲ್ಲಿ ಭರಿತವಾಗಿಪುರು । 

ಸತ್ಯವಲ್ಲದೆ ಪುಶಿ ಉತ್ತರವೆಂಬೊದಿಲ್ಲ | 

ಹೊತ್ತು ಹೊತ್ತಿಗೆ ಎಲ್ಲ ಚಿತ್ತಚಂಚಲರಿಲ್ಲ । 

ತೆತ್ತಿಸ ಕೋಟಿ ದೇವತೆಗಳು ತಲೆಬಾಗಿ 

ತೆತ್ತಿಗರಾಗಿನಿಂದು ತುತಿಪರನುಗಾಲಾ | 

ಸತ್ಯಲೋಕದ ಮ್ಯಾಲತ್ತ ಉಳ್ಳ ವೈಕುಂಠ | 

ಹತ್ತಿಲಿ ವಾಲೆ ಸುತ್ತ ಇಂದಿರೆ ಇರೆ । 

ಎನಣರು ತ ಧೊರೆತನವೋ ನಿನ್ನದು |. 

ಶ್ರುತ್ಯರ್ಥಗಳಿಗೆ ದೂರತ್ತನೆನಿಸುವನೇ 
ಚಿತ್ತಜಪಿತ ರಾಮ ವಿಜಯ ವಿಠ್ಠಲ ನೀ | 
ಮರ್ತ್ಯಲೋಕಕ್ಕೆ ನರಕೃತ್ಯ ತೋರಿದನೇನೋ ॥೧॥ 


ಮಟ್ಟ ತಾಳ 
ವನಜಭವಾದ್ಯರು ತನುಜರಾಗಿರೆ ನಿನಗೆ । 
ಜನಪ ದಶರಥಗೆ ತನುಭವವೆನಿಸುವರೇ । 
ಎಣೆಗಾಣೆನೊ ನಿನ್ನ ಗುಣಕರ್ಮಾವಳಿಗೆ । 
ಮನೋವಾಕ್ಕಾಯಾ ನೆನೆನೆನೆದು ನಿತ್ಯ । 
ದಣಿದಣಿ ಪಾಡಿದರು ದಣಿಯಬಲ್ಲದೆ ಜಿಹ್ವೆ | 
ಯನು ಸಾಲನು ಎನಗೆ ಅನಿಮಿಷಮಿಕ್ಕಾದ-| 
ಜನರ. ಸಮಾದಿಗೆ ಗಣನೆ ಮಾಡುದಲಿಪ್ಪಾ । 
ಚಿನುಮಯ ಮೂರುತಿ । 
ಮನುಜೋತ್ತಮ ರಾಮ ವಿಜಯ ವಿದ್ಧಲ ನಿನಗೆ । 
ಮಣಿದು ನಮೋ ಎಂದವನೇ ಬಲು 'ಧನ್ಯಧನ್ಯ WO 


ರೂಪಕ ತಾಳ 
ಅನ೦ತಯಾಗದ ಕರ್ತಾಭೋಕ್ತನೆ ನಿನಗೆ | 
ಮೌನಿಯ ಮಖವಂದು ಕಾಯ್ದದ್ದು ಸೋಜಿಗವೆ । 
ಏನೆಂಬೆ ಜಡದಿಂದ ಚೇತನ ಈಯ್ಗಪನೇನೋ | 
ಮಾನಿನ ಜಡಚೇತನವನ್ನು ಕಳದದ್ದು ಸೋಜಿಗವೆ । 
ದಾನವಬಲವಾಗೆ ನಿತ್ರಾಣಗೈಸಿದವನೆ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೩೫ 


ದೀನ ಉಮೇಶನ ಧನುವ ಮುರಿದದ್ದೇನೊ । 
ರಾಣಿವಾಸವು ನಿತ್ಯ ಶ್ರೀನಾರಿ ಅವಿಯೋಗಿ | 
ಜಾನಕಿ ಮದುವೆಯಾದನು ಎನಿಸುವದೇನೋ | 
ನೀನೆ ನಿನ್ನೊಳುಕಾದಿ, ಮಾನವಾಧಮರಿಗೆ । 
ಹೀನಗತಿಗೆ ಮಾರ್ಗವನು ತೋರಿದ ದೈವಾ | 
ಭಾನುಕುಲೋತ್ತಮಾ ವಿಜಯ ಎಠ್ಳಲ ರಾಮಾ | 
ನೀನಾಡಿದ ಲೀಲೆ ತಿರಿಗೆ ವಶವಲ್ಲ ॥೩। 


ರುಂಪಿ ತಾಳ 
ಬಲುಜೀವಿಗಳ ಭವದ ವಲಯದೊಳಗಿಟ್ಟು | 
ತೊಳಲುವಂತೆ ಮಾಡಿ ಅಳಲಿಸುವ ಮಹದೈವ 
ಇಳಿಯೊಳಗೆ ವನವಾಸದಲಿ ತೊಳಲಿದನೆಂದು । 
ತಿಳಿಸಿ ನರರಿಗೆ ಮಾಯ ಕಲಿಸಿ ಬಿಡುವದೇನೋ | 
ಸುಲಭದಿಂದಲಿ ಸಕಲರಿಗೆ ಉಣಿಸುವನೆ | 
ಫಲಗಳಿಂದಲಿ ದಿನವ ಕಳೆದನೆನಿಸುವದೇನೋ । 
ನಳಿನ ಜ್ಯಾದರು ನಿನ್ನೆಂಜಲ ಬಯಸುತಿಪ್ಪರು । 
ಒಲಿದು ಶಬರೀಸವಿದ ಫಲ ಮೇಲುವದೀನಯ್ಯ | 
ಜಲಜಭವಾಂಡಕ್ಕೆ ಸಲೆ ನೀನು ಆಶ್ರಯವೋ | | 
ಮಲೆವಿಂಧ್ಯದೊಳಗೊಂದು ಸ್ಥಳವಮಾಡಿದದೇನೋ । 
ನೆಲೆಯಾವದೊ ನಿನ್ನ ಬಲವ ಪೊಗಳುವದಕ್ಕೆ । 
ಸುಳಿದ ಮೃಗವಟ್ಟಿ ಬೆಂಬಲ ಪೋದನೆನಸಿದೆ । 
ಚಲುವ ಸೀತೆಯ ನಿನ್ನ ಒಳಲಿಟ್ಟುಕೊಂಡು | 
ಹಲುಬಿದೆ ಹೆಂಡತಿಯ ಕಳಕಂಡವನಂತೆ | 
ಭಳಿರೆ ನಿನ್ನವತಾರ ಹಲಭರಿಗೆ ಸಾಧ್ಯವೇ । 
ಹಲವು ಬಗೆಯಲಿಂದ ಪೊಗಳಲಿಕೂಡದು | 
ಮಲತವರ ಮಸ್ತಕಾಂಕುಶ ರಾಮ ವಿಜಯ ವಿ 
ದಲ ನಿನ್ನ ಚರಣದಾ । 
ಸುಳುವು ಕಂಡವನಾರೋ ಸುರರು ಬೆರಗಾಗುವರು ॥೪॥ 


ತ್ರಿವಿಡಿ ತಾಳ 
ಗುಣನಿಧಿಯೆ ನಿನ್ನ ನೆನವೆಲ್ಲರಿಗೆ ಬಲ । 
ನಿನಗೆ ಸಹಾಯವೇನೊ ಇನನಂದನಾ | 
ಕ್ಷಣಮೀರದಲೆ ಬೊಮ್ಮನ ಪದವಿಗೆ ಖಜುಗಣವೇ | 


೩೬ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಹನುಮಗೆ ನೂತನಪಟ್ಟ ಇನ್ನುಂಟೆ | 
ಅನುದಿನ, ಸರ್ವರಂತರವನು ಬಲ್ಲ ವ್ಯಾಪ್ತನೆ | 
ವನಚರಾದಿಯ ಸುದ್ಧಿಯ ತರಲಟ್ಟಿದೆ | 
ಮುನಿದಾಕ್ಷಣ ಏಳು ವನಧಿನುಂಗುವನೆ | 
ಮಣಿಯ ಸಾಗರನಂದು ಧನುವ ಎಸದದೇನೊ | 
ತೃಣವ೦ದಿಡದೆ ಕಟ್ಟೆಯನು ಕಟ್ಟಿದ ಧೀರಾ | 
ಘನ ಪರ್ವತಗಳಿಂದ ವನಧಿ ಬಿಗಪದೇನೋ | 
ಮಿನುಗುವ ರತ್ನಭೂಷಣಕೆ ಕೊರತೆಯಿಲ್ಲ | 
ತನುವಿಗೆ ನಾರವಸನ ಉಟ್ಟ ಜಡಿಯೇನೋ | 
ಶಣಿಸಿದವರಗಂಡ ವಿಜಯ ವಿಠ್ಠಲ ನಿನಗೆ | 
ಅನುವಾರಾವೆನೊ ಜನನ ಮರಣ ರಹಿತಾ ॥೫॥ 


ಅಟ್ಟ ತಾಳ 


ಇಂದಂಗೆ ಪುರುಷಾರ್ಥ ತಂದುಕೊಡುವನಿಗೆ | 


ಇಂದ್ರನು ನಿನಗೊಂದು ಶಂದನಟ್ಟಿದನೇನೋ । 
ನೊಂದವರು ನೋಟದಿಂದಲೇಳುವರು । 
ಗಂಧವಹನ ಕರದಿಂದದಿ ತರಿಸಿದೆ | 

ಕುಂದದೆ ಲೋಕವ ಕೊಂದುಹಾಕುವ ದೇವ । 
ಅಂದು ದುರುಳ ದಶಕಂಧರನನಳಿದದಾ-! 
ನಂದಾ ಪಟ್ಟವಗಟ್ಟ ವೃಂದಾರಕರ ಪೊರದೆ | 
ಬಂದಾ ವಿಭೀಷಣಗೊಂದು ಕಟ್ಟಿದ ಬಗೇ | 
ನೆಂದು ಪೇಳಲಿ ನಿನ್ನಾನಂದಾ ವಾದಾಟಕ್ಕೆ | 
ವಂದಿಸಿ ನಮೊ ನಮೋ ಎಂದು ಕೊಂಡಾಡುವೆ | 
ಇಂದಿರಾಪತಿ ರಾಮ ವಿಜಯ ವಿದ್ಗಲ ಶಾಮ-। 
ಸುಂದರ ಸುಧಾಕಾಯಾ ಕಂದರ್ಪನಯ್ಯಾ ॥೬॥ 


ಆದಿ ತಾಳ 
ಏಸೇಸು ಬೊಮ್ಮಾಂಡ ನಾಶನಗೈಸುವಂಗೆ | 
ದೋಷಕಾರಿಗಳನ್ನು ಘಾಸಿಮಾಡಿದ ಹತ್ಯ । 
ವೂ ಸೇರಿದರಿಂದ ಈಶನ ಭಜನಿ ಲೇಸಾಗಿಮಾಡಿ ನಿ-। 
ರ್ದೋಷನಾದನೆಂದು ಹೇಸಿ ನಢಕ ನಿತ್ಯ | 
ವಾಸಿಗಳು ನುಡಿದು ಕ್ಷೇಶವ ಬಡುವರು । 
ಏಸೇಸು ಜನ್ಮದಲ್ಲಿ ದೋಷವೆತ್ತಣದೊ ಅ- 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೩೭ 


ಶೇಷದೋಷ ದೂರನೆ ದೇಶಾದೊಳಗೆ ನಿನ್ನ । 
ದಾಸನಾದವನಿಗೆ ಲೇಶ ದೋಷಗಳಿಲ್ಲಾ | 

ದೋಷ ನಿನಗೆ ಉಂಟೆ ದಾಶರಥೆ ನಮ್ಮ ವಿಜಯವಿಠ್ಠಲ ಸ್ಪಪ್ರ 
ಕಾಶನೆ ನಿನಗೆಣಿಸಲು ಕಾಣೆ ॥೭। 


ಜತೆ 
ನಿನ್ನ ಮಾಯಾ ಮೋಹಾ ಖಳರಿಗೆ ತಮಸ್ಸು ಆ-| 
ಪನ್ನರಿಗೆ ಮೋಕ್ಷ ವಿಜಯವಿಠ್ವ್ಚಲಧೋರಿಯೇ 1% 





೩೮ | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


॥ ಶ್ರೀ ಮನ್ಮೂಲರಾಮೋ ವಿಜಯತೇ ॥ 





ಆಚಾರ್ಯ ಮಧ್ದರ ಶುದ್ಧಾಂತಃಕರಣದ ಆಶಯದಂತೆ ಶ್ರೀ ನರಹರಿ ತೀರ್ಥರಿಗೆ 
ಒಲಿದು ಬಂದ ಶ್ರೀಮನ್ಮೂಲರಾಮನೇ, ಗುರುದ್ದಾರ ಸಾರಿದವರ ಹೃದ್ವಜನದಲ್ಲಿದ್ದು, 
ಸದ್ವಿಚಾರ ನಡೆಸುವ, ಧರ್ಮಬೋಧಕನಾದ ಭರ್ಮಗರ್ಭನ ಪಿತನೇ, 

ಬಲವಂತ ಭಕ್ತರ ಪ್ರಿಯಾ ಸುಜನಗೇಯಾ, ಮ೦ಗಳಕಾಯಾ ಬ್ರಹ್ಮಕರಾರ್ಚಿತನಾದ 
ಪರಬ್ರಹ್ಮನೇ ಹಿರಿದಾದ ಆನಂದವನ್ನು ಕರುಣಿಸು ನಿನಗೆ ನಮೋ ನಮಃ. 


ಸುಳಾದಿ - ೮ 
ರಾಗ-ನಾಟಿ-ಧ್ರುವ ತಾಳ 


ಮಧ್ವವಲ್ಲಭಜಯ ಸದ್ದೆ ಎಷ್ಟವರ ಪ್ರಿಯಾ | 

ಅದ್ವೆ ಪತೆಮಹಿಮ ಜಗದ್ದಿಲಕ್ಷಣ ರಾಮಾ | 
ಸದ್ವರ್ಣಭೂತ ಭವಿಷ್ಯದ್ವರ್ತಮಾನ ಬಲ್ಲ | 
ಎದ್ವಾಂಸರೊಡಿಯಾಘ ಪ್ರದ್ಧಂಸ ಅಪ್ರಮೇಯ |. 
ಸದ್ದೀರ ಏಕಮೇವ ಅದ್ದಿತಿಯಾ ಪಾ-। 
ದದ್ವಯನೆನಿಸುವ ಸದ್ವಾಣಿವುಳ್ಳ ಗು-| 

ರುದ್ದಾರ ಸಾರಿದವರ ಹೃದ್ದನದಲ್ಲಿದ್ದು | 

ಸದ್ದಿಚಾರ ನಡೆಸುವ ತದ್ವಿಪರೀತ ಕಾರ್ಯ | 

ಅಧರ ಭೋಕ್ತ ನಮ್ಮ ವಎಜಯವಿಠ್ಶಲರೇಯಾ ಮ-| 
ರುದ್ದಂಶರಿಂದ ನಿತ್ಯ ಸದ್ದಾಲಗಕೊ೦ಡ ಮೂರ್ತಿ ॥೧॥ 


ಶ್ರೀ ವಿಜಯದಾಸಕೃತ 


ಸೋತ್ರ ಸುಳಾದಿಗಳು ೩೯ 


ಅಟ್ಟ ತಾಳ 
ಪೆರ್ಮೆಯಿಂದಲಿ ವಿಶ್ಲಾಕರ್ಮನಿಂದಲಿ ಅಂದು । 
ನಿರ್ಮಿತವಾಗಿದ್ದ ನಿರ್ಮಳ ಶರೀರ |। 
ಧರ್ಮಬೋಧಕ ರಾಮಾ ನಿರ್ಮಯನೆ ಚ- 
ತುರ್ಮೊಗ ನಿತ್ಯ ನಿಷ್ಕರ್ಮಭಾವದಲ್ಲಿ | 
ನಿರ್ಮತರನಾದ ವಿಜಯವಿಠ್ಶಲರೇಯನ 
ನಿರ್ಮಲ ಚಿತ್ತದಲ್ಲಿ ಅರ್ಚನೆ ಮಾಡಿದನೋ ॥೨॥ 


ತ್ರಿವಿಡಿ ತಾಳ 
ಬಲುಕಾಲ ಲೋಕೇಶ ತನ್ನ ಮನಿಯಲ್ಲಿ । 
ಚಲುವ ರಾಮನಪೂಜೆ ಮಾಡುತಿರಲೂ | 
ಒಲಿದು ಜಾಬಾಲಿಮುನಿ ಪ್ರಾರ್ಥನೆಯಿಂದಲಿ । 
ಜಲಜಸಂಭವ ಮೆಚ್ಚಿಸಿ ಬೇಡಲು । 
ಸಲಿಸಿಮಾತನು ಖುಷಿಗೆ ಈ ಪ್ರತಿಮೆ ಕೊಡಲಾಗಿ । 
ಒಲಿಸಿಕೊ೦ಡಲ್ಲಿಂದ ಶಿವಗೆ ಕೊಡಲು 
ಸುಲಭದಿಂದ ಶಿವನು ತನ್ನಯ ನಿಜ-| 
ಲಲನಿಗೆ ಕೊಡಲಾಗಿ ವಿನಯದಿಂದ | 
ಕೆಲವು ದಿವಸ ಗಿರಿಜೆಪೂಜಿಸಿ ಆಮೇಲೆ । 
ತಿಳಿದು ದಕ್ಷನ ಯಾಗದಲ್ಲಿಗೆ ಬಂದು । 
ಇಳಿದು ಪೋಗುವಾಗ ಸೈಮುನಿ ಯಷಿ ಕೈ- 
ಯಲ್ಲಿ ಕೊಟ್ಟ ತರುಆಯ. ರಾಮಪ್ರತಿಮೆಯನ್ನು | 
ಜಲಗರ್ಭನ ವಶಕೆ ತಂದುಕೊಡಲು |। 
ಪೊಳೆವ ಸೂಮೇರು ಪರ್ವತದಲ್ಲಿ ಇಟ್ಟು | ನಿ- 
ಶ್ಲಲ ಪೂಜೆಮಾಡುತಿದ್ದಾ ಇದ್ದಾನೆಂದೂ | 
ಬಲುದೈವ. ವಿಜಯವಿಠ್ಠಲ ಜಾನಕಿಪತಿ । 
ಬಲವಂತ ಭಕ್ತರ ಪ್ರಿಯ ಸುಜನಗೇಯಾ ॥೩॥ 


| ಅಟ್ಟ ತಾಳೆ 
ತಪಮಾಡಿ ಇಕ್ಷ್ವಾಕು ಬ್ರಹ್ಮಗೆ ಮೆಚ್ಚಿಸಿ | 
ಕೃಪೆಯಲ್ಲಿ ಮೂಲರಾಮನ ಕೊಡಲಿತ್ತಲು | 
ಕ್ಲತಿಯೊಳಗೈ ಯೋಧ್ಯದಲ್ಲ ಪೂಜಿಸಲಾಗಿ 
ನನಗ ರಾಮಚಂದ್ರ ಪರಿಯಂತ | 


ಎಲು 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮಿತಿ ಇಲ್ಲದ ವಾಲಗದಲ್ಲಿ ವಪಲು | 

ಕ್ಲಿತಿಸುತಿ ತಾನೆ ಪೂಜಿಸಿ ಹನುಮಂತನಿಗೆ | 
ಪ್ರತಿಮೆಯ ಪಾಲಿಸೆ ಅಲ್ಲಿಂದ ಮಾರುತ । 
ಸುತನು ಜಾಂಬುವಂತನಿಗೆ ದಯಮಾಡಿದಾ । 
ಸತತ ಮಂಗಳಕಾಯಾ ವಿಜಯವಿಠ್ಠಲ ರಾಮಾ | 
ನುತಿಸಿಕೊಳುತಲಿದ್ದಾ ಸುರರಾದಿ ಕೈಯಾ ॥೪॥ 


ಆದಿತಾಳ 
ವೇದಗರ್ಭನೆಂಬೊ ಭೂಸುರ ರಾಮನ್ನ | 
ಪಾದಸಂದರ್ಶನ ವಾಗದಲೆ ಅ-। 
ನ್ನೋದಕ ಕೊಳದಿರೆ ರಾಘವ ಭಕ್ತನಿ೦-| 
ದಾದ ಪ್ರತಿಜ್ಞೆಯನು ತಿಳಿದು ತನ್ನ ಮೂರ್ತಿಯ 
ಆದರದಿಂದಲಿ ಕೊಟ್ಟು ಕಳುಹಲಿತ್ತಾ | 
ಭೂದೇವ ಬಹುಕಾಲ ಪೂಜಿಸಿ ತೀರ್ಥಯಾತ್ರೆ । 
ಆದರದಿಂದ ಮಾಡಿಕೊಳ್ಳುತ ಬರಲು 7ತಿಗೆ-. 
ಐದುವ ಕಾಲದಲ್ಲಿ ಸೀತಾರಾಮ ಪ್ರತಿಮೆಯ । 
ಮೇದಿನಿಯೊಳು ಬಿಟ್ಟು ಪೋಗಲಾಗಿ ಇತ್ತ | 
ಸಾಧುಗುಣವುಳ್ಳ ಮುಕುಂದವರ್ಮನೆಂಬ । 
ಮೇದಿನಿಪತಿಯಾಗಿ ವಡ್ಡಿ ದೇಶದಲ್ಲಿರೆ । 
ಆದುದು ಅಶರೀರವಾಕ್ಯ ಆತಗೆಕೇಳಿ 
ಆದಿತ್ಯವಂಶಜ ವಿಜಯ ವಿಠ್ಠಲ ರಾಮಾ । 
ರಾಧನೆಗೊಳುತಿದ್ದ ಅಜನಿಂದ ಕೋಶದಲ್ಲಿ ॥೫॥ 


ಜತೆ 
ನರಹರಿತೀರ್ಥರಿಗೆ ವೊಲಿದ ವಿಜಯ ವಿಠ್ಠಲ | 


ಸ್ಮರಿಸಿದವರ ಕಾವಾ ನಿತ್ಯ ರಘುರಾಮಾ ॥೬॥ 


ಜೇ ೫ ಸೇ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೪೧ 





ವೃಂದಾರಕ ಮುನಿವೃಂದ ವಂದ್ಯ ಸುಖಸಾಂದ್ರ ಸರ್ವೋತ್ತಮಾ, ಮಂದಹಾಸ 
ಮಂದಾಕಿನೀ ಜನಕ, ಕಾರುಣ್ಯ, ಸಿಂಧು, ಭಕ್ತರ ಬಂಧುವಾದ ಶ್ರೀ ದಿಗ್ನಿಜಯ 
ರಾಮಚಂದ್ರನೇ, ನಿನ್ನಂಘ್ರಿ ನಖಚಂದ್ರ ಚಂದ್ರಿಕೆಯಲ್ಲಿ ನನ್ನ ಹೃತ್ತಾಪವನ್ನು ಕುಂದಿಸು, 
ನೊಂದಿಸು. 

ಶ್ರೀನಾರಿ ಕರಕಮಲ ಪೂಜಿತಪಾದ, ಆನಂದಮುನಿ ಮನೆಯಲಿ ನಿಂದ 
ಅತಿನಿರ್ಮಲ ಪಾದ, ವಸುಧೇಂದ್ರ ಮುನಿಯಿಂದ ನಿಷ್ಠಾಪೂಜೆಗೊಂಡು 
ವಸುಧೆಯೊಳಗೆ ಜಸವಾಗಿ ಮೆರೆದು ಶ್ರೀದಿಗ್ವಿಜಯರಾಮನೇ, ಪರಿಪೂರ್ಣ ಕಾಮನೇ, 
ಸದಾ ನಿನ್ನ ಪಾದಪದುವು ದರ್ಶನವಿತ್ತು ಪಾವನಗೊಳಿಸು. 


ಸುಳಾದಿ - ೯ 
ರಾಗ-ಭೈರವಿ-ಧ್ರುವ ತಾಳ 


ವಂದೆ ಮುಕ್ಕುಂದ ಮುಚಕುಂದ ಪರಿಪಾಲಕ | 
ಕುಂದೇಂದು ಪಥನ ಆನಂದಮೂರ್ತಿ । 

ಗಂಧದೋಷ ದೂರವಾಗಿದ್ದ ಚಿತ್‌ ಪ್ರಕೃತಿ । 

ಯಿಂದೆ ನೋಡೆ ಚತುರ್ವಿಧ ದೋಷದೂರಾ | 

ವಂದೆ ಮುಕುಂದ ನಮೋ ವೃಂದಾರಕ ಮುನಿ ! 
ವೃಂದ ವಂದ್ಯ ಸುಖಸಾ೦ದ್ರ ಸರ್ವೋತ್ತಮಾ | 
ಮಂದಹಾಸ ಮಂದಾಕಿನಿ ಜನಕ । | 
ಸುಂದರಿನಾಥ ಗೋವಿಂದ ಇಂದೀವರದಳ ಶಾಮಲಾ | 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಕಂದರ್ಪ ಕೋಟಿಲಾವಣ್ಯ ತಾರುಣ್ಯ ಸದಾ- 
ಮಂದಿರಾ ವೈಕುಂಠ ವೈನತೇಯಾ-! 

ಸೈಂದನ ಸ್ಕಂದ ಸನ೦ದನ ಪ್ರಿಯ ಪು. 

ರಂದರ ನಂದನ್ನ ಮಾನಭಂಗ ಇಂದನ್ನಭೋಕ್ತನೇತ್ರಾ | 
ಒಂದೊಂದು ಒಂದಾರು ಮ್ಯಾಲೊಂದು | 
ಕಂಧರನನಗೊಸುಗ ಅಹಮತಿಯಲ್ಲಿ | 


ಬಂದು ನಿಂದೆದಿರಾಗೆ ಜಡಮಾಡಿ 'ನಿಲಿಸಿದ ಅ 


ರಿಂದಮ ದಮಶಾಂತ ಪೂರ್ಣ ಪೂರ್ಣಾ । 


ವಂದೆ ಮುಕುಂದ ನಮೋ । 
ನಂದ ಗೋಕುಲ ಪಾವನ್ನ ವಿಜಯ ಎಠ್ಠಲ ರಾಮ | 
ಚಂದ್ರ ಪಾಪವರ್ವತಕೆ ಇ೦ದ್ರಾಯುಧವೆ೦ಿದೆನಿಪ HOH 


ಮಟ್ಟ ತಾಳ 
ಮಂಗಳಾಂಗಿ ರಮಣ ರಂಗ ರಂಗೋರಂಗ-। 
ಪುಂಗವ ಪರಿಯಂಕ ಸಂಗ ಸಂಗೀತಲೋಲ । 
ಅಂಗ ವಿಚಿತ್ರಂಗ ತುಂಗ ಮಾತುಂಗ ರಿಪು । 
ಭಂಗ ರಾಜಸಿಂಗ ಭಂಗರಹಿತ ಸವಾರಗ ರೋಮಫಪ್ಪ- 
ವಂಗ ಕಟಕನಾಯಕ ಇಂಗಿತ ಜನರಂತ-। 
ರಂಗ ಕರುಣಾಪಾಂಗ ರಂಗುಮಾಣಿಕ ಭೂಷಾ 
ಶೃಂಗಾರಾಂಗ ಮಾರ್ಗಣ ಶಿಂಗಾಡಿ ಹಸ್ತ । 
ವಂಗುಳಿ ಚಾತುರ್ಯ ಗಂಗಾಧರ ಚಾಪ-! 
ಭಂಗ ಭಕ್ತವತ್ಸಲ ರಂಗ ರಂಗರಾಮ । 
ಮಂಗಳಾ೦ಗ ದೇವೋತ್ತುಂಗ ವಿಜಯವಿಠ್ಚಲ | 
ಜಂಗಮ ಸ್ಥಾವರ ಜ೦ಗುಳಿ ಜಡಭಿನ್ನಾ 1೨॥ 


ತ್ರಿವಿಡಿ ತಾಳ 


ಇಂದ್ರಗೋಪದಂತೆ ವರ್ನದಿಂದೊಪ್ಪುವ । 


ಅಂದವಾದ ದಿಗ್ವಿಜಯರಾಮ | 

ಚಂದ್ರ ಭಕ್ತಚಕೋರ ಮಾನವ ಮನುಜ ಲೀಲಾ | 
ಸಂದರುಶನ ಮಾತ್ರದಿಂದ ಲಾಭಾ- 

ಸಂದೋಹ ಕೊಡುವನೆ ಕ್ಷತ್ರಕುಲೋತ್ತಮ | 
ಶ್ಯ೦ದನಹತ್ತು ನಾಮಕ ನಂದನಾ | 

ಇಂದೆನ್ನ ಹೃದಯಾಬ್ಜ ಮಂದಿರದಲಿ ಬಂದು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


pe 


' ನಿಂದಾಡುವ ದಾಶರಥಿಯೆ ತಂದೆ | 

ತಂದೆ ತಂದೆ ತಂದೆ ಈ ಪರಿ ಎನ್ನಾ । 
ನಂದವಾದ ಮನಕೆ ನಿನ್ನ ಮೂರ್ತಿ । 
ಪೊಂದಸು ಭುವನ ಪಾವನವಾದ ಚರಿಣಾರ | 
ಎಂದ ಪಾಂಸ ಲೇಶ ಧರಿಪಾರಲ್ಲ । 

ಬ೦ದು ಕಾರುಣ್ಯ ಸಿಂಧು ನಿನ್ನಂಪ್ರನಖಚಂದ್ರ । 
ಚಂದಿಕೆಯಲಿ ಎನ್ನ ಹೃತ್ತಾಪವ । | 
ನೊಂದಿಸು ನಾನಾವತಾರ ನಾರೆಯಣಾ | 
ಮಂ೦ದರೋದ್ಧರನೇ ಮಹಾಮಹಿಮಾ | 
ಸಂದೇಹ ಎನಗಿಲ್ಲ ನಿನ್ನ ಕಂಡಮೇಲೆ । 
ಬಿ೦ದುಮಾತುರ ಕ್ಲೇಶ ಎನಗಿಪ್ಪದೇ । 

ಕೊಂದು ಬಿಸುಟುವೆನು ಖಳರ ಉಪದ್ರವ । 
ಕಂದ ನಾನೆನಲೋ ನಿನಗೆ ಜನುಮಜನುಮ | 
ಎ೦ದೆಂದಿಗೆ ಎನ್ನ ಸಾಧನದಿಂದಲಿ ಆ-! 
ನಂದು ಕೊಡುವೆನೆಂಬೊ ಕೀರ್ತಿಯುಂಟೇ | 
ಬಂದು ಸೇರಿದ ಭೂತ ಪ್ರೇತಾದಿಗಳು ಮಂತ್ರ 
ದಿಂದಲಿ ಅನ್ನಪಾನಾದಿಗಳು ತಂದು ಇತ್ತದ-!। 
ರಿಂದ ವಶವಾಗಿ ಒಡನೊಡನೆ । 

ಹಿಂದೆ ತಿರುಗುತಿಪ್ಪವು ತ್ರಾಣಗೆಟ್ಟು | 

ವಂದಿಪೆ ಅದರಂತೆ ನಿನಗಲ್ಲವೂ ಎಳೆ-। 
ಗಂದಿಯೋ ಸಂತಸ ಅನುಕಂಪನೆ । 

ಅಂದ ಜನಕೆ ಪ್ರಾಣ ನಿಜಸ್ಪಭಾವ ಉ । 
ಪೇಂದ್ರ ವಿಜಯವಿಠ್ಚಲ ರಾಮ ರಘುಕುಲ ತಿಲಕಾ ॥೩॥ 


ಅಟ್ಟ ತಾಳ 
ಜಡಚೇತನದೊಳು ವ್ಯಾಪ್ತವಾಗಿಪ್ಪನೆ | 
ದೃಢಭಕ್ತರಿಗೆ ತತ್ತದಾಕಾರ ರೂಪನಾಗಿ | 
ಬಿಡದೆ ಕಾಣಿಸಿಕೊ೦ಬುದೇನು ಸೋಜಿಗವೆ । 
ಬಡವ ಭಾಗ್ಯವಂತ ಎಂಬೊ ವಾರ್ತೆಯಲ್ಲಿ | 
ಅಡಿಗಡಿಗೆ ಕೇಳು ಇದರ ವಿಚಿತ್ರದ । 
ನುಡಿಬೇರೆ ನಡೆಬೇರೆ ಪಾರಾವಾರ ಮೂರ್ತಿಯೆ । 
ಸಡಗರ ಏನೆಂಬೆ ಯೋಗ್ಯತಾನುಸಾರ । 
ಕೊಡುವೆನು ಜ್ಞಾನ ಭಕುತಿ ವೈರಾಗ್ಯವ | 


೪೩ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಎಡಿಗೆಡಿಗೆ ತನ್ನ ಧ್ಯಾನವ ಪಾಲಿಸೀ । 

ಪೊಡಿವಿಲಿ ಬುಧರೆಲ್ಲ ಮತ್ತರದುರ್ಗವ । 
ಕಡಿದು ಮನೋರಥ ಪಡಕೊಂಡು ಸುಖಿಪರು | 
ಕಡಲಶಯನ ನಮ್ಮ ವಿಜಯವಿಶ್ಶ್ಚಲರೇಯಾ | 
ಅಡಿಗಳರ್ಚಿಪರ ಚಿತ್ತದಲ್ಲಿ ನೆಲಸಿಪ್ಪ ॥೪॥ 


ಆದಿ ತಾಳೆ 
ಆನಂದ ಜ್ಞಾನಪ್ರದ ಶ್ರೀನಾಥನ ದಕ್ಷಿಣ ವಾಮಾಂಗಿ | 
ಆನಂದಪಾದ ಆನ೦ದಪ್ರದ ವಾನರಕಾಂತ ಲಕ್ಷ್ಮಣ ಸುಗ್ರೀವ 
ದಾನವನಿಂದಲಿ ಪೂಜೆಗೊಂಬಪಾದ ರಾಜಿಸುವಪಾದ । 
ದೀನಮಾನವರಿಗೆ ಒಲಿದೊಲಿದು ನಿತ್ಯ । 
ಧಾನ್ಯಪ್ರದಪಾದ ಮಾನಪ್ರದ ಪಾದ | 
ಶ್ರೀನಾರಿ ಕರಕಮಲ ಪೂಜಿತ ಸರ್ವಾಂಕಿತಪಾದ ಭವತಾರಕಪಾದ । 
ಏನೇನು ಬೇಡಿದಭೀಷ್ಟೆಯ ಕೊಡುವದು - 
ಒಳಗೆ ಪೊಳೆವ ಪಾದ ಹೊರಗೆ ತೋರುವಪಾದ | 
ಆನ೦ದತೀರ್ಥರ ಮನದಲ್ಲಿ ನಿಂದ ಅತಿನಿರ್ಮಳ ಪಾದ, ಅಪ್ರಾಕೃತ ಪಾದ! 
ದಾನಿಗಳರಸ ವಿಜಯ ವಿಠ್ಠಲ ಕಾಮ । | | 
ಧೇನು ರಾಮ ರಾಮಕೌಸಲ್ಯ ತನಯನ ಪಾದ ॥೫॥ 


ಜತೆ 
ವಸುಧೇಂದ್ರ ಮುನಿಯಿಂದ ನಾನಾಪೂಜೆಯಗೊಂಡು । 
ವಸುಧಿಯೊಳಗೆ ಮೆರೆವ ವಿಜಯ ವಿಠಲ ರಾಮಾ ॥೬॥ 


೫: % ಸೇ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೪೫ 


॥ ಶ್ರೀ ಧನ್ದಂತ್ರಿ ಅವತಾರ ಸ್ತೋತ್ರ ॥ 





4 8 ಟಿ: | 
ಸುರಾಸುರರು ಸೇರಿ ಪಾಲ್ಗಡಲನ್ನು ಕಡೆವಾಗ ಒಡಮೂಡಿ ಮೇಲ್ಪಂದ ಮುದ್ದು 
ಮೂರುತಿಯಾದ ಧನ್ಹಂತ್ರಿಯೇ, ನಮ್ಮ ದೇಹದಲ್ಲಿ ದಿನಾಲೂ ಸ್ಥಾಸರೂಪದಿಂದ 


ಆಯುಷ್ಯ ಕ್ಷೀಣವಾಗುತ್ತದೆ. ಇದು ಕ್ಷಿ ೇಣಿಸಿದಂತೆ ಸಾರ್ಥಕವಾಗುವಂತೆ ಮಾಡಲು 


ವಸು, ರುದ್ರ ಆದಿತ್ಯರು ನಮ್ಮ ದೇಹದಲ್ಲಿದ್ದು ಆಯುಷ್ಯವಿರುವವರೆಗೆ ಅದನ್ನು 


| ಆಯುರ್ಯಜ್ಯದೆಂದು ಚಿಂತಿಸಿ ಸಕ್ರಮವಾಗಿ ನಿನಗೆ ಸಮರ್ಪಿಸುತ್ತಾರೆ. ಮರಣವೇ 


ಅವಭೃತ. 

ಸುಜನರ ಅನುಗ್ರಹದಿಂದ ಈ ರೀತಿಯಾಗಿ ಸದಾ ನಿನ್ನನ್ನು ಸ್ಮರಿಸುವ ನಮ್ಮ 
ಆಯುಷ್ಯವನ್ನು ಅಭಿವೃದ್ಧಿಗೊಳಿಸಿ ಅನಾದಿರೋಗವನ್ನು ದೂರಮಾಡೆಂದು 
ಸ್ತುತಿಸುತ್ತೇವೆ. 


ಸುಳಾದಿ - ೧೦ 
| ರಾಗ-ಭೈರವಿ-ಧ್ರುವ ತಾಳ | 


ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವದು । 
ಕಾಯಾ ನಿರ್ವಲಿನಾ ಕಾರಣವಾಹದೋ | 
ಮಾಯಾಹಿಂದಾಗುವದು ನಾನಾರೋಗದ ಬೀಜ | 
ಬೇಯಿಸಿ ಕಳೆವದು ವೇಗಾದಿಂದ | 

ನಾಯಿ ಮೊದಲಾದ ಕುತ್ತಿತದೇಹ ನಿ- 
ಕಾಯುವತೆತ್ತು ದುಷ್ಕರ್ಮದಿಂದ । 

ಕ್ರೀಯಮಾಣ ಸಂಚಿತ ಭರಿತವಾಗಿದ್ದ ದುಃಖ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಹೇಯಸಾಗರದೊಳು ಬಿದ್ದು ಬಳಲೀ । 
ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ । 
ಬಾಯಿಲಿ ವೈದ್ಯಮೂರ್ತಿ ಶ್ರೀಧನ್ಹಂತ್ರಿ | 

ರಾಯಾ ರಾಜೌಷಧಿ ನಿಯಾಮಕಕರ್ತ । 
ಕ್ರೀಯರಸನೆಂದು ತುತಿಸಲಾಗಿ | 

ತಾಯಿವೊದಗಿ ಬಂದು ಬಾಲನ್ನ ಸಾಕಿದಂತೆ । 
ನೋಯಗೊಡದೆ ನಮ್ಮನ್ನು ಪಾಲಿಪಾ- 

ಧೇಯಾ ದೇವಾದಿಗಳಿಗೆ ಧರ್ಮಜ್ಞ ಗುಣಸಾಂದ್ರ । 
ಶ್ರೇಯಸ್ಸು ಕೊಡುವನು ಭಜಕರಿಗೆ | 
ಮಾಯಾಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸ-| 
ನ್ಯಾಯವಂತನಾಗಿ ಚೇಷ್ಟೆಮಾಳ್ದಾ | | 
ವಾಯುವಂದಿತ ನಿತ್ಯ ವಿಜಯ ವಿಠ್ಠಲರೇಯಾ । 
ಪ್ರಿಯನುಕಾಣೊ ನಮಗೆ ಅನಾದಿರೋಗ ಕಳೆವಾ ॥೧॥ 


ಮಟ್ಟ ತಾಳ 
ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು । 
ಸನ್ನುತಿಸಿ ಸತತ 'ಭಿನ್ನಜ್ಞಾ ದಿಂದ । 
ನಿನ್ನವ ನಿನ್ನವನೊ ಘನ್ನ ತಿಯಲಿ ನೆನೆದ । 
ಮನ್ನುಜ ಭುವನದೊಳು. ಧನ್ಯನು ಧನ್ಯನೆನ್ನಿ । 
ಚನ್ನ! ಮೂರುತಿ ಸುಪ್ರಸನ್ನ ವಿಜಯ ವಿಥ- 
ಲನ್ನ ಸತ್ಯವೆಂದು ಬಣ್ಣಿಸ ಬಹುವಿಧದಿ' LN 


ತ್ರಿಡಿ ತಾಳ 
ಶಶಿಕುಲೋದವ ದೀರ್ಫ್ಥತಮನಂದನ ದೇವಾ |. 
ಶಶಿವರ್ನ ಪ್ರಕಾಶ ಪ್ರಭುವೆ ವಿಭುವೆ । 
ಶಶಿಮಂಡಲ ಸಂಸಿತ ಕಲಶ ಕಲಶಪಾಣಿ | 
ಬಿಸಿಜಲೋಚನ ಅಶ್ವಿನೇಯ ವಂದ್ಕಾ | 
ಶಶಿಗರ್ಭ ಭೂರುಹ ಲತೆಪೊದೆತಾಪ ಓ-!। 
ಡಿಸುವೌಷಧಿ ತುಲಸಿ ಜನಕ । 
ಅಸುರ ನಿರ್ಜರತತಿ ನೆರೆದು ಗಿರಿಯತಂದು । 
ಮಿಸಕದಲೆ ಮಹೋದಧಿ ಮರ್ದಿಸಲಾಗಿ । 
ನಸುನಗುತ ಪುಟ್ಟಿದೆ ಪೀಯೂಷಘಟಧರಿಸಿ । 
ಅಸಮ ದೈವನೆ ನಿನ್ನ ಮಹಿಮೆಗೆ ನಮೋ | 
ಬಿಸಿಜಸಂಭವ ರುದ. ಮೊದಲಾದ ದೇವತಾ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಖಷಿನಿಕರ ನಿನ್ನ ಕೊಂಡಾಡುವರೂ | 
ದಶದಿಶದೊಳು ಮೆರೆವ ವಿಜಯವಿಠೃಲ ಭಿಷ್ಕಾ । 
ಅಸುಇಂದ್ರಿಯಂಗಳ ರೋಗನಿವಾರಣ ॥೩॥ 


ಅಟ್ಟ ತಾಳ 
ಶರಣು ಶರಣು ಧನ್ವಂತರಿ ತಮೋಗುಣನಾಶ | 
ಶರಣ ಆರ್ತಜನ ಪರಿಪಾಲಕ ದೇವಾ | 
ತರವೆ ಭವತಾಪ ತರಣ ದಿತಿಸುತ । 
ಹರಣಮೋಹಕ ಲೀಲಾ ಪರಮ ಪೂರ್ಣಬ್ರಹ್ಮ ಬ್ರಹ್ಮ ಉದ್ಧಾರಕ | 
ಉರುಪರಾಕ್ರಮ ಉರುಪರಾಕ್ರಮ ಉರಗಶಾಯಿ । 
ವರಕಿರೀಟ ಮಹಾಮಣಿ ಕುಂಡಲ ಕರ್ನ | 
ಮಿರುಗುವ ಹಸ್ತಕಂಕಣ ಹಾರಪದಕ ತಾಂ. 
ಬರ ಕಾಂಚೀಪೀತಾಂಬರ ಚರಣಭೂಷಾ । 
ಸಿರಿವತ್ಸಲಾ೦ಛನ ವಿಜಯ ವಿಠ್ಠಲೇಯಾ । 
ತರುಣಗಾರುತ ಜ್ಞಾನಮುದ್ರಾಂಕಿತ ಹಸ್ತಾ ॥೪॥ 


ಆದಿ ತಾಳ 
ಏಳುವಾಗಲಿ ಮತ್ತೆ ತಿರಿಗಿ ತಿರುಗುತಲಿ | 
ಬೀಳುವಾಗಲಿ ನಿಂತುಕುಳ್ಳಿರುವಾಗಲಿ 
ಹೇಳುವಾಗಲಿ ಮಾತು ಕೇಳುವಾಗಲಿ ಕರೆದು । 
ಪೇಳುವಾಗಲಿ ಪೋಗಿ ಸತ್ಕರ್ಮ ಮಾಡುವಾಗ | 
ಬಾಳುವಾಗಲಿ ಭೋಜನ ನಾನಾಷಡ್ರಸ ಸಂ-| 
ಮ್ಮೇಳವಾಗಲಿ ಮೇಲು ಪುತ್ರಾದಿ ಒಡನೊಡನೆ | 
ಖೇಳವಾಗಿ ಮನುಜ ಮರ್ಯಾದೆ ನಿನ್ನಯ | 
ನಾಲಿಗೆ ಕೊನೆಯಲ್ಲಿ ಧನ್ನಂತರಿ ಎಂದು ಒಮ್ಮೆ" 
ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಅವಗೆ | 
ವ್ಯಾಳಿ ವ್ಯಾಳಿಗೆ ಬಾಹ ಭವಬೀಜ ಪರಿಹಾರ । 
ನೀಲಮೇಘಶ್ಯಾಮ ವಿಜಯ ವಿಠ್ಠಲರೇಯಾ । 
ವಾಲಗ ಕೊಡುವನು ಮುಕ್ತರ ಸಂಗದಲಿ ॥೫॥ 


| ಜತೆ 
ಧಂ ಧನ್ನಂತರಿ ಎಂದು ಪ್ರಣವ ಪೂರ್ವಕದಿಂದ । 
ವಂದಿಸಿ ನೆನೆಯಲು ವಿಜಯ ವಿಠ್ಧಲ ವೊಲಿವಾ ॥೬॥ 


೫ ೫ ೫ 


೪೭. 


೪೮ ; ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


॥ ಶ್ರೀ ಹಯಗ್ರೀವಾವತಾರ ಸ್ತೋತ್ರ | 





ಶಶಿಮಂಡಲ ಮಂದಿರ ಮಧ್ಯದಿ ಯೋಗಾಸನದಲ್ಲಿ ಕುಳಿತ, ನಿತ್ಯ ಮಿನಗುವ 
ಶುಭಕಾಯನೇ, ಎಸಳುಗಂಗಳ ಚಲುವನೇ ಹುಂಕರಿಸುವ ನಾದವುಳ್ಳವನೇ, ಶಂಖ 
ಅಕ್ಷ ಮಾಲೆ, ಪುಸ್ತಕ ಜ್ಞಾನ ಮುದ್ರೆ ಹೊಂದಿದ ಚತುರ ಬಾಹುಗಳುಳ್ಳ 
ಫೌಸ್ತಭಮಾಲಾಧಾರನಾದ ಭವ ಭಯಪರಿಹಾರಕ ಹಯವದನ ಮೂರ್ತಿಯೇ, 
ಸಜ್ಜನರಿಂದ ಅಪೇಕ್ಷಿತನಾದ ಸುಜ್ಞಾನದ ಖಣಿಯೇ, ನಾನು ನಿನ್ನನ್ನು ಆಶ್ರಯಿಸಿದ್ದೇನೆ. 
ಆಶ್ರಿತನಾದ ನನಗೆ "ಶಾಸ್ತ್ರದ ಅಂತರ್ಯದ ಅರಿವನ್ನು ಅನುಗ್ರಹಿಸು. 

ಶ್ರೀ ಗುರುವಾದಿರಾಜರಿಗೊಲಿದ ತರುಣಾಸಾ ಕಾದ ನರಹಯನೇ, 
ಪಾದಾಶ್ರಯವನ್ನೇ ಪಡೆದ ನನ್ನನ್ನು ಸಂಸಾರದಿಂದ ಬಿಡುಗಡೆ ಮಾಡು. 


ಸುಳಾದಿ - ೧೧ 
ರಾಗ-ಸಾರಂಗ-ದ್ರುವತಾಳ 


ಜಯಜಯ ಜಾನ್ವವಿಜನಕ ಜಗದಾಧಾರ । 
ಭಯನಿವಾರಣ ಭಕ್ತ ಫಲದಾಯಕ | 
ದಯಪಯೋನಿಧಿ ಧರ್ಮಪಾಲ ದಾನವಕಾಲ | 
ತ್ರಯ ಹತ್ತೆಂಟು ಮೀರಿದ ತೆ ತ್ರೈಲೋಕನಾಥ ಆ- 
ಶ್ರಯ ಸಂತರ ಕಾಮಧೇನು ಧೇನುಕಭ೦ಜ | 
ವ್ಯಯದೂರ ವ್ಯಾಧಿಹರಣ ವ್ಯಾಪ್ತ ವ್ಯಾಕುಲಹಾರಿ । 
ಪ್ರಿಯ ಪ್ರೇರಕ ಪ್ರಥಮ ಪ್ರಾಪ್ತಿ ಪ್ರಾಣ | | 
ಜಯದೇವಿರಮಣ ಜಯಜಯ ಜಯಾಕಾರ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸುಯತಿಗಳ ಮನೋಹಾರ ಮಂದಹಾಸ ಚಂದ್ರೋ-.| 
ದಯಭಾಸ ಪೂರ್ಣಶಕ್ತಿ ಸರ್ವರೂಪ | 

ತ್ರಯಕಾಯ ತತ್ವ ತತ್ವ ತದಾಕಾರ ಮೂರುತಿ | 

ಕ್ರಿಯ ಗುಣಾನಂತ ರೂಪಾನ೦ತ ಏಕಾನೇಕ ಸಮಸ್ತ | 
ಸಯವಾಗಿಪ್ಪ ಸಮಸಮ ದೈವಾ । 

ಹಯಮೊಗಾ ವಾದಿರಾಜಗೊಲಿದಾ ವಿಜಯ ವಿಠ್ಠಲ | 
ಪಯೋನಿಧಿ ಶಯನ ಸತ್ಸನಿಯಾಮಕ ॥೧॥ 


ಮಟ್ಟ ತಾಳ 
ಶಶಿಮಂಡಲ ಮಂದಿರ ಮಧ್ಯದಲಿ ನಿತ್ಯ । 
ಮಿಸುಣೆಪ ಶುಭಕಾಯಾ ಯೋಗಾಸನನಾಗಿ । 
ಎಸುಳುಗ೦ಗಳ ಚೆಲುವ ಹುಂಕರಿಸುವನಾದ | 
ಬಿಸಜಾಕ್ಷ ಮಸ್ತಕ ಜ್ಞಾನಮುದ್ರಾ | 
ಎಸೆವೆ ಚತುರಬಾಹು ಕೊರಳ ಕೌಸ್ತುಭಮಾಲೆ | 
ಶಶಿಮುಖಿಯರು ವೊಲಿದು ಸೇವೆಮಾಡುತಲಿರೆ | 
ಅಸುರರ ಕಾಳಗವ ಕೆಣಕುವ ಕಾಲ್ಗದರಿ 
ದಶದಿಶ ಕಂಪಿಸಲು ಖುರಪುಟದ ರಭಸ | 
ಪುಸಿಯಲ್ಲ ನಮಗೆ ಪರದೇವತಿ ಇದೇ | 
ಕುಶಮೊನೆ ಮನದಲ್ಲಿ ಧಾನ್ಯಮಾಡಲಿಬೇಕು | 
ಹಸನಾಗಿಕೇಳಿ ಮುದದಿ ವಾದಿರಾಜಾ । 
ಮಸಕರಿಗೆವೊಲಿದ ಎಜಯವಿಠ್ಠ್ಚಲರೇಯಾ | 
ಕುಶಲವ ಕೊಡುವನು ಈಪರಿ ಕೊಂಡಾಡೆ ॥೨॥ 


ತ್ರಿವಿಡಿ ತಾಳ 
ನಾಶಿಕ ಪುಟದಿಂದ ಸರ್ವವೇದಾರ್ಥಂ೦ಗಳು | 
ಶ್ರಾಸೋಚ್ಛ್ಯಾಸದಿಂದ ಪೂರಡುತಿವಕೋ | 
ಏಸುಬಗೆ ನೋಡು ಇದೇ ಸೋಜಿಗವೆಲ್ಲಾ | 
ಶ್ರೀಶನ್ನ ಸಮಸ್ತ ದೇಹದಿಂದ | 
ಭಾಸುರವಾಗಿದ್ದ ಸಾಕಲ್ಯ ಶ್ರುತಿಪತಿ | 
ಲೇಶಬಿಡದೆ ಪೊರಟು ಬರುತಿಪ್ಪವು | 
ಈ ಸಾಮರ್ಥಿಕೆ ನೋಡು ಅನ್ಯದೇವಕೆ ವುಂಟೆ । 
ಈಶನಯ್ಯಗೆ ಉಪದೇಶ ಮಾಳ್ವಾ । 
ದೇಶ ಕಾಲವ ಮೀರಿ ತನಗೆ ತಾನೇ ಇಪ್ಪಾ । 


೫೦. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಏಸು ಕಲ್ಪಕೆ ಸರ್ವಸ್ವಾತಂತ್ರನೋ । 

ಮೋಸ ಪೋಗುವನಲ್ಲ ಆರಾರ ಮಾತಿಗೆ । 
ಕೇಶವ ಕ್ಷೇಶನಾಶನ ಕಾಣಿರೋ । 

ದ್ವೇಷ ತಾಳಿ ಆಗಮ್ಯ ವೈದವನನ್ನು | 
ರೋಷದಿಂದಲಿ ಕೊಂದ ನಿಷ್ಠಪಟಿಯೋ । 
ಸೂಸುವ ಬಾಯಿಂದ ಸುರಿಯುವ ಜೊಲ್ಲು ಪಿ- 
ಯೂಷಕ್ಕಧಿಶ ಕಾಣೋ, ಸವಿದುಣ್ಣಿರೋ | 


ವಾಸುದೇವನೇ ಈತನೆ ಅವಲ್ಲಿಪನೆಂದು | 


ಬೇಸರಗೊಂಡು ಬಳದಿರೀ । 

ಈ ಶರೀರದಲ್ಲಿ ಜೀವಾ೦ತರ್ಗತನಾಗಿ | 
ವಾಸವಾಗಿ ಅಣುಮಹಕಾಣೋ | 
ಹ್ರಾಸವೃದ್ಧಿಗಳಿಲ್ಲ. ವಿಶೇಷ ಅವಿಶೇಷ 

ಈಸು ಬಗೆಯುಳ್ಳರೆ ಸ್ವರೂಪ ಭೂತ | 
ದೋಷರೂಪಗಳಲ್ಲಿ ಜ್ಞಾನಾನಂದಕಾರ್ಯ । 
ದಾಸರಿಗಾಗಿ ಈ ಪರಿಮಾಡುವ । 
ಆಶಾಬದ್ಧನು ಅಲ್ಲ ಆಪ್ತಕಾಮನು ಕಮ | 
ಲಾಸನ್ನ ಜನಕ ಸರ್ವಭೂಷಿತಾ | 

ಲೇಸು ವಾದಿರಾಜ ವಂದ್ಯ ವಿಜಯ ವಿಠ್ಠಲ । 
ಸಾಸಿರನಾಮದವೊಡಿಯ ಹಯವದನಾ ॥೩॥ 


॥ ಅಟ್ಟ ತಾಳ | 
ಸುರರಿಗೆ ಹಯವಾಗಿ ಗೆಲಿಸುವನು ಗಂಧ-. 
ರ್ವರಿಗೆ ವಾಜಿಯಾಗಿ ಪೋಗುವ ಮುಂಚಾಗಿ | 
ದುರುಳದಾನವರಿಗೆ ಅರ್ವನಾಗಿ ತಾನು । 
ಇರದೆ ಪರಾಭವನಾಗುವ ಸಿಗದಲೆ | 
ನರರಿಗೆ ಅಶ್ವನೆಂದೆನಿಸಿ ಮಹಾಭಾರ | 
ಹೊರುವನು ದಣವಿಕೆ ಇಲ್ಲದೆ ಅವರ । 
ಪರಮ ಪುರುಷನ್ನ ಅದ್ಭುತಚರಿತೆ ಕೇಳಿ | 
ಅರಿವಾದು ಮನದಲ್ಲಿ ಸರ್ವಜೀವಿಗಳೊಳು । 
ಇರುಳು ಹಗಲು ಈ ಪರಿಯಾಗಿ ಮಾಡುವ | 
ಮರಿಯಾದೆ ಇಪ್ಪದು ಮರಿಯಾದೆ ಸರಿಸಿ ಥಾ- 
ಮರ ಬುದ್ಧಿ ಪೋಗಾಡಿ ತುರಿಯಾಶ್ರಮ ಮಣಿ ವಾ- 
ದಿರಾಜಯತಿ ಕರದಿಂದರ್ಚನೆಗೊಂಡ ವಿಜಯ ಎಕ್ಶ- 
ಲರೇಯಾ ತುರಗಾಸ್ಕನುಕಾಣೋ ತೃಪ್ತಿಯ ಕೊಡುವನು ॥೪॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


॥ ಆದಿ ತಾಳ ॥ 
ಶಿತವರ್ನದಲಿ ಸತ್ನಗುಣದಲ್ಲಿ | 
ಜಾತ ವೇದಸಂಗೆ ಆಹುತಿ ಕೊಡುವಲ್ಲಿ | 
ಭೂತಳದಲ್ಲಿ ಮತ್ತೆ ಜಠರಾಗ್ನಿಯಲ್ಲಿ | 
ಆತುಮದಲ್ಲಿ ವಿತ್ತಪ ತಿಯಲ್ಲಿ 'ಹೇಳನ 
ಪಾತಕ ಪೋಗುಪೆಲ್ಲಿ ವಂಜರ ನದಿಯಲ್ಲಿ । 
ಸೋತ್ತಮರಲ್ಲಿ ವೇದ ಓದುವ ಠಾವಿನಲ್ಲಿ | 
ಮಾತಿಪೂರ್ವರಂಗದಲ್ಲಿ ಭದ್ದಾಶ್ವ ಖಂಡದಲ್ಲಿ | 
ಜ್ಯೋತಿ ಪ್ರಕಾಶದಲ್ಲಿ ಮನಿಯ "ದ್ವಾರದಲ್ಲಿ | 
ನೇತುರ ರೇಖೆಯಲ್ಲಿ ನಾಶಿಕಪುಟದಲ್ಲಿ | 
ದಾತನಲ್ಲಿ ಸರ್ವಜೀವರಲ್ಲಿ ನಿವಾಸಾ | 
ನೀತವಾಗಿ ಎಣಿಸು ನಿರ್ಣೈಸುವುದಕ್ಕೆ | 
ಶ್ರೀತರುಣಿಗಾದರೂ ಗೋಚರಿಸದು ಕಾಣೋ । 
ಈತನ ನೆನೆದರೆ ಬೇಡಿದ ಪುರುಷಾರ್ಥ । 
ಮಾತುಮಾತಿಗೆ ತಂದುಕೊಡುವ ಸರ್ವದಾ । 
ಆತುಮದೊಳಗಿದ್ದು ಆನಂದ ಕೊಟ್ಟು ಪಾಲಿಪ । 
ಶ್ರೀತಾಂಶುಮಂಡಲವದನ ವಿಜಯ ವಿಠ್ಠಲ ರೇಯಾ | 
ಪ್ರೀತಿಯಾಗಿ ಇಪ್ಪಾ ವಾದಿರಾಜಗೆ ಹಯವದನಾ ॥೫॥ 


ಜತೆ 
ಗುರು ವಾದಿರಾಜಗೆವೊಲಿದ ಹಯವದನಾ | 
ಕರುಣಾಕರ ಮೂರ್ತಿ ವಿಜಯವಿಠ್ಚಲರೇಯಾ 


* ತೇ ಜೇ 


೫೧ 


೫೨ | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶ್ರೀ ಯಷಭಾವತಾರ ಸ್ತೋತ್ರ 





ಮೇರುದೇವಿಯಲ್ಲಿವತರಿಸಿದ ಸೌಭರಿಮುನಿವಂದ್ಯ ಮೇಧಾದಿ ನಿಯಾಮಕ 
ವಿಷಯದ ಮಡುವಲ್ಲಿ ವಿಷದಂತನ ಕಸುವಡಗಿಸಿದ, ಯಷಿ ವೇಷಧಾರಿಯಾದ, 
ಯಷಭದೇವನೇ ಸದಾ ಎನ್ನ ಹೃದಯದಲ್ಲಿ ಸುಳಿದು ದುರಿತವನ್ನು ತರಿದು 
ಸಂಸಾರ ಸಾಗರದಿಂದ ದಾಟಿಸು. 


ಸುಳಾದಿ - ೧೨ 

ರಾಗ-ರೇಗುಪ್ತಿ-ಧ್ರುವ ತಾಳ 
ಸೌಭಾಗ್ಯವಂತ ಜಯತು ಸೌಂದರ್ಯಸಾರ ಜಯತು । 
ಭೂಭಾರಹರಣ ಜಯತು ಭೂಮಾ ಜಯತು । 
ಶ್ರೀಭೂರಮಣ ಜಯತು ಶೃಂಗಾರ ಪುರುಷ ಜಯತು | 
ಶೋಭನಮೂರ್ತಿ ಜಯತು ಸೌಖ್ಯಾ ಜಯತು | 
ಲೋಭವಿರಹಿತ ಜಯತು ಲೋಕೇಶ ಜನಕ ಜಯತು । 
ಲಾಭ ಪ್ರದಾತ ಜಯತು ಲಘುವೆ ಜಯತು | 
ವೈಭೋಗಾನಂದ ಜಯತು ವೈಕುಂಠವಾಸ ಜಯತು । 
ಭೂಭೂಜ ರತ್ನ ಜಯತು ಭೂಷಾ ಜಯತು । 
ನಾಬಿಕಮಲಾ ಜಯತು ನಾಗಾರಿಗಮನಾ ಜಯತು |। 
ಗೋ ಭೀತಿನಾಶ ಜಯತು ಗೋತ್ರಜ ಜಯತು | 
ಶ್ರೀಭಾಗ ಚರಣ ಜಯತು ತ್ರಿದಶವಂದಿತ ಜಯತು । 
ವೈಭವಕೀರ್ತಿಜಯತು ನಾನಾವತಾರ ಜಯತು | 


ಶ್ರೀ ವಿಜಯದಾಸಕೃತ ಸ್ತೋತ್ರ 


ಹ 


ಸು 

ಸ್ವಭಾವ ಲೀಲಾ ಜಯತು ಸ್ವಾಮೀ ಜಯತು । 
ಸಾಭಿಮಾನನೆ ಜಯತು ಸಮಸ್ತ ಫಲದಾ ಜಯತು | 
ಸಾಭೀಮದೈವ ಜಯತು ಸಮಸ್ತ ಸಾಧೂ ಜಯತು । 
ಸುಭಾಷ್ಕಪಾಲ ಜಯತು ಸುಖಸಾಂದ, ಜಯತು | 
ಕುಭಾವ ವೈರಿ ಜಯತು ಕುಶಲಾ ಜಯತು 
ಸೌಭರಿ ಮುನಿ ವಂದ್ಯ ವಿಜಯ ವಿಠ್ಠಲ ಯಷಭ । 
ಈ ಭೋಗದಲ್ಲಿ ನಿಂದು ವಿಜ್ಞಾನವನ್ನೆ ಕೊಡು ॥೧॥ 


ಮಟ್ಟ ತಾಳ 
ಯಷಭ ಯಷಭ ಮಹಾ | 
ಯಷಿಜನ ಮನೋಹರ | 
ವೃಷವಾಹನ ಪ್ರೀಯ । 
ಹೃಷಿಕೇಶ ಪರಮೇಶ ಖಷಿ ವೃಷಭ । 
ವಿಷಭಂಜನ ನಿತ್ಯ ವಿಷಯವಿದೂರ । 
ವಿಷಯದ ಮಡುವಿನೊಳಗೆ । 
ವಿಷದಂತನ ತುಳಿದ ವಿಜಯ ವಿಠ್ಠಲ ರೇಯಾ । 
ಯಷಿವೇಷವಧರಿಸಿ ವಸುಧೆಯೊಳಗೆ ಮೆರದೆ ॥೨॥ 


ತ್ರಿವಿಡಿ ತಾಳ 
ಪಾರತಂತ್ರರಹಿತ ಪರಿಪೂರ್ಣ ವಿಜ್ಞಾನ | 
ಶಾರಿರ ಸತ್ವ ಜಾಗರ ಮೂರುತೀ | 
ಮೇರು ಗರ್ಭೊದಯ ಮೇಧಾದಿ ನ್ಯಾಮಕ । 
ಚಾರು ಪರಮಹಂಸರೂಪ ಭರತಜನಕ । 
ಧಾರುಣಿಯೊಳಗವಧೂತ ವೇಷವ ಧರಿಸಿ । 
ತೋರಿದೆ ಅಜಗರ ವೃತ್ತಿಯನ್ನು | 
ಸಾರಿಸಾರಿಗೆ ಮನುಜ ಲೀಲೆ ಇಂದಲಿ ಮೆರೆದೆ । 
ಆರಾರು ನುಡಿದದ್ದೆ ಸೈರಿಸಿಕೊಂಡೆ 
ಮೂರು ಭುವನದೊಳು ಆಶ್ಚರ್ಯ ತೋರಿ ಸಂ | 
ಸಾರ ಉತ್ತರಿಸುವ ಮಾರ್ಗವ ತಿಳುಪಿ । 
ಊರ ಪೋರಂಗಳೀಂದ ನೀಚತ್ವ ನುಡಿಕೊಂ-.| 
ಡೀರಿತಿಯಲ್ಲಿ ವೊಪಿದ ನಿರ್ದೋಷನೆ | 
ಆರುಬಲ್ಲರು ನಿನ್ನ ಆನಂದಾನಂದವ ॥ 
ವಾರಿಜೋದ್ಭವಾದಿಗಳು ಪೊಗಳಲೊತಶವೆ | 


೫೪ 


ಶ್ರೀ ವಿಜಯದಾಸಕೃತ 


ಭಾರಕರ್ತ ನಮ್ಮ ವಿಜಯ ವಿದ್ಲಲರೇಯಾ | 
ವಾರವಾರಕೆ ಎನ್ನ ಮನದಲ್ಲಿ ಸುಳಿದಾಡು ॥೩। 


ಅಟ್ಟ ತಾಳ 
ತತುವ ಮೋದಾಂಬುಧಿ ತಪನೀಯವರ್ನನೆ | 
ತತುತಕ್ಕದ್ದು ವ್ಯಾಪಾರವ ಮಾಡುವಿ | 
ಹುತವಾಹನನೊಳು ಅಂತರ್ಧಾನನಾಗಿ । 
ಕ್ಷಿತಿಯೊಳು ಷೋಡಶಗಿರಿಯಲ್ಲಿ ಅಡಗಿದೆ । 


ಮತಿಹೀನ ಮನುಜರು ವಿಪರೀತ ತಿಳಿದು ದು-। 


ರ್ಗತಿಯಲ್ಲಿ ಪೋಗಿಬೀಳುವರು ಶುತಿಸಿದ್ಧಾ । 
ಸತತ ನಿಜವೆಂದು ವೊಲಿಸಿದ ಮನುಜ ಉ । 
ನತ ಪದವಿಯಲ್ಲಿ ಸೇರಿ ಸುಖಿಸುವರು । 

ಅತಿ ಚಿತ್ರ ವಿಚಿತ್ರ ವಿಜಯ ವಿಠ್ಠಲ ಯಷಭ । 


ಯತಿಶಿರೋಮಣಿ ಮಧ್ವಮುನಿವಂದ್ಕ ಆನಂದಾ ॥೪॥ 


ಆದಿ ತಾಳ 
ಸುಜನರ ಸಂತಾಪಹರಣ ಅನಾದಿಕಾಯ | 
ದ್ವಿಜಕುಲ ಸಂರಕ್ಷಣಯೋಗಿ ಯೋಗೇಶ್ವರ | 
ಭಜಿಸುವೆ ನಿನ್ನ ಪಾದ ಕಾಲಕಾಲಕೆ ಎನ್ನ | 
ವೃಜನಗಳು ಪೋಗಾಡಿ ಶುದ್ಧಾತ್ಮನಮಾಢು । 
ಅಜ ದೇವಾದಿಗಳಿಗೆ ಸಮಸ್ತ ಸಾಧನ । 
ಸೃಜಿಸಿಕೊಡುವೆ ವೇಗ ತಾರತಮ್ಯದಿಂದಲಿ । 
ಪ್ರಜಪಾಲ ಪಾವನ ವಿಜಯ ವಿಠ್ಠಲರೇಯಾ । 


ನಿಜಭಕ್ತರ ಕೈಯ್ಯ ಪೂಜೆಗೊಂಬ ಪರಮಾತ್ಮಾ ॥೫॥ 


ಜತೆ 
ಅಂಜನಾಭ ಅಮೃತ ವಪುವೆ ಯಷಭ ನಿ 


ರಂಜನ ಮೂರುತಿ ವಿಜಯ ವಿಠ್ಠಲ ಸ್ವಾಮಿ ॥೬॥ 


೫ ೫ೇ ಶೇ 


ಸೋತ್ರ ಸುಳಾದಿಗಳು 


pe 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೫೫ 





ಯೋಗೀ ಯೋಗಶಕ್ತಿಪ್ರದನಾದ, ಪೂತರಿಗೆ ಪ್ರಣವ ಪ್ರತಿಪಾದ್ಯನಾದ, ಸಜ್ಜನರಿಗೆ 
ಸತ್ಯರ್ಮ ಪ್ರದತ್ತನಾದ, ದತ್ತನಾಮಕ ಪರಮಾತ್ಮನೇ ಜಯತು ಜಯತು. | 
ಭಕ್ತಾಭೀಷ್ಟದತ್ತಾ, ಸದಾ ನಿನ್ನ ಸ್ಮರಣೆಯನ್ನಿತ್ತು, ಸದ್ದಿದ್ಯೆಯನ್ನು ದಯಪಾಲಿಸಿ 
ಈ ಭವಬಂಧನದಿಂದ ಬಿಡುಗಡೆಮಾಡು. 


ಸುಳಾದಿ - ೧೩ 


ದತ್ತಾಯೋಗೀಶ ಯೋಗಿ ಯೋಗ ಶಕ್ತಪ್ರದ । 
ದತ್ತಾ ಪ್ರಣತರಿಗೆ ಪ್ರಣವಪ್ರತಿಪಾದ್ಯ | 

ದತ್ತ ಸ್ವತಂತ್ರದಿಂದ ಜಗಕೆ ಸತ್ಕರ್ಮ ಪ್ರ-! 
ದತ್ತ ಮಾಡಿಕೊಡುವ ದೀಪ್ತಾ ಚೂಡಾ । 
ದತ್ತಾ ಚೀರಾಂಬರಗೇಯಾ ವಲ್ಕಲವಾಸ । 
ದತ್ತಾ ದುರ್ವಾಸ ಚಂದ್ರ ಸಹಭವ ಭವ್ಯಹಂಸಾ | 
ನಿತ್ಯ ಪ್ರಕೃತಿರಯಣಾ ಮೂಲಮೂರ್ತಿ | 
ಅತ್ರಿನಂದನ ಕೃಷ್ಣಾಂಜನ ಬ್ರಹ್ಮಸೂತ್ರ ಪ-। 
ಎತ್ರ ಧಾರಣದೇವಾ ದೇವವಂದ್ಕಾ | 
ಸತ್ಯಕ್ರಿಯಾ ಸತತ ಸಾವಿರ ಹಸ್ತ ವರದ | 
ದೈತ್ಯ ಮೋಹಕ ರೂಪಾ ಘನ ಪ್ರತಾಪಾ । 
ಅತ್ಯಂತ ಜಗದ್ಭರಿತಾ ಜನನಾದಿ ಶೂನ್ಯ ಸ-.| 


೫೬ 


ರ್ವೋತ್ತಮ ಮಹಾ ಪ್ರಭುವೆ ಸ್ವಪ್ರಭಾವಾ । 

ಕೀರ್ತಿ ಪಾವನವಪುಷ ವೈಕುಂಠವಾಸ ತಪೋ - । 
ಎತ್ತ ಸುಚೆತ್ತ ಸಚ್ಚಿದಾನ೦ದಾತ್ಮಾ ಉತ್ತುಂಗ - | 
ವ್ಯಾಪ್ತಾ ಗೋಪ್ತಾ ಪ್ರಾಪ್ತಾ ಸಂತೃಪ್ತಾ । 
ತಪ್ಮಾಂಚನಗಾತ್ರಾ ನಿರ್ಜರಾಪ್ತಾ | 

ಚಿತ್ರವಿಚಿತ್ರ ಕರ್ಮ ವಿಜಯ ವಿಠ್ಠಲರೇಯಾ 
ದತ್ತಾವತಾರ ಭಗದತ್ತಾಯುಧಧಾರಿ NON 


ಮಟ್ಟ ತಾಳ 
ದತ್ತ ಜ್ಞಾನದತ್ತಾ ದತ್ತ ಭಕುತಿದತ್ತಾ । 
ದತ್ತ ಶ್ರವಣದತ್ತಾ ದತ್ತ ಮನನದತ್ತಾ | 
ದತ್ತ ದಾನದತ್ತಾ ದತ್ತಾ ಸಾಧನದತ್ತಾ | 
ದತ್ತ ಚಿತ್ತದತ್ತಾ ದತ್ತವಿರಕ್ತಿದತ್ತಾ 
ದತ್ತ ಮಾರ್ಗದತ್ತಾ. ದತ್ತಾದತ್ತಾ ಇಷ್ಟದತ್ತಾ | 


ದತ್ತ ಸರ್ವದತ್ತಾ 'ದತ ಥೋಗದತ್ತಾ | 
ದತ್ತಾನಂದದತ್ತಾ ದತ್ತ ತನ್ನ ನೆದತ್ತಾ'! | ದತ್ತಾತ್ರೇಯ 


ದತ್ತ ಮೂರುತಿ ನಮ್ಮೆ ವಿಜಯವಿರಲರೇಯಾ | 


ದತ್ತನೆಂದವನಿಗೆ ದತ್ತಮಗನಾಹಾ ॥೨॥ 


ತ್ರಿವಿಡಿ ತಾಳ 
ಎಣಿಸಿ ಪೇಳುವನಾರು ನಿನ್ನ ಸ್ಪಭಾವವಾ । 
ಅನಸೂಯ ವರಸೂನು ಕರ್ದಮ ದೌಹಿತ್ರ | 
ಗುಣಿಸಿಕೊ೦ಡಾಡಿದ ಜನರಿಗೆ ಭೀತಿ ಕರ್ಮಾ | 
ಜನಿಸುವ ಬಗೆಯಿಲ್ಲ ಇಳಿಯೊಳಗೆ | 
ನೆನೆಸಿದವರ ಮಸ್ತಕದಲ್ಲಿ ಸುಳಿವ । 
ಮನಸಿಜ ಜನಕ ಜಗನ್ಮೋಹನಾ । 
ಕನಸಿನೊಳಾದರೂ ಕಳವಳಿಕಿಯಿಂದಾಡೆ | 
ಮನ ಸೊರೆಗೊಡುವಾನು ಮಂದಹಾಸಾ | 
ಅನುಸರಿಸಿ ತಿರುಗುವ ಭಕ್ತರೊಡನೆ ದತ್ತಾ | 
ಘನ ಶುದ್ಧಾತ್ಮನು ಕಾಣೊ ಗೌರವರ್ಣಾ | 


ಉಣಿಸುವ ತನ್ನಯ ನಾಮಾಮೃತವ ವ- 


ಕಣಿಸುವಂತೆ ನಿತ್ಯ ಪ್ರೇರಿಸುವಾ | 
ಜನ ಸುಮ್ಮನಿರದಲೆ ಜಪಿಸಿ ಈತನನಾಮಾ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮಣಿ ಸಾರಿಸಾರಿಗೆಲಿ ಎಣಿಕೆ ಗೈಯೊ | 
ಗುಣ ಸಾರಾತರ ನಮ್ಮ ವಿಜಯ ವಿದ್ಲಲರೇಯಾ | 
ಮನಸಿನೊಳಗೆ ನಿಲುವಾ ನಂಬಿದವಗೆ ದತ್ತಾ WAN 


ಅಟ್ಟ ತಾಳ 
ಯೋಗಾಸನ ಅಕ್ಷಮಾಲಾ ಜ್ಞಾನಮುದ | 
ಯೋಗಶಾಸ್ತ್ರಕರ್ತ ವರ್ತಮಾನಕಾಲ | 
ಭೂಗೋಲ ಚರಿಸುವ ಬ್ರಹ್ಮಚರ್ಯಧಾರ್ಯಾ | 
ಶ್ರೀಗುರು ಅಜಗುರು ಸರ್ವಜಗದ್ಗುರು । 
ಭಾಗೀರಥಿ ತೀರ ಬದರಿನಿವಾಸ ಅ-। 
ಯೋಗ ಕರ್ಮ ಹಾರಿ ದತ್ತ ದಾನವರಿಗೆ | 
ಭೋಗಶಾಯಿ ಮುಕ್ತಾಭೋಗ ಭಾಗಾಧೇಯಾ | 
ಭಾಗ ತ್ರಯಗುಣ ನಾಶ ಗುಣಾಂಬುಧಿ । 
ಮಶಿ ಬೂತ ಸರಾಗಮಣೀಿ ನಖಾ | 
ಪೂಗರ್ಭನೆನಿಸುವ ಈ ತನ್ನ ತಾತನ್ನ । 
ಅಗಸದಲಿ ನೋಡಿ. ಷಾ ಅಶ | 
ಯಾಗಾ ತೀರ್ಥಯಾತ್ರಿ ನಾನಾಪುಣ್ಯ ಸಂ-। 
ಯೋಗ ದಿಂದಧಿಕ ದತ್ತನ ಸ್ಮರಣೆ ಒಮ್ಮೆ | 
ಜಾಗುಮಾಡದೆ ಮಾಡೆ" ಮುದದಿ ಬಂದೊದಗೋದು | 
ಜಗರತನದಿಂದ ಮಹಾಪುಣ್ಯ ಪ್ರತಿದಿನ | 
ಸಾಗರ ಮಂದಿರ ವಿಜಯ ವಿಠ್ಠಲ ಭವ-. 
ರೋಗದ ವೈದ್ಯ ವೈಲಕ್ಷಣ್ಯ IS 


ಆದಿ ತಾಳ 
- ಜಯ ಜಯವೆಂದು ದತ್ತಮಂತ್ರವ | 
ನಯಮತಿಯಿ೦ದ ಜಪಿಸಲು । 
ತ್ರಯ ಪರಿಚ್ಛೇದಕ ಛೇದನಾ । 
ಭಯಪ ರ್ವತ ವಿಭೇದನಾ । 
ಅಯುತದುರಿತ ರೋದನಾ । 
ಕ್ಷಯರಹಿತ ಸನ್ಮೋದನಾ । 
ಜಯಜಯವೆಂದು ದತ್ತಾ ಮಂತ್ರಾ । 
ಪ್ರಿಯವಾಗಿಪ್ಪದು ಗತಿಲಬ್ಬಾ । 
ಲಯವಾಗುವದು ಪ್ರಾರಭ್ಲಾ । 


೫೭ 


೫೮ 


ಕ್ಷ 

__ (೧3 

ನೆ 

| ಡ್ನ” 
ಆ ಕಟಿ: 
2 8 
2? 4 
SRL, 
LN: 
22> ar 
1] ou 
GEEGEG 
SIR 
448884 
BMH ಇಳಿದೆ 


ತೆ 
ಪಾರ 
ಜಾ 

ಇ 


ಜ 


| 
Wel 


ಹ 
3 


© 


೯ 
ಖದಂತಿಂ 


ಸ 


ಬಿ 


ಪ 


ಪ್ರಧಾನ ವಿ 
ತಂತರಹಿತ ವಿಜಯ ವಿಠಲ 


ಇವಿ 
ಎತ 


ದತ 





ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೫೯ 





ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಗು ತೋರುತ್ತ ಜೀವನದಲ್ಲಿ 
ಸದಾ ಗೆಲುವನ್ನೀಯುವ ಶ್ರೀಕಪಿಲನಾಮಕನೇ, 

ಸಾಧನ ಮಾರ್ಗವನ್ನು ತೋರಿ ನನ್ನನ್ನು ಸಂಸಾರದ ವನಧಿಯಿಂದ ದಾಟಿಸು 
ಮಂಗಳ ಖಣಿಯೇ, 
| ತುಲಸೀ ಪ್ರಿಯನಾದ, ಪ್ರಣವ ಮೂರುತಿಯೇ ನಿನ್ನ ಮಹಿಮೆಯನ್ನು 
ಯೋಗ್ಯತಾನುಸಾರವಾಗಿ ಅರಿತು ಸ್ತುತಿಸುವುದೇ ಪ್ರಾತಃಕಾಲ. ಕರ್ಮಬಂಧವನ್ನು 
ಪರಿಹರಿಸು ನಿರಾಕುಲ ಕಪಿಲಾ. 


ಸುಳಾದಿ ಹೆ ೧೪ 
ರಾಗ-ತೋಡಿ-ಧ್ರುವತಾಳ 


ಉಪಜೀವ್ಯ ನಿಜಾನಂದ ಉದಧಿಶಯನ ಸರ್ವೇಶ | 
ಸಪುತ ಸಪುತಲೋಕ ಪಾಲಕ ಕಾಮೇಶ | 

ಉಪಜೀವ್ಯ ತಪೋಧನ ಪಾನಿಷ್ಟ ಪಾಪಾವನ ಪಾವಕ । 
ಜಪಶೀಲ ಸಿದಮೂರ್ತಿ ಸಾಕಾರ ಸರ್ವಕಾರ | 
ಉಪದೇಶವ ತುಂಬರಾದಿ ನಾರದವಂದಿತ ಪಾದಾ - । 

ನುಪಮೇಯ ರಮೆಯರಸಯೋಗಿ ಜಟಿ ವಲ್ಕಲವಾಸಾ | 
ತ್ರಪುತ ತ್ರಿಗುಣಾತೀತ ತ್ರಿಕಾಲ ಕಾಲಿನಾಮಕ । 

ವಿಪುಲ ಮಧ್ಯ ಯೋಗಶಾಸ್ತ್ರ ರಚನೆಗೈಸಿದ ಗತಿಪ್ರದ | 

ಕುಪಿತರಹಿತ ನಿರುತ ಅಪಾರ ಅನಾದಿ ಅಪ್ರತಿಹತ ದೇವಾ ॥ 


$0 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಚಪಲನಯನ ಅಪರಿಚ್ಛಿನ್ನವ್ಯಾಪ್ತ ಬೊಮ್ಮಾಂಡ ಕಾರಣ | 
ಉಪಜೀವ್ಯ ತ್ರಿಕೋಟಿ ಕಪಿಗಳಯ್ಯಾ ಕನಕವರ್ಣ 

ಕಪಿಲ ವೃಷಾಕಪಿಪತಿ ಅಪರ ಬುದ್ಧನ ನೋಡು ಎ- 
ನ್ನಪರಾಧ ಕ್ಷಮೆಮಾಡಯ್ಯಾ ಕೃಪಣವತ್ತಲ । 
ಉಪಹತಿಗಳನ್ನು ಬಿಡಿಸಯ್ಯಾ | 

ಉಪಜೀವ್ಯ ದೀಪುತ ವಿಜಯ ವಿಠ್ಠಲ | 

ಕಪಿಲಾವತಾರ ಲಾವಣ್ಯಾ ॥೧॥ 


ಮಟ್ಟ ತಾಳ: | 
ಪದ್ಮಸಂಭವ ತನ್ನ ಛಾಯದಿಂದಲಿ ಪುಟ್ಟಿದ | 
ಕರ್ಮಮ ಮುನಿ ದೇವಹೂತಿಯಲ್ಲಿ ಬಂದು । 
ಉದ್ಭವವಾದ ಶುಕ್ಷ ಶೋಣಿತರಹಿತ | 
ಈದ್ಧರೆಯೊಳಗೆ ನಿನ್ನ ನಂಬಿದಮಾನವಗೆ | 
ಹೃದ್ರೋಗವೇ ಇಲ್ಲ ಸುಹೃತ ಸುಪ್ರಭ ಪ್ರಭಾಮೂರುತಿ । 
ಶುದ್ದ ವಿಜಯ ಎಠ್ಶಲ ಕಪಿಲಾತ್ಮಕ | 
ಉದ್ಧರಿಸುವ ಎನ್ನ ಮನದೊಳಗೆ ನಿಂದು ॥೨॥. 


ತ್ರಿವಿಡಿ. ತಾಳ 
ಮುನಿವರೇಣ್ಯ ಸ್ವಾಮಿ ಸ್ವತಂತ್ರ ಕರ್ತ ಸ- 
ಜ್ಹನ ಮನೋಭೀಷ್ಟ ಭಯನಾಶಕ ಶಕ್ತ | 
ಜನನಿಗೆ ಜ್ಞಾನೋಪದೇಶವ ಪೇಳಿ ಸಾ-| 
ಧನಮಾರ್ಗತೋರಿ ಸಂಸಾರವೆಂಬೋ | 
ವನಧಿಯ ದಾಟಿಸಿ ಸ್ನೇಹ ಭಾವದಿಂದ । 
ನಿನಗೆ ನೀನೆ ಪೊಳೆದ ಭಕುತವಶನೇ | 
ವನಜ ಭವಾದಿಗಳು ನಿನ್ನ ಲೀಲೆಯನೋಡಿ । 
ಗುಣಿಸಿ ಎಣಿಸಿ ಮೈಮರದರದಕೋ | 
ಎಣೆಗಾಣೆನೋ ಸ್ವೇಚ್ಛಾ ಕ್ರೀಡೆಗೆ ಮಂಗಳ | 
ಖಣಿಯೆ ತುಳಸೀಪ್ರಿಯ ಅತುಳ ಕೀರ್ತಿ | 
ಪ್ರಣವ ಮೂರುತಿ ನಮ್ಮ ವಿಜಯ ವಿಠ್ಠಲರೇಯಾ । 
ಮಣಿದು ನಮೋ ಎಂಬೆ ಸಾರಹೃದಯಬದ್ಧ WAN 


ಅಟ್ಟ ತಾಳ 
 ಆದಿಮನುವಿನ ಕಾಲದಲ್ಲಿ ಪುಟ್ಟಿ । 

ಭೇದಾರ್ಥ ಜ್ಞಾನವ ಶಿಷ್ಯರಿಗೆ ಪೇಳಿ | 

ವೇದ ವೇದಾಂತವ ತಿಳುಪಿ ಅಜ್ಞಾನವ | 
ಭೇದಿಸಿಬಿಟ್ಟ ಬಿಸಿಜದಳಾ೦ಬಕ । 

ಸಾಧು ಸಾಧು ಸಚ್ಚಿದಾನ೦ದಾತ್ಮಾ ವಿ- 
ನೋದ ಮನುಜ ಕಾಯ ನಾರಾಯಣ ವರ-.| 
ಭೋಧ ಮುದ್ರ ಹಸ್ತ ಶಶಿವರ್ಣ ಸಂಕಾಶ । 
ಆದಿತ್ಯವಂದಿತ ವಿಜಯ ವಿಠಲರೇಯಾ | 
ವೈಧಾತೃ ಸೇವ್ಯ ನಿರಾಕುಲ ಕಪಿಲಾ ॥೪॥ 


ಆದಿ ತಾಳ 
ಅರುಣೋದಯದಲೆದ್ದು ಕರಣ ಶುದ್ಧಿಯಿ೦ದ | 
ಗುರು ಕಪಿಲ ಕಪಿಲನೆಂದು ಸ್ಮರಿಸಿದ ಮಾನವಗೆ । 
ನಿರುತಮಾಡಿದ ಮಹತ್ತರ ಕರ್ಮಬಂಧ | 
ಪರಿಹಾರವಾಗಿ ಪೋಗುವದು ಪರಮ ಜ್ಞಾನಿಯಾಹ | 
ಪರಿಮಾಣಕ್ಕೆ ತನ್ನ ಕುರುಹು | 
ತೋರಿಸಿ ಯಮನ ಬಾಧೆ ತಪ್ಪಿಸುವನು | 
ನಿರಯವಿದೂರ ಮನುಪಾತ್ರ ವಿಜಯ ವಿಠ್ಗಲ । 
ಪೊರೆವ ಪ್ರಸನ್ನ ಜನರ ಹೃದಯದೊಳಗೆ ನಿಂದು ॥೫॥ 


ಜತೆ 
ಕಪಿಲ ಕಪಿಲ ದೇವ ದೇಶ ಕಾಲತಃ ಪೂರ್ಣ । 
ದ್ರುಪದ ನಂದನ ವರದ ವಿಜಯ ವಿಠ್ಠಲ ಮೂರ್ತಿ ॥೬॥ 


೫ ೫ ೫೩ 


೬೧ 


೬೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶ್ರೀ ವೃಷಾಕಪಿ ಪ್ರಿಯ ಕಪಿಲಾಯ ನಮಃ 


ಬೆಳಗಿನ ಜಾವದಲ್ಲಿ ಕಪಿಲನ ನಾಮ ಜಪಿಸಿದವರಿಗೆ ಅಪಜಯವೇ ಮೊದಲಾದ 
ಕ್ಷೇಶಗಳಿಲ್ಲ. ಅಪರಿಮಿತವಾದ ಸೌಖ್ಯವಾಗುವುದಲ್ಲದೇ ಅವನ ಕುಲಕೋಟಿಯೇ 
ಉದ್ಧಾರವಾಗುತ್ತದೆ ಎಂದು ದಾಸವರ್ಯರ ಆಪ್ತವಾಕ್ಯ. 

ಶುದ್ಧಾತ್ಮ ಸುಗುಣಸಾಂದ್ರ ಸುಖವಾರಿಧಿಯಾದ, ಭಕುತರ ಮನೋಹರ ಮಾಧವ 
ಕಪಿಲನೇ, ಸದಾ ನಿನ್ನನ್ನು ಸ್ಮರಿಸುವರ ಸಹವಾಸದಲ್ಲಿಟ್ಟು ತಮ ಪರಿಚ್ಛೇದವನ್ನು 
ಕಳೆದು, ಹೃತೃಮಲದಲ್ಲಿ ನಿನ್ನ ಚರಣಾಬ್ದಗಳ ದರ್ಶನಕೊಟ್ಟು ಕಾಪಾಡು. 


ಸುಳಾದಿ - ೧೫ 
ರಾಗ-ತೋಡಿ-ಧ್ರುವ ತಾಳ 


ಸಿದ್ಧಿದಾಯಕ ಶಿಷ್ಯಜನ ಪರಿಪಾಲ ಪರಮ-_| 
ಶುದ್ದಾಥ್ಮ ಸುಗುಣಸಾ೦ದ್ರ ಸಉಖವಾರಿಧಿ । 
ನಿದ್ರಾರಹಿತ ನಿದ್ರಾರಮಣ ನಿರ್ವಿಕಾರ । 
ಚಿದ್ದೇಹಿ ಸರ್ವಕಾಲ ಸುಂದರಸಾರ | 
ಪದ್ಮಸ೦ಭವ ಬಲಿ ಪ್ರಕ್ಷಾಲಿತ ಪಾದ ಮಹಾ । 
ಹೃದ್ರೋಗನಾಶ ವೈಕು೦ಠವಾಸ | 
ವಿದ್ಯಾತೀತ ವಿಶ್ವನಾಟಕ ನಾರಾಯಣ | 
ಎದ್ಯಉದ್ದಾರಕ ಉದಧಿಸದನಾ | 
ಸಿದ್ಧಾದಿವಿನುತ ಸಂತತ ಪಾತಾಳವಾಸಿ | 
ಬುದ್ಧಿ ವಿಶಾಲ ಮಹಿಮ ಪಾದಹಾರಿ । 

| ಖದ್ಯೋತ ವರ್ಣ ಸಕಲ ವ್ಯಾಪ್ತ ಆಕಾಶ ಆಮಿತ । 
ಬದ ವಿಚ್ಛೇದ ನಾನಾರೂಪಾತ್ಮಕಾ 
ಅದ್ವೈತಕಾಯಾ ಮಾಯಾರಮಣ ರಾಜೀವನೇತ್ರಾ । 
ಅದ್ವಯ ಅನಾದಿ ಪುರುಷ ಚಿತ್ರ । 
ಕರ್ದಮ ಮುನಿಸೂನು ವಿಜಯ ವಿದ್ಧಲ ಕಪಿಲ | 
ನಿರ್ದೋಷ ಕರುಣಾಬ್ಬಿ ಸರ್ವರಾಧಾರಿ ॥೧॥ 


ಮಟ್ಟ ತಾಳ 
ಆದಿ ಮನ್ಹಂತರದಿ ಜನಿಸಿದ ಮಹದೃವ | 
ಆದಿ ಪರಬೊಮ್ಮ ಬೊಮ್ಮನಯ್ಯಾ ಜೀಯಾ । 


ಶ್ರೀ ವಿಜಯದಾಸಕೃತ ಸ್ತ್ರೋತ್ರ ಸುಳಾದಿಗಳು 


ಸಾಧುಜನ ಪ್ರೀಯಾ ಸಂತತ ಮುನಿತಿಲಕಾ | 
ಬೋಧಶರೀರ ಭಕತರ ಮನೋಹರ ಹರಿ | 
ಮಾಧವ ಸಿರಿ ವಿಜಯ ವಿಠ್ಠಲ ವಿಮಲೇಶ | 
ಮೋದಮತಿ ಕೂಡುವ ಕಪಿಲ ಭಗವನ್ಮೂರ್ತಿ ॥೨॥ 


ತ್ರಿವಿಡಿ ತಾಳ 
ಘನ ಮಹಿಮಾ ಗೌಣಾಂಡದೊಳಗೆ ಲೀಲೆಯಿಂದ । 
ಜನಿಸಿ ಮೆರೆದೆ ಬಿ೦ದುಸರೋವರದಲ್ಲಿ | 
ಮಿನುಗುವ ದ್ವಯ ಹಸ್ತ ಅಪ್ರಾಕೃತಕಾಯ । 
ಇನನಂತೆ ಒಪ್ಪುವ ಶಿರೊರುಹವೊ । 
ಕನಕ ಪುತ್ಥ ಳಿಯಂತೆ ಕಾಂತಿ ತ್ರಿಭುವನಕ್ಕೆ | 
ಅನವರತ ತುಂಬಿ ಸೂಸುತಲಿದಕೊ | 
ಜನನಿ ದೇವಹೂತಿಗೆ ಉಪದೇಶವನು ಮಾಡಿ | 
ಗುಣ ಮೊದಲಾದ ತತ್ವವ ತಿಳಿಸಿದೆ । 
ತನುವಿನೊಳಗೆ ನೀನೆ ತಿಳಿದು ತಿಳಿದೆ ನಿತ್ಯ 
ಜನರನ್ನು ಪಾಲಿಸುವ ಕಪಿಲಾಖ್ಯನೆ | 
ಅನುದಿನ ನಿನ್ನಧ್ಯಾನವ ಮಾಡಿ ಮಣಿಯಿಂದ | 
ಎಣಿಸುವ ಸುಜನಕ್ಕೆ ಜ್ಞಾನ ಕೂಡುವೆ | 
ಎಣೆಗಾಣೆ ನಿನ್ನಾಲಚನದ ಶಕ್ತಿಗೆ ಸಗರ । 
ಜನಪ ನಂದನರನ್ನು ಭುಗಿಸಿದೆ | 
ಅನುಮಾನವಿದಕಿಲ್ಲ ನಿನ್ನ ನಂಬಿದ ಮೂಢ । 
ಮನುಜನಿಗೆ ಮಹಪದವಿ ಬರುವದಯ್ಯಾ | 
ಮುನಿಕುಲೋತ್ತಮ ಕಪಿಲ ವಿಜಯವಿಠಲರೇಯ | 
ಎನಗೆ ಯೋಗ ಮಾರ್ಗವ ತೋರು ತವಕದಿಂದ ॥ಹ॥ 


ಅಟ್ಟ ತಾಳೆ 
ಕಪಿಲ ಕಪಿಲಯೆಂದು ಪ್ರಾತಃಕಾಲದಲೆದ್ದು | 
ಸಪುತ ಸಾರಿಗೆಲಿ ನುಡಿದ ಮಾನವನಿಗೆ । 
ಅಪಜಯ ಮೊದಲಾದ ಕ್ಷೇಶಗಳೂಂದಿಲ್ಲಾ 
ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ | 
ಗುಪುತ ನಾಮವಿದು ಮನದೊಳಗಿಡುವದು । 
ಕಪಟಜೀವರು ಈತನು ಒಬ್ಬ ಖಷಿ ಎಂದು | 
ತಪಿಸುವರು ಕಾಣೊ ನಿತ್ಯ ನರಕದಲ್ಲಿ । 


೬ಡಿ 


ಶ್ರೀ ವಿಜಯದಾಸಕೃತ ಸ್ತೊ 


ಕೃಪಣವತ್ತಲ ನಮ್ಮ ವಿಜಯ ವಿಶಲರೇಯಾ | 
CTR ಬಲ್ಲವಗೆ ಬಲು ಸುಲಭ ॥೪॥ 


ಆದಿ ತಾಳ 
ಬಲಹಸ್ತದಲ್ಲಿ ಯಜ್ಞಶಾಲೆಯಲ್ಲಿ ಕ೦-| 
ಗಳ ಕಫಿನಲ್ಲಿ ಹೃದಯಸ್ಥಾನ ನಾಭಿಯಲ್ಲಿ 
ಜಲಧಿ ಗಂಗಾ ಸಂಗಮದಲ್ಲಿ ಗಮನದಲ್ಲಿ 
ತುಲಸೀ ಪತ್ರದಲ್ಲಿ ತುರಗ ತುರುವಿನಲ್ಲಿ । 
ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ । 
ಬಲುಕರ್ಮಬ೦ಧಗಳು ಮೋಚಕವಾಗುವಲ್ಲಿ । 
ಚಲುವನಾದವನಲ್ಲಿ ಎದ್ಕೆಪೇಳುವನಲ್ಲಿ 
ಫಲದಲ್ಲಿ ಪ್ರತಿಕೂಲ ಇಲ್ಲದ ಸ್ಥಳದಲ್ಲಿ | 
ಬೆಳೆದ ಗರ್ಭಗಳಲ್ಲಿ ಅಗ್ನಿಯಲ್ಲಿ ಹರುವ ಇ! 
ಜಲದಲ್ಲಿ ಜಾ೦ಬುದ ನದಿಯಲ್ಲಿ ಶ್ಲೋಕದಲ್ಲಿ । 
ವಲಿಮುಖ ಬಳಗದಲ್ಲಿ ಆಚಾರಶೀಲನಲ್ಲಿ | 
ಘಳಿಗೆ ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ । 
ಪೊಳೆವ ಮಿಂಚಿನಲ್ಲಿ ಬಂಗಾರದಲ್ಲಿ ಇನಿತು 
ಕಾಲ ಅಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ್ನ | 
ಗೆಲುವುಂಟು ನಿನಗೆಲವೋ ಸಂಸಾರದಿಂದ ವೇಗ | 
ಕಲಿಯುಗದೊಳಗಿದೆ ಕೊಂಡಾಡಿದವರಿಗೆ । 
ಖಳರ ಅಂಜಿಕೆಯಿಲ್ಲ ನಿಂದಲ್ಲಿ ಶುಭಯೋಗ | 
ಬಲವೈರಿನುತ ನಮ್ಮ ವಿಜಯ ವಿಶ್ಲಲರೇಯಾ | 
ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರವೊಹಿಸಿದಾ ॥೫॥ 


ಜತೆ 
ತಮಪರಿಜೇದ ಈತನ ಸ್ಮರಣೆ, ನೋಡು ಹೃ-.| 
ತ್ಯಮಲದೊಳಗೆ ವಿಜಯವಿಠ್ಯಲನ್ನ ಚರಣಾಬ್ದ Wel 


೫ ಜೇ ೫% 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ೬೫ 
ಆಡ 


ಶ್ರೀ ವೇದವ್ಯಾಸಾವತಾರ ಸ್ತೋತ್ರ 





ಯೋಗಾಸನದಲ್ಲಿ ಆರೂಢನಾದ ಅಜಭವಾದಿಗಳಿಗೆ ವಿಜ್ಞಾನದಾಯಕನಾದ, 
ಜ್ಞಾನಾನಂದಾದಿಗಳೇ ಸ್ವರೂಪ ಪಭೂತವಾದ ದೇಹವುಳ್ಳವನಾದ ಅಭೇದ್ಯ 
ಅದಿಮಧ್ಯಾಂತರಹಿತ ಸೃಷ್ಟ್ಯಾದ್ಯಷ್ಟಕರ್ಶೃ ಸಜ್ಜನಪಾಲಕನಾದ ಮಧ್ವಾಂತರ್ಗತ ಶ್ರೀವೇದ 

ವ್ಯಾಸನೇ ನಿನಗೆ ಅನಂತಾನಂತ ನಮನಗಳು. 

” ಜ್ಞಾನಮಯ ತೇಜನಾದ ಬಾದರಾಯಣನೇ ತಮ ಬ್‌ ಕಳೆದು ವಿಮಲ 
ಸುಜ್ಜಾನವನ್ನಿತ್ತು ಸದಾ ನನ್ನನ್ನು ಪಾಲಿಸು. 


ಸುಳಾದಿ - ೧೬ 
ರಾಗ-ತೋಡಿ-ಧ್ರುವತಾಳ 


ಯತಿಗಳ ಶಿರೋರತುನಾ ಸತಿಯ ಅವಿಯೋಗಿ । 
ರತಿಪತಿಜನಕಾ ಸ್ಪರತ ಸ್ಪಪ್ರಕಾಶ । 

ಅತಿತಾದ್ಭುತ ಮಹಿಮ ಪತಿತಪಾವನ ನಾಮಾ | 
ನತಜನ ಸುರಧೇನು ದಿತಿಜ ತಿಮಿರಭಾನು | 
ಅತಿದೂರ ದೂರ ಸಂತತ ದಯಾಪರ | 

ಚತುರ ನಾನಾಸುರತತಿ ಕರಕಮಲಾ-.| 
ರ್ಜಿತಪಾದ ಸುಂದರ ದೀನಮಂದಾರ | 
ಪ್ರತರ್ದನನಾಮ ನಮ್ಮ ವಿಜಯ ವಿಠಲ ಸತ್ಯ-। 
ವತಿಸೂನು ಜಗದೊಳು ಪ್ರತಿಯಿಲ್ಲದೆ ದಾತಾ ॥೧॥ 


ಆ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮಟ್ಟ ತಾಳ 
ಜ್ಞಾನಮಯಾಕಾರ ಜ್ಞಾನಮಯಾನಂದಾ | 
ಜ್ಞಾನಮಯ್ಯಶ್ವ ಶ್ರರ್ಯ ಜ್ಞಾನಮಯವರ್ನ | 
ಜ್ಞಾನಮಯತೇಜಾ ಜ್ಞಾನಮಯಶಕ್ತಿ | 
ಜ್ಞಾನಮಯಾಂಬುಧಿ ಜ್ಞಾನವಿಲೋಲ ನಾ-! 
ಮಾನಿ ವಿಜಯ ವಿಠ್ವಲನೆ ನಿನಗೆ ಸಮಾ | 
ಮೌನಿವೃತ ಧೃತನೆ ಜ್ಞಾನಸುಖಸಾಂದ್ರಾ ॥೨॥ 


ತ್ರಿವಿಡಿ ತಾಳ 
ಕಲಿಯ ವ್ಯಾಪಾರ ವೆಗ್ಗಳವಾಗಿ ವ್ಯಾಪಿಸಿ । 
ಸಲೆ ಧರ್ಮಾವಳಿಗಳು ಅಳಿದು ಪೋಗಿರಲಾಗಿ | 
ಸುಲಭ ಜ್ಞಾವವೆಲ್ಲ ಮಲಿನದಿಂದಲಿ ಕೆಟ್ಟು | 
ಎಬ ಉತ್ತಮ ಸಂಪ್ರದಾಯಕ ದಾ | 
ಸುಳುವು ಕಾಣದೆಪೋಗಿ ಅಳಲಿಗೀರ್ವಾಣರು | 
ಜಲಜಸಂಭವನು ಒಂದಾಗಿನಿಂದೂ । 
ತಲೆವಾಗಿ ಉಸಿರಲು ಬಲವಾಗಿ ವಶಿಷ್ಠ- 
ಕುಲದಲ್ಲಿ ಜನಿಸೀದ ಬಲುದೈ ವವೇ | 
ನಳಿನಾಕ್ಷಮಹ ಗಿ ವಿಜಯವಿಠ್ಠಲ ಬದರಿ । 
ನಿಲಯ. ನಿನ್ನ ಲೀಲೆಗೆ ನೆಲೆಯಾವದೋ ಜೀಯಾ ॥೩ 


ಅಟ್ಟ ತಾಳ 
ಪರಾಶರನ ಉದರದಲ್ಲಿ ಬಂದು | 
ಮೂರಾರು ಪುರಾಣವಿರಚಿಸಿ ಅದರೊಳು | 
ಆರುಸತ್ವ ಆರುರಾಜಸ ತರುವಾಯ | 
ಆರುತಾಮಸ ಇನಿತಷ್ಟದಶವೆಂದು 
ಧಾರುಣಿ ತುಂಬಲು ಕರುಣದಿಂದ | 
ಸೂರಿ ಮುಕ್ತರಿಗೆ ನಿತ್ಯ ಸಂಸಾರಿಗೆ । 
ಘೋರ ತಮಸಿಗೀ ಮೂರು ಪರಿಮಾಡಿ । 
ಕಾರಣವೆನಿಸಿ ಪ್ರತಿಷ್ಠಿಸಿ ಕಲಿಯ ನಿ- 
ವಾರಣವನು ಮಾಡಿದ ಭಾರತಕರ್ತನೆ ಸುಜ-! 
ನರಿಗೆ ಜ್ಞಾನವಬೋಧಿಸಿ ಸುಕೃತದ । 
ದಾರಿಯತೋರಿದ ದ್ರಯಪಾಯನಮುನಿ | 
ಈರೇಳು ಭುವನದೊಳಾರು ನಿನಗೆ ಎಣೆ ! 


ಣ್‌ 
ತ್ರ 
24 
2 
J 
೭. 
ಇಡಿ 
GL 


ೋತ್ರ ಸುಳಾದಿಗಳು 


ಕಾರುಣ್ಯನಿಧಿ ಪುಣ್ಯ ವಿಜಯವಿಠ್ಚಲಮುನಿ-| 
ವರೇಣ್ಯ ಸುರರಗ್ರಣ್ಯ ನಿರ್ವಿಣ್ಯಾ ॥೪॥ 


ಆದಿ ತಾಳ 
ತಮಸಂಬಂಧವ ಕಳೆದು ವಿಮಲಜ್ಞಾನವನ್ನು | 
ಅಮರರಿಗೆ ಪಾಲಿಸಿದೆ ಅಮಿತತೇಜಸದಿಂದ ! 
ಕಮಂಡಲು ದಂಡಕಾಷ್ಟ ಸಮೀಚೀನವಾದ ಕರ-। 
ಕಮಲದಲ್ಲಿ ಧರಿಸಿದಮಲಕಾಷಾಯಾಂಬರಾ-. 
ಗಮದರ್ಥ ಶಿಷ್ಕರಿಗೆ ಪ್ರಮೇಯಗಳ ಪೇಳುತ | 
ಕ್ರಮ ನೂರಾರು ಮಾಡಿದ ಕುಮತಿಯ ಪರಿಹರಿಸಿ । 
 ದಮಯತೆನಾಮಯತಿ ವಿಜಯ ವಿಠ್ಠಲನನು-! 
ಪಮ ರಾಜ್ಯವನು ಕ್ರಿಮಿಯಿ೦ದ ಆಳಿಸಿದ ॥೫॥ 


ಜತೆ 
ಬಾದರಾಯಣ ಸುಖಕಾರಣ ಭಕುತರಿಗ: 
ವೇದವ್ಯಾಸನೆ ಎಷ್ಟು ವಿಜಯವಿಠ್ಯಲವ್ಯಾಸ Well 


* ೫ ೫% 





೬ 


೬೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 





ಶ್ರೀ ಕೃಷ್ಣಾದತಾರವು ಪರಮಾತ್ಮನ ಅವತಾರಗಳಲ್ಲಿ ಒಂದು. ಆದರೂ ಇದು 


ಖ್‌" ೪ ಣ 
ಅತಂತ್ಸ ವಿಸ್ನತವಾದದ್ದರಿಂದ ನಾನಾ ಮುಖಗಳಲ್ಲಿ ಬೆಳೆದುಬಂದಿವೆ. 
ಕೃಷ್ಣನ ಬಾಲಲೀಲೆ, ಗೋಪಿಕಾ ಸೀಯರೊಂದಿಗೆ ಶೃಂಗಾರಭಾವ, ಯೋಗೀಶ್ವರ 
ಕ್ಷಷನ ನಡೆನುಡಿಗಳು - ಹೀಗೆ ಕೃಷ್ಣಾವತಾರ ಕಥೆಯಲ್ಲಿ ಕಾಣುವ ವೈವಿಧ್ಯತೆಯನ್ನು 


ಬ್ರ 
ಈ ಭಾಗದ ಸುಳಾದಿಗಳಲ್ಲ ನೋಡಬಹುದಾಗಿದೆ. 


Cs 


ಸುಳಾದಿ - ೧೭ 


ದಶಮಸ್ಕಂದ ಭಾಗವತದಲ್ಲಿ ವರ್ಣಿತವಾದ ಶ್ರೀಕೃಷ್ಣನ ಮಹಿಮಾ ಸ್ತೋತ್ರವನ್ನು 
ಈ ಸುಳಾದಿಯಲ್ಲಿ ಕಾಣುತ್ತೇವೆ. 

ಅಜನ ಬಿನ್ನಪದಂತೆ ವಸುದೇವ ದೇವಕಿಯರಲ್ಲಿ ಕೃಷ್ಣ ರೂಪದಿಂದ 
ಅವತರಿಸಿದಿ ಸರ್ವೋತ್ನಷ್ಟನೇ ಕಂಸಾದಿಗಳನ್ನು ಸಂಹರಿಸಿ ಭೂಭಾರವಿಳುಹಿದೆ 
ಪಾಂಡವರನ್ನು ಗೋವಿಪ್ರರನ್ನೂ ಸಂರಕ್ಷಿಸಿ ಸದ್ದ ರ್ಮವನ್ನು ಸ್ಥಾಪಿಸಿದೆ. 

ಶುದ್ಧಭಕ್ತರ ಹೃದ್ವನಜದಲ್ಲಿ ವಿರಾಜಮಾನನಾದ ಮುದ್ದು ಕೃಷ್ಣನೇ 
ನನ್ನನ್ನುದ್ದರಿಸು. 

ಹೇ, ಶ್ರೀಕೃಷ್ಣನೇ ನನ್ನ ಇಂದ್ರಿಯಗಳಲ್ಲಿ ಆ ಕೃಷ್ಣವಾದ ದೋಷಗಳನ್ನು 
ಕಳೆದು ಕಾಪಾಡು. 

ಷೋಡಶ ಕಳಾಯುಕ್ತವಾದ ಲಿಂಗದೇಹವನ್ನು ಭಂಗಗೊಳಿಸಿ ಸ್ವರೂಪ 
ಸುಖ ಕೊಡು. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರಾಗ-ಸಾರಂಗ-ಧ್ರುವ ತಾಳ 
ಕೃಷ್ಣಾ ಕಮಲನಾಭಾ ಕ್ರೀಡಾವಿನೋದ ಸರ್ವೋ-| 
ತ್ನಪ್ಪ ಉದಾರ ಮನುಜವಿಗ್ರಹ ಲೀಲಾ । 
ಕೃಷ್ಣ ಬಾಂಧವ ಗೋಪಾ ಖಗವಾಹನ ದೇವಾ । 
ಅಷ್ಟ ಮಹಿಷಿ ರಮಣಾ ಶಾಮವರ್ನಾ | | 
ಸೃಷ್ಟಿ ಸಂಹಾರ ಕರ್ತಾ ನಿರ್ದೋಷ ಗುಣವಾರಿಧಿ । 
ಶ್ರೇಷ್ಠಜನಕ ಸ್ವಾತಂತ್ರ ಪುರುಷಾ | 
ದುಷ್ಟಾದಾನವ ಹರಣಾ ದುಃಖನಿವಾರಣಾ | 
ಇಷ್ಟಾರ್ಥಪಾಲಿಸುವ ವಿಶ್ವಾ ಮನೋ- 
ಭೀಷ್ಟವೇ ಭುಜಗಶಯ್ಯಾ ಸಕಲರಿಗೆ ಬ- 
ಲಿಷ್ನನೇ ಭವದೂರ ಅಸಂತಕಾಲ ಧ-! 
ರ್ಮಿಷ್ಟನೇ ವೈಕುಂಠರಮಣ ಗೋಪಾಲನಾಥ | 
ನಿಷ್ಠಜನರ ಪಾತ್ರ ಮಿತ್ರಕೋಟಿ ತೇಜ | 
ತೃಷ್ಣ ಸಂತತ ಸಾರ್ವಭೌಮಾ ಬಲು ಪು! 
ತಿಷ್ಟ ಉಂಟಾದ ದೈವ ಸರ್ವರೊಳಗೆ ಪ್ರ- 
ಎಷ್ಟನಾಗಿ ನಾನಾಚರಿತೆ ನಡಿಸುವ ಮಾಯಾ । 
ಕಷ್ಟ ದಾರಿದ್ರರಹಿತಾ ಕರುಣಿ ದಾನಿಗಳರಸ | 
ಎಷ್ಟು ವಿಶ್ವರೂಪ ಲೋಕವಿಲಕ್ಷಣ-! 
ವೃಷ್ಟಿಕುಲೋದ್ಭವ ವಿಜಯ ವಿಠ್ಠಲ ಎನ್ನಾ-! 
ರಿಷ್ಟ ಪೋಗಾಡು ದಿವ್ಯದೃಷ್ಟಿಯಿಂದಲಿ ನೋಡು ॥೧॥ 


ಮಟ್ಟ ತಾಳ 
ಧರಣಿಯೊಳಗೆ ಮಹಾದುರುಳರು ಉದುಬವಿಸಿ | 
ನಿರುತ ಧರ್ಮಕೆ ಕೇಡುತರತಿರಲಾಗಿ ನಿ-| 
ರ್ಜರ ಸಮುದಾಯವು ನೆರೆದು ಯೋಚಿಸಿ ತಾ-| 
ಮರಸ ಸುತನ ಬಳಿಗೆ ಹರಿದುಪೋಗಲು ನಿನಗೆ | 
ಅರುಹಲು ಕೇಳುತ್ತಲೇ ಕರುಣದಿ೦ದಲಿ ಆದರಿಸಿ | 
ಸುರರಿಗೆಲ್ಲಾ ಧರಣಿಯೊಳಗೆ ಅವತರಿಸಿ ಮುಂದಾಗಿ ಸಂ-| 
ಚರಿಸುತ್ತಲಿರು ಎಂದು ಪರಮಾನುಗಹಮಾಡಿ । 
ಪೊರೆದಾ ಪ್ರೀತಿದೈವಾ ನರಲೀಲೆ ತೋರಿ ವಿಜಯವಿಠಲ | 
ನರಹರಿ ರೂಪವದರಿಸಿದ ಪರಮ ಮಂಗಳ ಮೂರ್ತಿ ॥೨॥ 


೬ 


20 


ರೂಪಕ ತಾಳ 

ಅಸುರ ಕಂಸನು ತಾಮಸಬುದ್ಧಿಯಲ್ಲಿ ವ್ಯ-! 
ವಾಗಿ ರೋಷದಲ್ಲಿ ವಸುಡೇವ ದೇವಕಿಯ 

ಮಸದು ಮತ್ತರಿಸಿ ಇಡಿಸಿದ ನಿಗಳವ ಬಂ-! 
ಧಿಸಿ ಶೆರೆಮನೆಯಲ್ಲಿ ಅಸುಯವ ಬಡುತಲೆ । 
ಕುಸುಮನಾಭನೇ ಜನಿಸುವೆನೆಂದು ಮ್‌ಾ-। 
ನಿಸ ವೇಷವನು ತಾಳಿ ಕುಶಲದಿ೦ದಲಿ ಅ 
ವಸುದೇವ ದೇವಕಿ ಬಸುರಿಲಿ ಉದುಭವಿಸಿ ಚಕ್ರಾಬ್ಬಗದಾ । 
ಬಿಸಿಜ ಚನ್ನಾಗಿ ಧರಿಸಿದ ಚತುರಹಸ್ತಾ | 
ದಿಶಗೆ ರವಿಯಂತೆ ರಂಜಿಸುವ ಸ ಸ್ಪಪ್ರಕಾಶ | 
ಹಸುಳೆಯಾಗಿ ತೋರಿದ ಪರಂಜ್ಯೋತಿ | 
ವಸುಧಿ ಭಾರಹರಣ ವಿಜಯ ವಿಠ್ಠಲ ನೀನೇ । 
ಶಿಶುವಾಗಿ ಕಣ್ಣಿಗೆ ಕಾಣಿಸಿಕೊಂಡೆ ಈರ್ವರಿಗೆ ॥೩ 


ರುಂಪೆ ತಾಳ 


ಮಧುರಾ ಪುರದಲಿ ಜನಿಸಿ ವೇಗದಿ ಯಮುನಾ-. 


ನದಿದಾಟುವಾಗ ಉರಗನು ಸೇವೆಯನುಮಾಡೆ | 
ಒದಗಿ ತ೦ದುನಿನ್ನ ಯಶೋದಾದೇವಿಯ | 
ಬದಿಯಲ್ಲಿ ಇಟ್ಟು ಶವ ವೈಯೇ | 
ಆದರಿಂದ ಕ೦ಸಗೆ ಖೇದವೆಗ್ಗಳಿಸೆ ಕ | 

ರದು ಪೂತನಿಯಟ್ಟೀ ಅವಳ. ಅಸುಹೀರಿದೆ । 
ಒದದೆ ಶಕಟನ ವನಕ್ಕೆ ಪೋದಲ್ಲಿ ಕಾಲಿಲೀ | 
ಮುದದಿಂದಲಿ ಬಲುಜಾರ ಚೋರನೆನಿಸಿದೆ । 
ಮದುವೆ ಇಲ್ಲದೆ ಬಹು ಮಕ್ಕಳನ್ನು ಪಡೆದೇ । 

ಗದೆ ಬಿಲ್ಲು ಗಜುಗು ಚಂಡಾಟದಲಿ ಮೆರೆದೇ | 
ಎದುರಾದ ಹಯ ವೃಷಭ ಬಕಥೇನುಕವತ್ತ್ಪ- 
ಮೊದಲಾದ ಖಳರಮರ್ದಿಸಿ ಯಮುಳಾರ್ಜುನರ | 
ಪದದಲ್ಲಿ ಶಾಪವನು ಕಳೆದು ಕಿಚ್ಚನೇನುಂಗಿ 
ಹೃದಯದೊಳಗೆ ಇದ್ದ ಕಾಳಿಂಗನ ತುಳಿದು ಕಾಯ್ದು | 
ಸದರವಿಲ್ಲದೆ ಗಿರಿಗೆ ಹಾಕಿದನ್ನವನ್ನು೦ಡು | 
ತುದಿಬೆರಳಲಿಂದೇಳು ದಿವಸ ಗಿರಿಯದರಿಸಿ । 


ತ್ರಿದಶನಾಯಕನ ಭಂಗಿಸಿದೆ ಆ ಕ್ಷಣದಲೀ । 


| ಕುಧಿಗೆ ಅ೦ಬಲಿಕುಡಿದು ಗೋವಳರನಟ್ಟಿಯಾ-! 


Pa 


ಶ್ರೀ. ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಗದ ಅನ್ನು ಸತಿಯರಿಂದಲಿ ತರಿಸಿ ಭುಂಜಿಸಿದೆ । 
ಪದಮಗರ್ಭಗೆ ಬೆಡಗುತೋರಿದ ಮಹದೈವ | 
ಪದುಮಲೋಚನ ನಮ್ಮ ಎಜಯವಿಠ್ಚಲರೇಯಾ | 
ಮದನಾಟದಲ್ಲಿ ಗೋಪಿಯರಕೂಡ ನಲಿದಾ ॥೪॥ 


ತ್ರಿವಿಡಿ ತಾಳ 
ಕರೆಯಬಂದಕ್ರೂರ ಭಕುತನ್ನ ಮನ್ನಿಸಿ | 
ಮರಳೆ ನಾರಿಯರ ವೊಡಂಬಡಿಸಿ । 
ಬರುತ ಉದಕದೊಳು ರೂಪವತೋರಿ | 
ಕರಿಯ ಸೀಳಿದೆ ರಜಕನಸಹಿತ | 
ಶರಾಸನಮುರಿದು ಗೋಮಕ್ಕಳೂಡನುಂಡೆ | 
ಹರುಷದಿಂದಲಿ ಮಾಲೆಕೊಡಲು ಧರಿಸಿಕೊಂಡೆ । 
ಕುರೂಪಿಯ ತಿದ್ದಿ ದಿವ್ಯಾಂಗನಿಯಮಾಡಿ | 
ತರುಳನಾಗಿ ಪೋಗಿ ಸೊಕ್ಕಿದಾನಿಯಕೊಂದೆ | 
ವರಿಸಿದೆ ಮಲ್ಲರ ಕಾಳಗದೊಳಗೆ ನಿಂದು | 
ಹರಿದು ಕಂಸನಪಿಡಿದು ಅವನ ಶಈಡಾಡಿ | 
ಉದರಮೇಲೆ ಕುಣಿದು ಅವನ ಮದರ್ದಿಸಿದೆ ಮುಂದೆ-. 
ಸರೆಬಿದ್ದ ಜನನಿ ಜನಕರ ಬಿಡಿಸಿದೆ | 
ಮೆರೆದ ಬಾಲನಾಗಿ ಸೋಜಿಗವತೋರಿ | 
ಪರಮಜ್ಜಾನಿ ನೀನೆ ಸಾಂದೀಪನಲಿ ಓದೀ । 
ಗುರುಪುತ್ರ ಮೃತವಾಗಿರಲು ತಂದಿತ್ತೇ । 
ಸಿರಿರುಗ್ಮಿಣಿ ಸತ್ಯಭಾಮೆಯರ ಮಿಕ್ಕಾದಷ್ಟ | 
ತರುಣಿಯರ ಮದುವ್ಯಾದಿ ಚರಿತ ತೋರೀ । 
ಭರದಿಂದ ಜರಾಸಂಧ ಕಾಲಯಮ ಶಿಶುಪಾಲ | 
ನರಕಹಂಸಡಿಬಿಕ ಸಾಲ್ವಪೌಂಡ್ರಿಕ | 
ದುರುಳಾ ಶ್ರೀಗಳ ದಂತವಕ್ತ ಬಲುದೈತ್ಯರ | 
ಒರಿಸಿದ ಅವರವರ ದುರುಳಾತೆಯನು ನೋಡಿ | 
ಕರುಣದಿ೦ದಲಿ ಮುಚುಕುಂದನ್ನ ಪಾಲಿಸೀ | 
ಪರಿಪರಿಬಗೆಯಿ೦ದ ಶರಧಿಯೊಳಗೆ ನಲಿದೆ | 
ಹರನಲ್ಲಿ ಸಂತಾನಬೇಡಿ ತಪವಮಾಡಿದೆ । 
ಹಿರಿದೋ ನಿನ್ನ ಮಹಿಮೆ ಪೊಗಳಾಲಳವೇ । 
ಅರಸು ಉಗ್ರಸೇನೆಗೆ ವೊಲಿದ ವಿಜಯವಿಠ್ಧಲ । 
ಸರಿಸರಿಬಂದಂತೆ ಲೀಲೆ ಮಾಡಿದ ದೇವ ॥೫॥ 


ಆ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅಟ್ಟ ತಾಳ 
ದ್ಹಾರಕಾಪುರದಲ್ಲ ನಾರಿಯರಕೂಡ | 
ವಾರವಾರಕೆ ವಿಹಾರಮಾಡಿದ ದೈವಾ | 
ನಾರದನುವೊಂದು ಪಾರಿಜಾತವುತರೇ | 
ಕಾರುಣ್ಯದಲಿ ಪೋಗಿ ನಾರಿಯಸಂಗಡ | 
ಪಾರಿಜಾತವೃಕ್ಷ ಬೇರರಸಿ ತಂದೆ । 
ದಾರಿದ್ರತನದಲ್ಲಿ ಧಾರುಣಿಸುರ ನಿನ್ನ | 
ಸಾರಲು ಭಾಗ್ಯ ಅಪಾರವಾಗಿಯಿತ್ತೇ । 
ಆರು ಹತ್ತುಸಾವಿರ ಸತಿಯರಲ್ಲಿ 
ಈರೈದುಸುತರು ಕುಮಾರಿ ಒಬ್ಬಳ ವಿ-" 
ಸ್ತಾರದಿ೦ದಲಿ ಪೆತ್ತ ಮೀರಿದಾ ದೈವವೇ | 
ವಾರಿಧಿಯೊಳು ಪೋಗಿ ಕಿರೀಟಿಗೋಸುಗ । 
ಧಾರುಣಿಸುರನ ಕುಮಾರನ ಕರೆದಿತ್ತೇ | 


ಭೂರಿ ದಕ್ಷಿಣದಿ೦ದಾ ಧ್ವರವ ಮಾಡಿದೆ । 


ಕೋರಿದವರ ಮನಸಾರ ವರವನೀವಾ | 
ವಾರಿಜಧರ ನಮ್ಮ ವಿಜಯವಿಠ್ಠ್ಚಲರೇಯಾ | 
ತೋರಿದೆ ಸುರಮುನಿ ನಾರದಗೆ ಬೆಡಗು ॥೬॥ 


ಆದಿ ತಾಳ 
ಏಕಮೇವ ನೀನು ಲೋಕದೊಳಗೆ ಬಲು | 
ಪ್ರಾಕೃತ ಚರಿತೆ ಅನೇಕ ಬಗೆಯಲಿ ತೋರಿ । 
ಆ ಕಂದರ್ಪಜ ಪಿನಾಕಿಯ ಬಕುತನ್ನ । 
ಸೂಕುಮಾರಿಗೆ ಸೋತು ತಾಕಿ ಸೆರೆಬಿದ್ದಿರಲು | 
ಪಾಕಶಾಸನ ಸುಧಾಕಲಶ ತಂದವನ್ನ x 
ನೀ ಕರುಣದಿಂದಲೇರಿ ರಾಕಾಬ್ದನಂತೆ ಹೊಳೆವ | 
ನಾಕ ಜನರ ನೋಡಿ ಶ್ರೀಕಂಠನ ಹಿಂದುಮಾಡಿ | 
ಭೂಕಂಪಿಸುವ ಬಲೀಕುಮಾರನ ಕರಗ-.| : 
ಛಾ ಕಡಿದು ಮೊಮ್ಮಗನ ಜೋಕೆಯಿಂದಲಿ ಬಿಡಿಸಿ | 
ಲೋಕ ಮೂರರೊಳಗೆ ಸಾಕಾರನೆನಿಸಿದೆ । 
ಸಾಕುಮಾಡಿದ ಯದುಕುಲವನ್ನು ವ-. 
ನೀಕೆ ನೆವದಿಂದ ಲೋಕೇಶ ತಲೆದೂಗೆ | 
ಸಾಕಿದೆ ಭೂಮಿಯ ತೂಕಾ ಇಳುಹಿ ವೇಗ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರಾಗು ದಾರ್‌ 


ವಾಕು ಉದ್ದವಗೆ ವಿವೇಕಮಾರ್ಗವ ಪೇಳಿ | 

ಈ ಕೃಷ್ಣಾವತಾರ ಸಾಕುಮಾಡಿ ವಂ-। 

ದು ಕಳೇವರ ಇಟ್ಟು ಈ ಕುಂಭಿಣಿಗೆ ತೋರಿ । 
ದಾ ಕಪಟನಾಟಕ ಶ್ರೀಕಾಂತ ತಾ-। 

ಳಂಕ್ಕ ತಮ್ಮ ವಿಜಯವಿದ್ಧಲಾ । 

ಸೋಂಕಿದಾಕ್ಚನ ತೊಂಡೆ ಭೂಕಾಂ೦ತವಾಗಿದೆ ॥1೭॥ 


ಜತೆ 
ಪಾರ್ಥಸಾರಥಿ ಕುರುವಂಶ ಘಾತಕನೆ ಮು-। 
ಕ್ರಾರ್ಥ ಎನ್ನ ದೊರೆ ಎಜಯವಿಠ್ಠಲರೇಯಾ NSN 





೭೩ 


೭೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸುಳಾದಿ-೧೮ 


ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತವಾದ ಶ್ರೀಕೃಷ್ಣಾವತಾರ 
ಮಹಿಮೆಯನ್ನು ಶ್ರೀದಾಸರಾಯರು ಸಂಗ್ರಹವಾಗಿ ಈ ಸುಳಾದಿಯಲ್ಲಿ ಸ್ತುತಿಸಿದ್ದಾರೆ. 

ಬೊಮಾ ದಿಗಳ ಪೆತ್ತ ರಮೆ ಯರಸನೇ, ಸತಿಯರ ಭೋಗಿಸಿ ಸುತರ ಪಡೆದನೆಂಬ 
ಗುಟ್ಟೇನು 2 ಗತಿಷ ಪ್ರದಾಯಕನಾಗಿ ಮೆರೆವ ನೀನು ಗತಿಯಾಗಬೇಕೆಂದು ಇ 
ಕೈಯೊಡ್ಡಿದಿ. ಅಮಿತ ಭೋಜನನೆಂದು ಕರೆಸಿಕೊಂಡು ಕ್ಲಿತಿಯೊಳಗೆ ಭಕ್ತರಿತ್ತ ಸ್ಪಲ್ಪಕ್ಕೆ 
ತೇಗುವದೇನು 7? ಅಪ್ರಾಕೃತ ಶರೀರನಾದ ನೀನು ಮಾನವರೂಪ ತಾಳಿದಾಗ 
ಕಾಯಬಿಟ್ಟನು ಎಂಬುದರ "ಮರ್ಮವೇನು 2 

ನಿನ್ನ ಲೀಲೆಯಿಂದ ಜ್ಞಾನಿಗಳು ಸಂತೋಷಿಸುತ್ತಾರೆ. ಸುವಿರುದ್ದಗಳನ್ನು ತೋರುವ 
ಪರಬ್ರಹ್ಮಜೇ, ಮಹಾಭವರೋಗಕ್ಕೆ ನೀನೇ ವೈದ್ಯನೆಂದು ಸ್ತುತಿಸಿ ತಲೆಬಾಗುವೆ. 


ರಾಗ-ಭೈರವಿ-ಧ್ರುವತಾಳ 
ಸತತ ಬ್ರಹ್ಮಚಾರಿ ಎನಿಸಿಕೊಂಡು ಪರಿ- 
ಕ್ಷಿತನ ಪ್ರಾಣವನ್ನು ಉಳಹಿದ ದೈವವೆ । 
ರತಿಪತಿ ವ್ಯಾಪಾರದಲ್ಲಿ ಶ್ರೇಷ್ಠನೆನಿಸಿ ಅನ್ಯ-| 
ಸತಿಯರ ಭೋಗಿಸಿ ಸುತರ ಪಡೆದದೇನೋ | 
ಚತುರಮೊಗಾದಿಗಳ ಪೆತ್ತ ಪರಮಪುರುಷ | 
ಗತಿಪ್ರದಾಯಕನಾಗಿ ಮರೆದೆ ಕಮಲನಾಭಾ | 
ಗತಿಯಾಗಬೇಕೆಂದು ಸುತನಗೋಸುಗ ಪೋಗಿ | 
ಕೃತವಿರೋಧಿಯವೊಲಿಸಿ ವರವಕೈಕೊಂಡದ್ದೇನೊ । 
ನುತಿಸಿದ ಜನರಿಗೆ ಅನುದಿನತಪುದಲೇ । 
ಹಿತವಾಗಿರಾವುತ್ತಿಪ್ಪ ಭಕ್ತವತ್ಸಲದೇವ | 
ಶಿತವಾಹನಗೊಲಿದು ರೆಣದೊಳು ಸುಧನ್ವನ್ನ । 
ಹತಮಾಡಿಸಿದ್ದು ಆವದೋ ಕರುಣತನವೋ | 
ತುತಿಸುತಿಪ್ಪರು "ನಿನ್ನ ನಿತ್ಯ ತೃಪ್ತನೆಂದು । 
ಕೃತಭೂಜರೊಂದಾಗಿ ಗಣಣೆಕಾಣದೆ ಎಣಿಸಿ | 
ಕ್ಷಿತಿಯೊಳು ಭಕ್ತರಿತ್ತ ಸ್ವಲ್ಪಕ್ಕೆ ತೇಗುವೆ | 
ಅಮಿತಭೋಜನನೆಂದು ಕರಿಸಿಕೊಂಬುವದೇನೋ | 
ಪತಿತಪಾವನ ರಂಗಾ ವಿಜಯ ವಿಠಲ ನಿನ್ನ | 
ಕೃತಕಾರ್ಯಂಗಳಿಗೆ ನಾನೇನೆಂಬೆ ತಲೆದೂಗಿ ॥೧॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೭೫ 


ಮಟ್ಟ ತಾಳ 


 ಬಲುರವಿ ಪ್ರಕಾಶನೆಂದು ನಿನ್ನನ್ನು । 
ಕಲಕಾಲಾ ಬಿಡದೆ ಪೊಗಳುವ 1 ನೋಡು । 
' ಇಳಿಯೊಳಗೆಯಿದ್ದ ಮನುಜರ ಕಣ್ಣಿಗೆ | 


ಬೆಳಗುತೋರಿ ಪ್ರೀತಿಮಾಡಿದ ಪರಿಯೇನೋ । 
ಹಲವು ಬಗೆಯಿಂದ ಶುದ್ಧಾತ್ಮನೆಂದು | 
ವೊಲಿಸಿ ವೇದಂಗಳು ಬೆರಗಾಗುತಲಿರೇ | 
ಗಲಭೆಮಾಡದೆ ಪೋಗಿ ಗೊಲ್ಲತಿಯರ ಮನೆ | 
ಒಳಪೊಕ್ಕು ಪಾಲು ಮೊಸರು "ಬೆಣ್ಣೆಯ ಕದ್ದೆ | 


| ಜಲಜಾ ಇದಟೀತ ಭಾರವುಳ್ಳನವನೆಂದು | 


ನೆಲೆಗಾಣೆನು ನಿನ್ನ ಕೀತಿಗೆ ಎಣೆಯುಂಟೇ | 


` ಕುಲಸತಿ ನಾರದಗೆ ಮಾರಿದ ಸಮಯದಲಿ । : 


ತುಲಸಿದಳಕ್ಕಿಂತ ಕಡಿಮೆಯಾದದುಯೇನೋ | 
ಕಲಿಭಂಜನ" ನಮ್ಮ ವಿಜಯ ವಿಠ್ಠಲ ನಿನ್ನ । 


| ಸುಲಭತನಕೆ ಎಲ್ಲಿ ಸರಿಗಾಣೆ ಜೋಡಿಸು ೨೫ 


ತ್ರಿವಿಡಿ ತಾಳ 


_. - ನೀನೇ ಅಪ್ರಾಕೃತಶರೀರವೆನಿಸಿಕೊಂಡು | 
. ಅನಂತಕಲ್ಪಕ್ಕೆ ಬಾಳುವ ಭವದೂರಾ | 
ಮಾನವರೂಪವ ಬಂದಾಗ ಕಾಯುವ | 
. ಕ್ಷೋಣಿಯೊಳಗೆ ಬಿಟ್ಟುಹೋದ ನೆನಿಸುವುದೇನೊ | 
ಆನಂದಮಯನಾಗಿ ಸುಖಿಸುವ ಸರ್ವೇಶ | 


ಮಾನದರ್ಭಕನಂತೆ ಅಳುವ ಲೀಲಗಳ್ಳಾಕೆ | 


ಜ್ಞಾನಪೂರ್ಣನಾಗಿ ಜಗದೊಳಗಿಪ ನೆ | 


ಏನೆಂಬೆ ನಿನ್ನ ವಿಚಿತ್ರ ಮಹಿಮೆಗಾನು | 
ಕೋಣಿ ವಿಬುಧನಾದ ಸಾಂದೀಪನ ಬಳಿಯ | 
ದೀನವಂತನಾಗಿ ವಿದ್ಯ ಓದಿದುದೇನೂ । 


`` ಶ್ರೀನಾಥ ನೀನಹುದೋ. ನಿನ್ನ ಸೌಭಾಗ್ಯಕ್ಕೆ | 


ಪ್ರಾಣಾದಿಗಳು ಎಣಿಸಿ ನೀಚನಾದುಗ್ರ | 
ಸೇನೆಗೆ ಪ ರಾಕು ಪೇಳುವರಾ | 
ಮೌನಿಗಳರಸ ಶ್ರೀ ವಿಜಯ ವಿಠ್ಠಲರೇಯಾ |. 


| ನೀನಾಡುವ ಲೀಲೆ ಜ್ಞಾನಿಗಳಿಗೆ ಬಲುಹರುಷ ॥೩॥ 


ತ್‌ 


——— 





Ce 


ಶ್ರೀ ವಿಜಯದಾಸಕೃತ 


ಬೆ ಅಟ್ಟ ತಾಳ 
ನಿಜ ಸಂಕಲ್ಪ ನೀನೆಂದು ಪೇಳುವರು ಗಂ- 
ಗಜಗೆ ಮಾತನು ಕೊಟ್ಟು ಚಕ್ರಪಿಡಿದದೇನೊ | 
ಕುಜನ ಮಧನನೆಂದು ನಿನ್ನ ಬಿರಿದು | ಅಂ- 
ಗಜನ ದೈತ್ಯನುವಯ್ಯೇ ಸುಮನಿದ್ದದ್ದೇನೋ । 
ತ್ರಿಜಗದೊಳಗೆ ನೀನೆ ನಿಬಿಡಿಯಾಗಿರಲಾಗಿ । 
ರುಜುವಾಗಿ ಸಕಲರು ಚರಿಸುವ ಬಗೆಯೆಂತು । 
ಸುಜನರ ಮನೋಹರ ವಿಜಯವಿಠ್ಠಲರೇಯಾ | 
ಭಜನಿ ಮಾಡಿದವರ ಭಾಗ್ಯವು ಬಹುವರ್ನಾ ॥೪॥ 


` ಆದಿ ತಾಳ 

ಎದ್ಯಾತೀತನೆಂದು ನಿನ್ನ ಚರಿತೆಯೇನೋ | 
ಅಧ್ವರ ಮೊದಲಾದ ಕರ್ಮಮಾಡಿದದೇನೋ | 
ವೈದ್ಯ ನೀನಹುದೋ ಮಹಾ ಭವರೋಗಕ್ಕೆ | 
ಈದ್ದರೆಯಲ್ಲಿ ಸಾಂಬನನು ಸುತಿಸಿದೆ ಸು! 
ಯಿದ್ದಲ್ಲಿ ಸರ್ವವೂ ಉಂಟಾಗಿರಲಿಕ್ಕೆ | 
ಉದ್ಯುಕ್ತನಾದೆ ಮಕ್ಕಳ ತರಬೇಕೆಂದು | 
ಮುದ್ದು ಮೊಗದ ಇಡು ವಿಜಯವಿಠ್ಠಲ ಸರ್ವ-। 
ಸುದ್ದಿಬಲ್ಲ ಪ್ರತಾಪ ಅನ್ಯರನ ಕೇಳುವರೆ 1೫ 

ಜತೆ 

ಸುಎರುದ್ಧ ಕರ್ಮಗಳು ತೋರುವ ಪರಬೊಮ್ಮ | 
ಅವಿಕಾರ “ಮೂರುತಿ ವಿಜಯವಿದ್ಧಲರೇಯಾ Il 


೫ ೫ ೫ 


ಶ್ರೀ ವಿಜಯದಾಸ ಸಕೃತ ಸ್ತೊ ಸೋತ, ಸುಳಾದಿಗಳು | ೬೭ 


dd 


ಸುಳಾದಿ - ೧೯ 





ಭಾರತದ ಕಥೆಯನ್ನೇ ಈ ಸುಳಾದಿಯಲ್ಲಿ ಸಂಗ್ರಹವಾಗಿ ಹೇಳುತ್ತಾರೆ. 

ಭಾರತಾಖ್ಯ ಕಥಾಶ್ರವಣದಿಂದ ಇದರಲ್ಲಿಯ ನಿಗೂಢವಾದ ಪ್ರಮೇಯವನ್ನ ರಿತು, 

ಅಪ್ರಮೇಯನನ್ನು ಮೊರೆಹೊಕ್ಕಾಗ, ಜ್ಞಾನ, ಭಕ್ತಿ, ವೈರಾಗ್ಯಗಳು ಫಲಿಸಿ, ಸಂಸಾರ 

ಖ ಕೊನೆಗೊಳ್ಳುತ್ತದೆ ಎ ಹಿತನುಡಿಯನ್ನು ದಾಸರಾಯರು ಇಲ್ಲಿ 
ವಾಚ್ಯವಾಗಿಯೇ ಹೇಳಿದ್ದಾರೆ. 

ಶ್ರೀಕೃಷ್ಣನು ಪಾಠಡವರನ್ನು ರಕ್ಷಿಸಿದೆನು (ಸಜ್ಜನರನ್ನು ಸದಾ ರಕ ಕ್ಲಿಸುವನು) ಅಂದರೆ 
ಪಂಚಜ್ಞಾನ್ನೇಂದ್ರಿಯಗಳು ಜಂತ ಪರಮಾತ್ಮನ ಸ್ಮರಣೆಯಾಗುತ್ತದೆ. 
ದೇಹಗತ ಕೃಷ್ಣ ಅಂದರೆ ಪಾಹ ಕರ್ಷ್ಗಶೀಲನು. | 

ಕಾರಣ ಸ್ವಾಮೀ, ವಿಷಯದಲ್ಲಿ ಮನಸ್ಸು ಹೋಗದಂತೆ. ಕಣ್ಣುಗಳು ಸದಾ 
ನಿನ್ನನ್ನು ನೋಡುತ್ತಿರಲಿ, ನನ್ನ ಮನಸ್ಸು ಎಲ್ಲಿ ಎರಗುವುದೋ ಅಲ್ಲಲ್ಲಿ ನಿನ್ನ ತಿಳಿಯುವ 
ಜ್‌ ಯಾಗಿ ಉಳಿಯಲಿ ಎಂದು ಬಿನ್ನಹ. 


॥ ರಾಗ-ಭೈರವಿ-ದ್ರುವ ತಾಳ ॥ 
ಭಾರತಾಖ್ಯದ ಕಥೆ ಭೂರಿಜನರು ಕೇಳಿ । 
ಸಾರಲು ನಿತ್ಯ ಸಂಸಾರದಿಂದಲಿ ಬಲು । 
ದೂರನಾಗಿ ದುಃ ಖ ನಿವಾರನದಲ್ಲಿ ಗತಿಗೆ । 
ದಾರಿಯಾಗುವದು ವಿಸ್ತಾರವಾದ ಸುಂ-| 
ದಾರ ಜ್ಞಾನ ಭಕುತಿ ವೈರಾಗ್ಯ ಫಲಿಸಿ ಉ-.| 
ತ್ತರಿಸುವದು ಮತಿಯಾ ದಾರಾಪುತ್ತಾದ್ಯರಿಂದ | 
ನಾರಾಯಣನು ಭೂಭಾರ ಇಳುಹುವೆನೆಂದು । 





೭6೮ 


ಕಾರುಣ್ಯದಲ್ಲಿ ಸುರವರ ಮಿಕ್ಕಾದವರಿಗೆ | 
ನಿರೂಪಿಸಿದ ಕರ್ಮ ಧಾರುಣಿಯೊಳಗವ | 
ತಾರವ ಮಾಡಿರೆಂದು ಸಾರಿ ಬೀಳ್ಕೊಟ್ಟು ತಾನೆ | 
ಶೂರರಾಯನ ಕುಮಾರಗೊಲಿದು ತ 
ತಾರಮಾಡಿ ಯಶೋದಾಗರದಲ್ಲಿ ಬೆಳದು । 
ಜಾರ ಜೋರನೆನಿಸಿ ನಾರಿಯರ ಸಂಗಡ | 
ಪಾರ್ಯಾಡಿ ಗೋಕುಲ ಉದ್ದಾರಗೈಸಿದ ದೇವ । 
ಕ್ರೂರ "ದೈತ್ಯರ ಸ ಸಂಹಾರವಮಾಡಿ ವೇಗ । 


ನೀರ ನಿಧಿಯೊಳಗೆ ದ್ವಾರಕಾಪುರ ಬಿಗಿದು । 


ಸಾರಿಸಾರಿಗೆ ಹದಿನಾರುಸಾವಿರ ಸತಿಯರ ಕೂಡಲಿ ಸಾ-। 


ಕಾರದಿಂದಲಿ ನೆರೆದೆ ವಾರಿಜಗಲ್ಲದ ಚಾರುವಂಶಕ್ಕೆ ಅಂದು | ' 


ಕೌರವ ಪಾಂಡವರು ಬ್ಯಾರೆ ಬೆಳೆದರಯ್ಯಾ | 
ವೈರಾವೆಪೆ ಪೆಚ್ಚಿ ಮತ್ತರದಲ್ಲಿ' ಮಸಗಿ | 
ವಾರ ವಾರಕೆ ಬಿಡದೆ ವಾರಣಾವತಿಯಲ್ಲಿ | 


'ಕ್ರೂರರು ಸಜ್ಜನರು ಈ ರೀತಿಯಲ್ಲಿ ಇದ್ದಾ-| 


ಪಾರಪಾಗಿ ಸಂಚಾರ ಮಾಡಿದರವರು | 


ಶ್ರೀರುಕ್ಲಿಣಿಯರಸ ವಿಜಯ ವಿಠ್ಠಲರೇಯಾ । 


ವರಾಶರನ ಕುಮಾರ ಮನ್ನಿಸಲಾಗಿ ॥೧॥ 


ಮಟ್ಟ ತಾಳ 
ಕುರುವಂಶದವರು ಹರುಷದಿಂದಲಿ ಬೆಳೆದು । 
ಗುರುದ್ರೋಣನಲ್ಲಿ ಶರಧನುಸಿನ ಎದ್ಯಾ 1. 
ಅರಿತರು ಐವರು. ಎರಡೈ ವತ್ತು ಜನರು ಸಹವಾಗಿ | . 


ಪರಿಪರಿ ಬಗೆಯಿಂದ Fa | 


ಕರುಣದಿಂದಲಿ ಎಲ್ಲಾ ಸರಿಸರಿಬಂದಂತೆ । 
ಇರುತಿರೆ ಸರ್ವದಾ ಭರತಕುಲದವರು | 
ಅರಿತನ ಬಳಸುತ ಬಳಸುತ್ತಾ । | 
ಮರಳೆ ಕುಂತಿಸುತರ ಸುರಪೆನಪಸ ಸದಲಿ | 
ಅರಗಿನ ಮನೆಯೊಳಗೆ ಇರಿಸಿ ಷ್ಯನಹಚ್ಚೆ | 
ಪರಿಘ ಪರಿಹರಿಸಿ ವೃಕೋದರನು ವನದೊಳು | 
ಸುರವೈರಿಯ ಕೊಂದು ವರಕುವರನ ಪೆತ್ತಾ | 


ಬರುತ ಏಕ ಚಕ್ರನಗರದಲ್ಲಿ । 


ತಿರಿದುಂಡು ಮಹಾದುರುಳ ಬಕಾಸುರನ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವರಿಸಿ ಭೂಸರನಿಗೆ ಹರುಷವ ತೋರಿ ಆ-.| 

ಪುರವ ಪಾಲಿಸಿ ಐವರು ಅಲ್ಲಿಂದಲಿ । 

ತೆರಳಿ ಬರುತಲಿದ್ದು ಸರಿತೇಲಿ ಅಂಗಾರಾ - |: 

_ನರಮನ ಭಂಗಿಸಿ "ಧರಣಿ ಸುರರವೇಷ-! 

ಧರಿಸಿ ಪಾಂಚಾಲನಪುರಕೆ 'ನಡೆತಂದು | 

ಅರಸರುಗಳು ಬಂದಿರಲು ಓಜ 

ಶಿರವ ತೂಗಿ ನೋಡಿ ಪರಿಹಾಸ್ಯಮಾಡಿದರು ಮನದೊಳಗೆ | 
ಹರಿಪಾದಾ೦ಗಳ ಸಂಸ ಗುಪರಲ್ಲಿ | 

ಅರೆರೆ ಇತ್ತಲು ಮಹಾ ಶರಾಸನವನು ಎತ್ತಿ । 

ಸರಿಯಾದ ಹೊಡೆದು ತೀವರ ಗೆಲುವೆಂದು | 
ಪರಿಕ್ರಮದಲಿ ಶಲ್ಯ ತರಣಿ ತನಯಕರ್ನ । 

ಬಿರಿದಿನ ನಾನಾ ಅರಸುಗಳು ಎತ್ತಿ ತರಹರಿಸಿಕೊಳ-। 
ಲರಿಯದೆ ಧರುಣಿಗೆ ಹೊರಳಿ ಲಜ್ಜಿತರಾಗಿ | 

ತಿರುಗಿ ಪೋಗಲು ಇತ್ತ ನರನು ಭೀಮನ ಅಜ್ಜ-! 

ದರಿಸಿ ಬಿಂಕವ ತಾಳಿ ಭರದಿಂದಲಿ ಎದ್ದು । 

ನಿರಿಕ್ಷಿಸಿ ಚಾಪವ ಕರದಲ್ಲಿ ಪಿಡಿದು । ಸರಸ ದಿಂದಲಿ ನಗುತ | 
ಪರಮಸ ಖನಾದ ವಿಜಯ ಎಠ್ಶ್ಕಲನ್ನ | 

ಸ್ಮರಿಸಿದ ಮರಿಯಾದೆ ಕರಣ ಶುದ್ಧನಾಗೀ LON 


ರೂಪಕ ತಾಳ 
ಬಿಲ್ಲು ಏರಿಸಿ ಹೊಡೆದು ನಿಲ್ಲಲೀಯದೆ ಸ್ವಾಹಾ-| 
ವಲ್ಲಬಾ ಉದ್ದವಳಾ ಸೊಲ್ಲಿಲಿ ಮೆಚ್ಚಿಸಿ | 
ಎಲ್ಲೆ ಫೌತುಕವೆಂದು ಶಲ್ಯಾದಿಗಳು ಬರಲು | 
| ಜೊಳ್ಳು ತೂರಿದಂತೆ ಎಲ್ಲರ ಓಡಿಸಿ । 
ಅಲ್ಲಿಂದ ಜನನಿಯ ಸೊಲ್ಲನೆಲಾಲಿಸಿ | 
ಬಲ್ಲಿದರು ತಾವು ಬಲ್ಲದೇ. ಕೈಕೊಂಡು | 
| ಉಲ್ಲಾಸದಲಿ ಬದರಿಯಲ್ಲಿಯಿಪ್ಪನ ದಯ-। 
ದಲ್ಲಿ 'ಕೃಷ್ಣೇಕರಪಲ್ಲವ ಪಿಡಿದರು. | 
ಎಲ್ಲ ಲೋಕಂಗಳು ತಲ್ಲಣಿಸುವಂತೆ | 
ಸಲ್ಲಲಿತ ವಾದ್ಯದಲ್ಲಿ ಧ್ವನಿತುಂಜೆ | 
| ಬಳ್ಳಿತಾದ ಚ "ಹಲ್ಲಿನ ಗಜವಿಂಡು |: 
ಹಲಣಿಸಿದ ವಾಜಿ ಬೆಳ್ಳಿ ಹೇಮ ರತುನಾ | 


ಜಾ 


ಪಲ್ಲಕ್ಕಿ ಪೊಂಬಟ್ಟಿಮಲ್ಲರು ಕಾಲಾಳು । 


ಕೀ 





೮೦ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸೊಲ್ಲುಪೇಳುವ ಭಟರು ಚಲ್ಲಕಂಗಳ ಚಲುವ । 
ಯಿಲ್ಲದಾಯುಧ ನಾನಾ ಉಳ್ಳ ದ್ರವ್ಯ ಒಳಗ-| 
ದಲ್ಲಿ ದ್ರುಪದರಾಯಾ ನಿಲ್ಲಾದೆ ಐವರಿಗೆ | 
ಸಲ್ಲಿಸಿ ಬೀಳ್ಕೊಡಲು ನಲ್ಲಳಕೂಡಿಕೊಂ- 
ಡಲ್ಲಿಂದ ಗಜಪುರದಲ್ಲಿ ಬಂದು ತಾ-| 


ವೆಲ್ಲರು ಸುಖಬಡೆ ಮಲ್ಲರ ಬಲರೆದೆ - | 
ದಲ್ಲಣ ವಿಜಯವಿಠ್ಠಲ ದಯದಿಂದ | ಎಳ್ಳನೀತಳಕದೆ ॥೩। 


4 


ರುಂಪೆ ತಾಳ 


ದುರುಳರು ಪಾಂಡವರ ಪರಮಸೌಖ್ಯದ ನೋಡಿ | 


ಧರಿಸಲಾರದೆ ಕುಹಕ ಚರಿತೆಯನು ನೆನೆದು ಸೊ-। 
ದರ ಮಾವ ಶಕುನಿಯಿಂದ ಬೆರೆಸಿ ಯಮತನುಜನ್ನ । 
ಕರಿಸಿ ಪಣವನು ಮಾಡಿ ಸರಸರನೆ ಪಗಡಿಯನು | 
ಹಿರಿದಾಗಿ ವಂಚಿಸಿ ದುರ್ಯೋಧನನು ಹಿಂದೆ । 
ಅರಸುಯಾಗದಾ ಭಂಗ ಸ್ಮರಿಸಿಕೊಳ್ಳುತ ಲೆತ್ತ । 
ವಿರಚಿಸಿ ಹಾಕಿ ನಿಂದಿರದೆ ಸೋಲಿಸಿ ಯುಧಿ 
ಷ್ಠ್ಷರನ ಹರಿಗೊ೦ಡವರಾ ತುರಗಾದಿ ಸಂಪತ್ತು | 
ಭರದಿಂದ ಶೆಲೆದೆಗದು ಪರಾಭವ ಇಐದಿಸಿ | 


ತರಿಸಿ ದ್ರುಪದಿಯ ಎಳೆತರಿಸಿ ಸಭೆಯೊಳಗೆ ಅಂ | 


ಬರವನ್ನು ಸುಲಿಯಲೀ ಹರಿಯೇ ದ್ವಾರಕಾಪುರದ - | 
ಅರಸೇ ಪಾಲಿಪದೆಂದು ಮೊರೆಯಿಡಲು ಅಕ್ಷಯ | 
ಕರುಣದಿಂದಲಿ ಈಯೇ ಪರಿಪರಿ ವಸನಗಳು | 
ಧರೆಮೇಲೆ ಸುಮೇರುಗಿರಿಯಂತೆ ಕಾಣಿಸಲು 

ಅರಿದಾಗಿ ಸಕಲ ಸುಜನರಪೊಗಳಿ ಮೈಮುರಿಯೆ | 


' ಕುರುಹು ಇಡುವನಾರು ಸಿರಿಪತಿಯ ಲೀಲೆಗೆ | 
' ವರವ ಕೋದರರು ಅಬ್ಬರಿಸೀ ಬೊಬ್ಬರಿದರೀ 


ಕುರುಪ ತಿ ಮಿಕ್ಕಾದಾ ಅರಸುಗಳನಾ "ಕಣದಲಿ | 
ಒರಸದಲೆ ಬಿಡೆಪೆಂದು ಗರಗರನೆ ಪಲ್ಲಡಿಯೆ | 
ತರಹರಿಸಲಾರದೆ ಕರೆದು ಪಾಂಚಾಲಿಯ | 

ತೆರೆದು ತೊಡೆಗಳಲ್ಲಿ ಕುಳ್ಳಿರುಬಾ ಎಂದು ಮೂರ । 
ಬಿರಿದು ನುಡಿಯಿ೦ದ ಉತ್ತರವಾಡಲಾಕ್ಷಣ । 
ಉರುಗಾದಿಗಳಿಗೆಲ್ಲ ಪಿರಿಯಳನಿಸಿದ ದೇವಿ | 
ಕೆರಳಿದಳು ಎಲೋ, ನಿನ್ನ ಮರಣ ತೊಡಗಳಿಂದ - | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ' 


ಬರಲೆಂದು ಶಾಪಿಸಿ ಮೊಗದಿರುಹಿ ಘುಡಿಘುಡಿಸಿದಳು । 
ತರುವಾಯ ಪಾಂಡವರು ತೆರಳಿದರು ಕಾನನಕೆ । 
ಪರಿಜನರಾಗ ಸಹಿತ ನಿಂದರು ಒ೦ದುಸ್ಥಳದಲ್ಲಿ | | 
ಪರಮ ಯಷಿಗಳು ತಮ್ಮ ಪುರೋಹಿತರೊಡನೆ ನಿತ್ಯ | 
ವರ ಅಕ್ಷಯಪಾತ್ರಿ ಹರಿಯಿತದಾರಿಂದ 4 

ತರಿಸಿ ನಿರ್ಮಳ `ಭೂಮಿಸುರರಿಗೆ ಉಣಿಸುತ್ತ | 
ಸುರಲೋಕಕ್ಕಿಂತಧಿಕ ಧರಿಗೆ ತೋರಿಸಿದರು | 
ಪರಿಣಾಮವೇನೀವಾ ವಿಜಯ ವಿಠ್ಠಲರೇಯನ | : 
ನೆರೆನಂಬಿ ಹನ್ನೆ ರಡು ವರುಷ ವೃತವಧರಿಸಿದರು 1೪) 


್ರಿವಿಡಿ ತಾಳ 
ಗ್ರಾಸಗೋಸುಗ ಅತ್ರಿ ಯಷಿಯ ನಂದನ ದೂ-. 
ರ್ವಾಸ ಶಿಷ್ಕರ ಸಹಿತ ಬಂದು ಬೇಡೆ | 
ಆ ಸಮಯದಲಿ ಚಿಂತಿಸಿ ಪಾಂಡವರ ಸತಿ | 
ವಾಸುದೇವನೆ ಗತಿ ಎಂದು ಕರಿಯೇ । 
ಲೇಶವಾದರು ತಡಿಯದೇಬಂದು ಆ ಕ್ಷಣ | 
ಭಾಸಾದಿಂದೊಪ್ಪುವ ಪಾತ್ರಿಯೊಳಗೇ | 
ಮೀಸಲ ಒಂದುಶಾಕದಳ ಕಲಿಸಿ) 
ತಾ ಸವಿದು ಮುನಿಗೆ ತೃಪ್ತಿಯ ಬಡಿಸೀ | 
_ ಲೇಸುಮಾಡಿ ರಂಗಾ ಭಕ್ತರಿಗೆ ವರವಿತ್ತು. | 
ವಾಸಕ್ಕೆ ಪೋಗಲು ಇತ್ತಲಾದ ಚರಿತೆ I 
ಈಶನೊಡನೆ ಕಾದಿ ಪಾರ್ಥ ಭಕ್ತಿಲಿ ವೊಲಿಸಿ | 
ಪಾಶುಪತಾಸ್ತವ ಪಡೆದು ಸ್ಪ ಸ್ಪರ್ಗಕ್ಕೆ ಪೋಗಿ । : 
ಕ್ಲೇಶ ಬಡಿಸುವ ನಿವಾತಕವಚರಸದದು |। 
ದೋಷವ ತೋರಿ ಊರ್ವಶಿಯ ಗೆದ್ದು | 
ದೇಶದೇಶಗಳ ತೀರ್ಥ ಯಾತ್ರಿಯ ಚರಿಸಿ | 
ವಾಸವಾಗಿ ಹಿಂದೆ 'ದ್ಹಾರಿಕೆಯಲ್ಲಿ. ಯತಿ - 
ವೇಷದಿಂದ ಪಾರ್ಥಾ " ನಾಲ್ಕುಮಾಸಾ | 
ಮೋಸಮಾಡಿ ಸುಭದ್ರೆಯ ತದ ತಾ- 
ಸಾಸಿರಾಕ್ಷನ ಸುತಾ ಅಗ್ರಜರಬಲಗೊಂಡಾ |. 
ದೋಷಾ ಸೈಂಧವನನ್ನು ಪಿಡಿದು ರಥಕೆ ಕಟ್ಟಿ | 
' ಪಾಶವ ದೌಪದಿ ಪದದಿಂದ ಬಿಡಿಸಿ ನಗುತ | 
ಘಾಸಿಯಾಗಿ ಚಿತ್ರರಥನ ಕೈಸೇರಿದಾ | 


೮೨ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆ ಸುಯೋಧನ ಕರ್ನಾದಿಗಳ ಕಾಯದೂ । 


ವಾಸಿಯಿಂದಲಿ ಧರ್ಮನಂ೦ದನ ತಿರಿಗಿದ । 


ಕಾಶಿ ರಾಮೇಶ್ವರ ಮಿಕ್ಕ ಯಾತ್ರೀ । 

ಏಸೇಸು ಬಗೆಯಿಂದ ಮಾಡಿ ಮುನಿಗಳ ಕೂಡ | 
ರಾಸಿ ಪುಣ್ಯವನು ಗಳಿಸಿಕೊಂಡೂ | 
ದೋಷ ತಟ್ಟಿದ ನಹುಷನೃಪನ ಶಾಪವಕಳೆದು | 


ದ್ವೇಷ ತಾಳಿದ ವಿಹಂಗಮನ ಒಡಂ೦ಬಡಿಸಿ । 


ರೋಷದಿಂದಲಿ ಭೀಮ ' ಮಣಿಮಂತನ ಕೊಂದು | 
ಸುಸೌಗಂಧಿ ಪುಷ್ಪ ಸತಿಗೆಯಿತ್ತಾ | 
ಈಸುಬಗೆ' ಧರ್ಮಾವೃತ ವೃತಗಳು ವೇದ-। 
ವ್ಯಾಸನಿಂದಲಿ ತಿಳಿದು. ರಹಸ ದಲ್ಲಿ | 

ಶ್ರೀಶನ ಕೃಪೆಯಿಂದ ಸೆ ಸೈರೇಂದ್ರಿ ಸಹಿತ ಮ-! 
ತೇಶನ ಫುರದಲ್ಲಿ ಕಾಲ ಕಳೆದೂ | 
ಭೀಷಣನಾಗಿದ್ದ ಕೀಚಕನ್ನ ನೆಲಕೆ-। 

ಬೀಸಿ ಬಿಸುಟು ಭೀಮಾ ಮೆರೆದ ಕೀರ್ತಿಯನ್ನು । 
ದ್ವೇಷವ ತಾಳಿ ದುರ್ಯೋಧನ ಕರ್ನಾ | 


ದುಃಶಾಸನ ಒಂದಾಗಿ ಬಲವೇರಿಸೀ | 


ಭಾಷೆಗಳಾಡಿ ಗೋವಿಂಡು ತಿರುಹಲಾಗಿ | : 
ಸುಶರ್ಮನ ಪಿಡಿದು ಮತ್ಸ್ಯನ್ನ ಬಿಡಿಸಿದರು । 
ವಾಸವಸುತ ಪೋಗಿ ಒಂದೇ ರಥದಲ್ಲಿ | 


; ಭೀಷ್ಮ ದ್ರೋಣ ಕರ್ಣಾದ್ಯರ ವಂಚಿಸಿ । 


ಭೂಷಣವೆಬ್ಬಿಸಿ ಗೋಗ್ರಾಹಣದಲ್ಲಿ ವೀರ-। 


ವೇಷವತೊಟ್ಟು ತಡಮಾಡದೇ | 

ಘೋಶ್ಚ ಆಕಾಶದಲ್ಲಿ ಪುಟ್ಟಿ ಆಕಳ ಶರೆ | 
ಹಾಸ ಮೊಗದಲ್ಲಿ ಪ ಪಾರ್ಥಾ ಬಿಡಿಸಿ ತಂದೂ |. 
ದೇಶದೊಳಗೆ ಪ ಪ್ರಗಟರಾಗಿ ರಾಯ ಸಿಂ- 


' ಹಾಶನ ಹತ್ತಿದ ಸುತ್ತಾವಾಲ್ಸೈಸ 


ಅಸೌಭದಂಗೆ ವಿರಾಟಿನ್ನ ಜಂತ "| 
ಶಾಶಿದಳಿದರು ಹುಟು ಸೂರ್ತಿ ನೋಡಿ । 
ಕೋಶ ತುರಗ ಗಜ ಮುಂತಾದ ಭಾಗ್ಯದಲ್ಲಿ 1! 
ಶಾಶ್ವಿತ ಮತಿಯಲ್ಲಿ ಮೆರಿಯೆ ವಾದ್ಯ ' 
ಘೋಷಣಪೆಚ್ಚಿ ಸತ್ಕೀರ್ತಿ ತುತು ನಾನಾ-.| 
ದೇಶದೊಳಗೆ ಅಂದು ಧರ್ಮಜರಿಗೆ | 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಭೂಸುರರು ಬಂದು ಜಯವಾಗಲಿಯೆಂದು | 
ಆಶೀರ್ವಾದವು ಮಾಡಿ ಮಂತ್ರಪೇಳ । 
ಕೇಶವ ಮುರಹರ ವಿಜಯವಿಠ್ಚಲ ತನ್ನ | 
ದಾಸರ ಪಾಲಿಪ ಬಳಿಯಲ್ಲಿ ಇದ್ದೂ ॥೫॥ 


ಧ್ರುವ ತಾಳ 
ಮಂದರಧರ ಕುಂತಿ ನಂದನರ ವನವಾಸ ! 
ಹಿ೦ದುಗಳೆವೆನೆಂದು ಅಂದು ನೆನೆದು ಅವ-। 
ರಿಂದ ಮನೋಧರ್ಮವ ಒಂದೊಂದು ತಿಳಿದು ಅ-! 
ನಂದಮಯನು ನಡೆತಂದ ಅಲ್ಲಿಂದ ಮುನಿ-। 
ವೃಂದಗಳೊಡಗೂಡಿ ಶೃಂದನವೇರಿ ನವು- : 
ಎಂದ ಹಸ್ತಿನಾವತಿಗೆ ಸಂಧಿಗೋಸುಗ ತೆರಳಿ | 
ಬ೦ದು ಶ್ರೀಹರಿ ದಾಸಿನಂದನನ ಮನೆಯಲ್ಲಿ | 
ಒಂದುಕುಡತೆ ಪಾಲಿನಿಂದ ಹಸಿವೆ ಕಳದು । 
ಬಿಂದ ನೋಡಲು ಮಹಾಸಿಂಧು ಮಾಡಿ ತೋರಿದೆ | 
ಅಂಧ ನೃಪನ ನಿಜಕಂದನ್ನ ಉಪಚಾರ | | 
ಒಂದೂ ಕೈಕೊಳ್ಳದಲೆ ಕುಂದುಗಳೆಣಿಸಿದೆ | 
ಅಂದಂದಿದಲ್ಲಿ ಕಂತಿ ಮಂದಿರದಲಿ ಪೋಗಿ | 
ವಂದಿಸಿ ಬಲುಬಗೆಯಿ೦ದ ಮೋಹಕ ಪೇಳಿ | 
ಮುಂದೀಗ ಕೌರವ ಚಂದದಿಂದಲಿ ಸರ್ವ | . 
ಸ೦ದೋಹ ಸಹಿತ ತಾನ೦ದು ಸಭಾಮಂಡಿಸಿ | : 
ಸಂಧಾನಕ್ಕೆ ಪರರಿಂದ ಬಂದ ದೂತನು ಬಂದರೆ ನೀವೆಲ್ಲ | 
ನಿಂದಿರಲಾಗದು ಎಂದು ಶಿಕ್ಷೆಯಮಾಡಿ | | 
ಅಂದು ಕರಿಸಿ ಗೋವಿಂಧಗೆ ದೂತರಟ್ಟಿ | 


"ಒಂದು ಈ ಕ್ಷಣದಲ್ಲಿ ಬಂದುಪೋಗುವದೆನೆ 


ಮಂದಹಾಶ "ವದನ. ಇಂದಿರಾವಲ್ಲಭ । 


_ ನಿಂದಿರದಲೆ ಬರಲೆಂದ್ದೇಳದಿರೆ ಬಲು |. 


ಮಂದಮತಿಗಳ ಮಾರಂದವನೋಡಿದಾ | 
ಸುಂದರ ಮುಗುಟದಲಿಂದ ಉರುಳಿ ಕುರು - 
ವೃಂದ ರಂಗನ್ನ ಪಾದದ್ವಂದ್ದದಲ್ಲಿ 'ಹೊರಳೆ | 
ನಿಂದಕ ಖಳನೆ ಏಳೆಂದು ಎಬ್ಬಿಸಿ ಮು-. . 
ಕುಂದ ಸಭಾಮಧ್ಯ ಇಂದುವಿನಂತೆ ಬಪ್ಪೆ | 
 ಇಂದ್ರಪ್ರಸ್ತ ಮಿಕ್ಕಾದ ಒಂದೂ ಗ್ರಾಮ ಕೊಡೆನೇ | 


೮೩ 


೮೪ 


ಶ್ರೀ ವಿಜಯದಾಸ ಸಕೃತ ಸ್ತೊ ಸೋತ, ಸ 


ಕಿ 


ಸಂಧಿ ಎನಗಾದದು ಎಂದು ದುರುಳನುಡಿದು | 


ಮಂದಿರದೊಳು ರಾಧಾನಂದನ ಶಕುನಿ ಗ-। 
ಳಿಂದ ಯೋಚಿಸಿ ಕೃಷ್ಣನ ಬಂಧಿಸಲು ಪಾಂಡವ | 
ನಂದನರ ಪ್ರತಾಪ ಕುಂದುವುದೆಂದು ದಾಮ- 
ತಂದು ಕಟ್ಟಲು ಸ್ವಾಮಿ ಒಂದಕನಂವಾದ । 
ಅಂಧಕ ಧೃತರಾಷ್ಟ್ರ ಕಣ್ಣೆರೆದು ನೋಡುವಾ - | 
ನಂದಾ ದೃಷ್ಟಿಯ ನೀಯೇ ಗಾಂದಾರಿ ಬೆರಗಾಗೆ | 
ಬೆಂದು ಪೋದನು ಕೌರವೇಂದ್ರ ಕುಲಸಹಿತಾ |. 
ಸಂದೇಹವಿಲ್ಲ ಇದಕೆಂದು ಸರ್ವರು ನುಡಿಯೇ |. 


' ಕಂದರ್ಪಪಿತ ನಮ್ಮ ವಿಜಯ ವಿಠ್ಠಲರೇಯಾ | 


ಅಂದು ಕರ್ನನ ವಂಚಿಸಿ : ಬಂದ ಭಕ್ತರಿಗೆ lel 


ರುಂೆ ತಾಳ . 


ತ್ರಿದಶ, ಗಂಗೆಯ ಸೂನು, ಕಳಸ ಸಂಭವ, ಶಕುನಿ | 


ಅಧಟಕರ್ನನ ಸುಬಲಾ ಕರ್ನತನಯಾ | 
ಮದಗರ್ವ ದುಃಶಾಸನಾ ಗೌತಮ ಅಶ್ವತ್ಥಾಮಾ | . 
ಕದನಕರ್ಕಶ ಶಲ್ಯಾ ಕೃತವರ್ಮ ಜಯದ್ಭತಾ | 
ಚದುರ ಭೂರಿಶ್ರವನು ಭೂಮಿಜ ತನುಜಾ | 
ಯದು ಕುಲರು ಶಿಶುಪಾಲ ರುಕುಮ ನಂದನರು | 
ಹದುಳ ಬಯಸುವ ಲಕ್ಷಣಾದಿ ನೃಪಕುವರರು | 
ಒದಗಿ ಕಾಂಭೋಜ ವಿಕರ್ನ ಶ್ರುತಾಯುಧಾ | 
ಮುದದಿಂದ ಸಮಸಪ್ಪಕರು ಸುಕರ್ಮನು ಕಾಲಾ-| 
ಕೆದರುವಂಥ ಕ್ಷೇಮ ಧೂರ್ತ ದೇವದತ್ತಾ । 
ಎಧುದತ್ತ ಬಾಲ್ಲೀಕ ಬರ್ಬರ ಪ್ರಚಂಡ | 
ಅಧಮದುರ್ಯೋದನನ ಅವನ ಪೊಡಹುಟ್ಟಿದ | 
ಮದಡ ಜನರು ನಾನಾ ದೇಶದೇಶದಲಿಂದ | 


ಅಧಿಪತಿಗಳು ನೆರೆದಾಗಲೇ ಬಂದೂ | 


ಯದರವಡಿ ನಿಂದದು ಪ್ರತಿಭಟರು ಒಂದಾಗಿ | 
ಯುಧಿಷ್ಠಿರ ಭೀಮ ಪಲ್ಲುಣ ನಕುಲಸಹದೇವ ! 
ಎದೆ ಶೂಲ ರಿಪುಗಳಿಗೆ 'ಅಭಿಮಾನ್ಯ ದ್ರಪ ದಸುತ | 


ತಿದಶರಿಪು ಘಟೋತ್ಸಚ ಶ್ರುತಂಜಯನು ಸ ಸಾತ್ಯಕಿ | 


§ ಮೊದಲಾದ ಅರಸುಗಳು ಕೂಡಿದರು ಎರಡು ಬಲ ! 


ಹದಿನೆಂಟು ಅಕೋಣಿ ಕುರುಕ್ಷೇತ್ರದಲಿ ಮೆರಿಯೇ | 


ಸುಳಾದಿಗಳು 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅದರೊಳಗೆ ಕೃಷ್ಣ ಸಾರಥಿಯಾದ ಫಲ್ಲುಣಿಗೆ | 
ವಿದುರ ಸ೦ಜಯರು ಹಸಿನಾಪುರದಲ್ಲಿ ನಿಲ್ಲೆ | 
ಮದನಾರಿಪಿತ ನಮ್ಮ ವಿಜಯವಿಠ್ಠಲ ಹಲಾ -! 
ಯುಧನ ಯಾತ್ರಿಗೆ ಕಳುಹಿದಾ ಕಪಟಧಾರಿ ॥೭॥ 


ಮಟ್ಟ ತಾಳ 
ಶೃ೦ಗಾರವಾದ ಕುರುಜಾಂಗುಲಿ ಶೋಧಿಸೆ । 
ಗಂಗಜಗೆ ಸಮರಂಗದ ಅಬಿಷೇ । 
ಕಂಗಳು ಮಾಡೆ ಅರಸುಗಳು ತಂದುರತು | 
ನ೦ಗಳು ಇಟ್ಟು ಹಸ್ತಂಗಳು ಮುಗಿದು ಪಾ-| 
ದಂಗಳಿಗೆರಗಿ ಸ್ತೋತ್ರ೦ಗಳು ಗೈಯಲೂ | 
ಅ೦ಗಜಾಸ್ತ್ರವ ಬಲು ಭಂಗ ಮಾಡಿದ ಶೂರ-. 
ಸಂಗರದೊಳು ಶ್ರೀರ೦ಗನ್ನ ಕೈಯ್ಯ ರ-| 
` ಥಾಂಗ ಪಿಡಿಪೆನೆಂಬ ಅಂಗ ದುತ್ಮಹದಲ್ಲಿ | 
ಹಿಂಗದೆ ಪಾಂಡವರ ಕೆಂಗೆಡಿಸಿದೆ ಮಾ-। 
ತಂಗ ತುರಂಗ ತೇರುಗಳ ಮಹರಧಿ | 
ಕಂಗಳ ಭಟರ ದಿಕ್ಕಂಗಳ ಪೋಗಿಸಿ ಫ್ಹ- 
ವಂಗ ಧ್ವಜನ ಶೌರ್ಯ ಭಂಗಬಡಿಸಿ ಗಗ-. 
ನಂಗ ಣಾಲಿಪವರ ಕಂಗಳಿಗೆ ಬೆಡಗಂಗಳಾ । 
ಕೆಂಗೋಲಿನಲಿ ಮಂಗಳಾಂಗನ್ನ ಫಣಿಗೆ ಬಾ- 
ಣ೦ಗಳ ಜೋಡಿಸಿ ಸಂಗಡಲೇ ಎಚಿಯೇ | 
ಸಿಂಗ ನರಿಯ ಪೆಟ್ಟಿ೦ಗೆ ಸುಮ್ಮನಿದ್ದಂತೆ । 
ರಂಗಾ ಭಕ್ತನ ಛಲ೦ಗಳ ಗೆಲಬಿಟ್ಟೂ | 
ಇಂಗಿತಜ್ಜಾನು ರಥಾಂಗ ತುಡಿಕಿದಾ ಜ-.| 
ನಂಗಳಿಗೆ ಪ್ರತಿಜ್ಞೆ ಭಂಗವಾಯಿತೆಂಬಂತೆ | 
ಜಂಗಮ ಸ್ಥಾಣು ಸ್ಥಾವಂಗಳೂಡಿಯನು | 
ಗಂಗಾಭವನ ಬಲಭಂಗ ಮಾಡುವೆನೆಂದು | 
ಸಂಗರದಲಿ ಎದುರಿಂಗೆ ಮಾಡುವೆನೆಂದು । 
ಮುಂಗುಡಿಯಲಿ ನೆರವಿಂಗೆ ತಂದುನಿಲಿಸಿ । 
ಬಂಗಾರಂಬರ ನಮ್ಮ ವಿಜಯವಿದ್ಧಲರೇಯಾ | 
ತಿಂಗಳ ಕುಲೋದ್ಧವರ ಅ೦ಗನೆನಿಸಿ ಕಾವಾ ॥೮॥ 


೮೫ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ತ್ರಿವಿಡಿ ತಾಳ 
ಹತ್ತು ದಿವಸ ಕಾದಿ ಸರಳತಲ್ಪದ ಮೇಲೆ । 
ಮುತ್ಯಾಮಲಗಿಕೊಳಲು ಕುರುಪತಿ ಚೆ೦ತಿಸಿ | 
ಇತ್ತ ಶರಭ ಂಭವಗೆ ದಳನಾಯಕತನ-. 
ಇತ್ತು ಸ ಸಂಗ್ರಾಮಕ್ಕೆ ಒಡ೦ಬಬಡಿಸೆ । 
ಚಿತ್ತದಲ್ಲಿ ತಿಳಿದು "ಫರರಾಯನ ನಿನಗೆ-। 
ಇತ್ತಿಪನೆಂದು ದ್ರೋಣನು ಭಾಷ್ಕವ ತೊಟ್ಟು | 
ಮತ್ತೆ ಚಕ್ರ ಬಿಂಹ್ಹರಚಿಸಿ ಪಾರ್ಥನ ಸುತ-. 
ಅತ್ತಲಟ್ಟಿದರು ಜನಕನ ಬಿಡಿಸೀ । 
ಮತ್ತೆ ಜಗವ ಏರಿ ಭಗದತ್ತ ಉರಳೀದಾ । 
ಕತ್ತಲೆಯೊಳು ಶೇನನ ಗೆದ್ದ ಹೈಡಂಬಿಯಾ | 
ಪುತ್ರನ ನೆವದಿಂದ ದ್ರೋಣ ಕಾಯುವ ಬಿಡೆ | 
ಕತ್ತರಿಸಿದ ದ್ರುಪದ ನಂದನ ರಣದಲ್ಲಿ |. 
ಸತ್ತ ತಂದೆಯ ನೋಡಿ ಘುಡಿಘುಡಿಸಿ ಅಶ್ವತ್ಥಾಮ | 
ತುತ್ತು ಮಾಡುವೆನೆಂದು ನಾರಾಯಣಾಸ್ತವ | 
ಕಿತ್ತಿ `ಹೊಡೆಯಲಾಗಿ ಭೀಮ ನಂಜದಿರಲು | 
ಚತ್ರಜಪಿತಬಾಣ ತಗ್ಗಿಸಿ ಕಾಯ್ದಾ । 
ನೆತ್ತಿ ಬಾಗಿಸಿಕೊ೦ಡು ಗುರುತುತ ತಿರುಗಲು | 
ಹತ್ತರ್ಧ ದಿವಸ ಕಾಳಗವಾಯಿತು । 
' ಮಿತ್ರನ೦ದನಿಗೆ ಕುರುರಾಯ ಪಟ್ಟವಕಟ್ಟಿ | 
ಹತ್ತಿತು ಬವರಾ ಪಾಂಡವರ ಸೈನಿಕದಲ್ಲಿ | 
ಸುತ್ತಲವರ ಹೊಡೆದು ಧರ್ಮಜನ ದೇಹಕ್ಕೆ | 
ಮೆತ್ತಿಸಿದನು ಕರ್ನ ಬಾಣಾ ಬೆಂಬಿಡದಲೆ | 
ತೆತ್ತಿಗರ ಕೂಡಾ ರಾಯಾ ತಿರುಗಿ ಪೋಗೆ । 
ಮತ್ತೆ ಫಲ್ಗುಣ ಬಂದು ಉಪಚರಿಸೆ | 
(ಈ. ಸುಳಾದಿಯು ಅಪೂರ್ಣವಾಗಿ ದೊರಕಿದ) 

— ಸಂಪಾದಕ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೮೭ 
ಶ್ರೀ ಕೃಷ್ಣನ ಬಾಲಲೀಲಾ ಸ್ತೋತ್ರ 
ಸುಳಾದಿ ೨೦ 


ಮಲಗಿದವರಂತೆ ನಟಿಸಿ ಪೀತಾಂಬರವನ್ನುಟ್ಟ ಕೃಷ್ಣ ಬೆಳಗಿನ ಜಾವದಲ್ಲಿ 
ಏಳುತ್ತಾನೆ. ಗೆಳೆಯರೊಂದಿಗೆ ಕೂಡಿಕೊಂಡು, ಮೆಲ್ಲನೆ. ಹೆಜ್ಜೆಯನ್ನಿಡುತ್ತ ಪಾಲ್ಗೆಣ್ಣೆ 
ಮೆಲಲು ಗೋಪಿಯರ ಮನೆಯಲ್ಲಿ ಪ್ರವೇಶಿಸುತ್ತಾನೆ. ಮಲಗಿದ ತರುಣೆಯರ ಮೈ 
ತಟ್ಟುತ್ತಾನೆ. ಹಾಲು ಮೊಸರನ್ನೆಲ್ಲ ೬9 ಓಕುಳಿಯಾಡುತ್ತಾನೆ. 

ಗೋಕುಲದಲ್ಲಿ ಬಾಲಗೋಪಾಲನು ಆಡಿದ ಗುಲಗಂಜಿ ಮುಂತಾದ ಆಟಗಳ 
ಒಂದು ಪಟ್ಟಿಯನ್ನೇ ದಾಸರು ಇಲ್ಲಿ ಕೊಡುತ್ತಾರೆ. 

ಲೀಲಾ ವಿನೋದನ ಈ ಬಾಲಲೀಲೆಯನ್ನು ಕಂಡು ಜಲಜಲೋಚನೆ ಲಕ್ಷಿ ಯೂ 
ಕರ ಮುಗಿಯುತ್ತಾಳೆ. ಬೊಮ್ಮಾದಿಗಳು ಬೆರಗುಗಣ್ಣಿನಿಂದ ನೋಡುತ್ತ ತಲೆದೂಗುತ್ತಾರೆ. 
“ಚಿಕ್ಕಮಕ್ಕಳೊಡನಾಡಿ ನಲಿದು ನಲಿಸಿದ, ಚೊಕ್ಕ ಹೃದಯದ ಗೋಪಾಲ ಸದಾ 
ನನ್ನ ರಕ್ಷ ಣೆಯ ಭಾರ ನಿನ್ನದು ಎಂಬ ಸ್ಮೃತಿ ನನಗಿರಲಿ” 


| ॥ ರಾಗ-ಭೂಪಾಳಿ-ಧ್ರುವ ತಾಳ ॥ 
ಬೆಳಗಪ್ಪಾ ರಭಾವದಲಿ ಮಲಗಿ ಮಲಗದಂತೆ । 
ಪೊಳಲು ಪೊರಮಟ್ಟು ಪೊರೆನ್ಯರ ಪೋರರಾ | 
ಬಳಗವ ಒಡಗೊಂಡು. ಬಳಿವಿಡಿದು ಉಟ್ಟ | 
ತಳಲ್ಲರಿ ಪೊಂಬಟ್ಟಿ ಧಟ್ಟಿ ಬಿಗಿದು | 
ಗೆಳೆಯರ ಕೂಡಿ ಕೂಗದೆ ಮೆಲ್ಲಮೆಲ್ಲನೆ | 
ರುಳಿಲೆಂದು. ಹೆಜ್ಜೆಯ ಇಡದೆ ಸಾಗುತ್ತಾ |" 
ಕಳವು ಮಾಡುವದಕ್ಕೆ ಕದವುನೂಕಿ ಗೋಪ- 
ಬಾಲಿಯರು ಮಲಗಿರ ಕುಚವತಟ್ಟೀ | 
ಕಳಲು ಮಜ್ಜಿಗೆ ಹಾಲುಮೊಸರು ಬೆಣ್ಣೆತುಪ್ಪ 
ನೆಲವಿಗೆ ಹಾಕಿದ ಬಲಿಯ ಹರಿದೂ | 
ನೆಳಲು ಬೀಳದಂತೆ ಸುಳಿಸುಳಿದಾಡಿ ಕೈ- 
ತಳದಿಂದ ಸುರಿದು ವಲ್ಲವರಿಗಿತ್ತು | 
ಕೆಲವು ಚಲ್ಲಿ ಕೆಲವು ಹಾರಿಸಿ ಕೆಲವು ಓ- 
ಕಳಿಯಾಡಿ “ಕಲವು ಉಳಿಹಿ ಉಗಳೀ . 
ಒಳಮೂಲೇ ಹೊರಂಗಣ ಏಕಾಕಾರವಾಗಿ | 
ಕಲೆಸಿದ ಕೆಸರಂತೆ ಒಪುತಿರೇ | 
ತುಳಿದು ಇಂತು ಗಲಭೆಮಾಡಲು ಗೊಲ್ಲ-। 
ಲಲನೇರು ಎಚ್ಚೆತ್ತು ಕಳವಳಿಸೇ | 


೯ 


೮೮ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


0 


ಮಲದೂರ ವಿಜಯ ವಿಠ್ಠಲರೇಯನ ಲೀಲೆ | 
ಹೊಲಬುಗೊಂಡವನಾರು ಸುರರು ತೊಳಲುತಿರೆ ॥೧॥ 


ಮಟ್ಟ ತಾಳ 
ಬೆಳಕು ಮರೆಯಲ್ಲಿಟ್ಟು ಕಿಲಕಿಲನೆ ಗೋ-!| 
ಕುಲನಾಥ ನಗುತ ಚಲವಗ೦ಗಳ ಹೆಂ-! 
ಗಳಿಯರ ನೋಡಿ ಚಪ್ಪಾಳಿಯನ್ನೆ ಹೊಯ್ದು | 
ಹಲಬರ ಮೇಲೆ ತೊಂಬಲ ರಸವನೇ ಉಗಳಿ | 
ಹಲಬರ ವಸನಗಳ ಸೆಳೆದು ಬೀದಿಗೆ ಬಿಸುಟು । 
ಹಲಬರನ ಬಳಿಗೆ ಎಳೆದು ಚು೦ಬನ ಕೊಟ್ಟು । 
ನಳಿ ತೋಳಿಲಿ ಅಪ್ಲಿ ಕಲೆಗಳ ಸಂತೈಸೀ 
ಕಲಕಲವೆಬ್ಬಿಸಿ ಬಾಗಿಲ ಪೊರಟ ಚೋರ | 
ಕಲಿಭಂಜನ ನಮ್ಮ ವಿಜಯವಿಠ್ಠಲರೇಯಾ । 
ಕೆಲದಾಡಿದನು ಗೋವಳೆಯರ ಕೂಡ ॥೨॥ 


ತ್ರಿವಿಡಿ ತಾಳ 
ಗುಲಗುಂಜಿ ಗುಪೆಂದೆ ಬಿಲ್ಲೈ ಹರಳು ಬಿಲ್ಲು | 
ಜಿಲಿಬಿಲ್ಲಿ ಜಿಂಕೆ ಭೋಗರಿ ಚಂಡು ಚಕ್ರಾ । 
ಸುಳಿದಾಟ ಚೆಣಿಕೋಲು ಕುಣಿಗಾಳು ತುರಗಾಟ | 
ಶಳೆಗೋಲು ಜತೆಲಗ್ಗೆ ಕೊಂಬು ತುತ್ತೂರಿ ನಾದಾ | 
ಮಳಲುಕುಪ್ಪೆ ಗುಬ್ಬಿಮನೆ ಕಣ್ಣುಮುಚ್ಚಣಿಕೆ | 
ಬೆಳದಿಂಗಳ ಕುಪ್ಪ ಉಯ್ಯಾಲೆ ಜೋಜೋ | 
ಅಳವಾಳ ಗೊಟ್ಟಿಗೆ ಅಟ್ಟಿಗೆ ಮುಟ್ಟಿಗೆ ಚ- 
ಕಳ ಗುಕ್ಕಳು ಗೋಲಿ ತೇವು ಅಪ್ಪಚ್ಚಿಯು | 
ತಲೆಡಿಕ್ಕಿ ಆನೆ ಏಕಾಂತ ವಗೆವ ಕಲ್ಲು | 
ಹುಲಿಕಟ್ಟು ಹುಡುಗಾಟ ಗೊಟ್ಟಗುಣಿ ಹರಿಕಳ್ಳ | 


ಬೆಳಸುರಾಸಿ ಅರಸು ಪುಧಾನಿ ಪರಿವಾರ । 


ಫಲ ಸರಕುಮಾರುವ ಬೀದಿ ಅಕೆಗಡಿ ಸಾಲು | 
ಹೊಲ ಮರಿಯಾದ ಮಾತುಗಳು ಮುನಸು ನಾನಾ । 
ಮಲಗಿ ಏಳುವ ಲೀಲೆ ಗಂಡಹೆಂಡಿರ ನೀತಿ | 
ಬಲುಪರಿ ಒಂದೊಂದು ಬಾಲಾಟದಲಿ ನಲಿದು | 
ಒಲುಮೆಯಿಂದಲಿ ನೋಡಬ೦ದ ಯೌವನಸ್ತೀಯರ | 
ನಿಲಿಯಬಿಡಿಸಿ ಭಂಡುಭೂತ ಮಾಡೀ. । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಬಳಿಯಯಿಡುವೆನೆಂದು ಕೃಪಿದು ಹಿಸಿಕೀ । 
ಮೊಲೆಗೆ ಕರಚಾಚುವ ಮುಖತಗ್ಗಿಸೀ | 

ಎಲೋ ಕೃಷ್ಣ ಎಂದರೆ ಬೆದರಿ ಓಡಿಪೋಗಿ | 
ಪಲ್ಲುದೆರದು ಅಣಿಕಿಸುವ ಅಟ್ಟಾಡಿಸೀ | 
ತಲುವರಿತನದಿಂದ ಕ್ರೀಡೆಯಾಡುತಲಿರೆ | 
ಒಲವೈರಿ ಸುತರೆಲ್ಲ ಅಹೋಎನುತಾ | 

ತಲೆದೂಗಿ ತಮ್ಮಿಂದ ಬಣ್ಣಿಸಲದರಿದೆಂದು | 
ಪುಲಿದೊಗಲಾ ಬ್ರಹ್ಮನು ಬೆಸಸಿದರು । 
ನೆಲೆಗಾಣೆವು ಎಂದು ಅವರು ಮೌನವಾಗೆ | 
ಜಲಜಲೋಚನೆ ಲಕುಮಿ ಹಸ್ತಮುಗಿಯೇ | 
ಕುಲದೈವ: ವಿಜಯ ವಿಠ್ಠಲರೇಯಾ ನಂದ ಗೋ-.! 
ಕುಲದಲ್ಲಿ ಜನಿಸಿ ಗೋಪಿಯ ಮನೆಯಲ್ಲಾ ಡಿದಾ ॥೩॥ 


ಅಟ್ಟ ತಾಳ 
ಚಿಕ್ಕದಲ್ಲಕ್ಕಿದ ಬುತ್ತಿ ಪೆಗಲಲ್ಲಿ | 
ಪಕ್ಕೆಯೊಳಗೆ ಕೋಲು ಕರಗದಲ್ಲಿ ತಳಿಹಗ್ಗಾ | 
ಚಿಕ್ಕಗೋಮಕ್ಕಳ ಸಂಗಡ ತುರುವಿಂಡು | 
ಅಕ್ಟೋ ಇಕ್ಕೋ ಎಂದು ತೋರುತ ಪೊಡಡಿಸಿ । 
ಅಕ್ಕರದಿ೦ದ ಸಂಗವಕಲೆವ ಸಮಯಕ್ಕೆ | 
ಬುಕ್ಕುತ ಮುಕ್ಕುತ ಉಡಿಯಗುಗ್ಗರಿ ಹೆಜ್ಜೆ- 
ಇಕ್ಕುತ ಊಂ ಭೂಮಿ ನಮೋ ಎನ್ನೆ. | 
ಪಕ್ಕೆಯಗರಿ ನವಿಲ ಪಿಂಚಾಕುಂಚೆಗೆ | 
ಸಕಿಸಿದಾ ಎಲೆಬಳ್ಳಿ ಕುಸಾಮ ನಾನಾಜಾತಿ | 
ಚೊಕ್ಕಾಟ ಗುಲಗಂಜಿ ದಂಡೆ ಬರಹ ಮಣ್ಣಾ- 
ಚುಕ್ಕಿ ದೇಹದಲ್ಲಿ ಏಳದುಳಸಿ ದಾಮಾ । 
ಚಕ್ಕಂದವಾಡುತ್ತ ಗೋಪಾಲರ ಮಧ್ಯ । 
ತಕ್ಕಥೈ ಥೈ ಎ೦ದು ಕುಣಿದಾಡಿ ಹಾರಾಡಿ | 
ಕಕ್ಕಸ ಗುಂಪಿಲೀ ವಿಮಾನವೇರಿ ದೇ- 
ವಕ್ಕಳು ಈಲೀಲೆ ಒಪ್ಬಿಣಿಸುತಿರೇ | 
ನಕ್ಕು ನಕ್ಕು ತಮ್ಮೊಳು ತಾವೆ ತಲೆದೂಗಿ | 
ಅಕ್ಕಟ ಹೆದ್ದೆ ವ ಹುಡುಗಾಟನೆಸಗಿದೆ । 
ತಕ್ಕದು ನೋಡೆಂದು ಮುಕ್ತಿ ಪ್ರದಾತನೋ | 
ಪೊಕ್ಕಳ ಹೂವಿನ ವಿಜಯ ವಿಠ್ವಲ ಕೃಷ್ಣ | 
ಸಿಕ್ಕಿದ ಬಗೆನೋಡು ಧನ್ಯ ಗೋಕುಲ ಗೋಪಿ ॥೪॥ 


ಲೇ 


೯೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆದಿ ತಾಳ 
ಕೊಳಲು ಗೋಪಾಲ ನಸುನಗುತ ಕೃ-! 
ಕೊಳಲು ಒಂದೇ ಸ್ವರ ಗೈಯೇ | 
ಪೊಳಲು ಪೊರಟು' Fp | 
ಬಳಲುತ ವಿರಹತಾಪದೀ | 
ಕಳಲು ತ್ತರದಿ ಕದಡುತ್ತ | 
ತಳಲ ತಾಪಕೆ ಬಾಡಿದಂತೇ | 
ಮಳಲು ತುಳಿಯುತ್ತ ತೊಳಲುತ್ತ | - 
ಘಳಿಲು ಶಬ್ದದಿ ಬರುತಿರೇ । 
ನೆಳಲು ನೆಮ್ಮಿಕೃಷ್ಣಯ್ಯಾ | 
ತಿಳಿಲು ಮಾತಿಲಿ ಬಳಿಗರೆದು | 
ಹೆಳಲು ಪಿಡಿದು ತಕ್ಕೈಸೀ | 
ಬಳಲುವ ತಾಪಾತೀರಿಸಿ | 
ಅಳಿ ಕುಂತಳಗೋವ ವಿಜಯವಿಠಲ | 
ಪೊಳಲಿಗೆ ಬಂದ ರಜನಿಮುಖ ಕಾಲಾ ॥೫॥ 


ಜತೆ 
ಚೆಕ್ಕಮಕ್ಕಳ ಕೂಡ ನಲಿದಾಡಿದ ಸ್ವಾಮಿ | 
ಲಕ್ಕುಮಿರಮಣಾ ವಿಜಯವಿಠ್ಠಲ ಕೃಷ್ಣ WEN 


೫ ೫ % 





ಇಂದಿರಾಪತಿ ಬಂದು ಜಂ ನಿಂತ, ಅಂದಿಗೆ ಕಿರಿಗೆಜ್ಜೆ ಒಂದಾಗಿ ನುಡಿಸುತ್ತ 
ಧಿಂಧಿಮಿಕೆಂದು ಕುಣಿದು ಕೈಯಲ್ಲಿ ಪೊಂಗೊಳಲನ್ನು ಹಿಡಿದು ತುಂಬಿದ ರಾಗದಲ್ಲಿ 
ನುಡಿಸಿದಾಗ ಎಳೆಗರುಗಳು ಮೊಲೆಯುಂಬುವ ಹಂಬಲದೊರೆದು ಬಳಿಗೆ ಸಾರಿದವು. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೯೧ 


ಚುಂಚುಗೂದಲು, ಕಸ್ತೂರಿ ತಿಲಕ, ಮಿಂಚುಗಲ್ಲದಲ್ಲಿ ಮಾಗಾಯಿ ಬೆಳಕು, 
ಚ೦ಚಲಗಣ್ಣು, ಗೊ೦ಚಲು ತುರುಬಿನ ತುಂಗವಿಕ್ರಮತರಂಗ ಮೊದಲ ಹೆಜ್ಜೆಯಲ್ಲಿಯೇ 
ಸಿಗದೆ ಬು ಭು 
“ಸಂಚಿತಗಾಮಿ ಕಡಿಮೆಮಾಡುವ ವಿರಿಂಚಿ ಜನಕನೇ, ಅನಿಮಿತ್ತ ಬಂಧು, 
ನಿನಗೆ ನಿನ್ನ ಚರಿತೆಗೆ ನಮೋಯೆಂ೦ಬೆ” 


॥ ರಾಗ-ಮಾರವಿ-ಧ್ರುವ ತಾಳ ॥ 
ಇಂದಿರಾಪತಿ ಬ೦ದಾ ಎನ್ನ ಮುಂದೆ ನಿಂದಾ । 
ಇಂದು ಕುಣಿದಾ ಧಿಂಧಿಂಧಿಮಿಯೆಂದು । 
ಧಂಧಂ ಧಳಾಯಂದು ಅಂದಂದಂದವಾಗಿ | 
ಅಂದಿಗೆ ಕೆರಿಗೆಜ್ಜೆ ಒಂದಾಗಿ ನುಡಿಯೇ । 
ಇಂದಿರಾಪತಿ ವೃಂದಾರಕ ವೃಂದ | 
ಒಂದಾಗಿ ಸ್ತುತಿಸಲು ದುಂದುಭಿವಾದ್ಧ್ಯ । 
ಸಂದಣಿ ಎಸಿಯೆ ಒಂದುಪಾದವನೆತ್ತಿ | 
ಒ೦ದು ಪಾದದಿ ವಸುಂಧರಮೆಟ್ಟಿ ಸು೦ದರ ವಿಗ್ರಹ । 
ಇಂದಿರಾಪತಿ ಎಂದೆಂದಿಗಿಲ್ಲದಾ “ನಂದವೆ ಪೊಸತೆನೆ । 
ಪೊಂದಿಪನಯ್ಯಾ ತನ್ನ ೦ದವರಲ್ಲಿ ಗುಣ-| 
ಸಿಂಧು ಚಂದಿರಷೊಗ ಇಂದಿರಾಪತಿ ಬಂದಾ | 
ನಂದ ನಂದನ ಗೋಪಿಕ೦ದ ವಿಜಯವಿತ್ಧ । 
ಲಂದು ಮನದಿ ಸಂಬಂಧಿಗನೆಂದೆನೆ ॥೧॥ 


ಮಟ್ಟ ತಾಳ 
ಮುರು ಬೆರಳವನಿಗೇ ಮುಟ್ಟಿ ಮುಟ್ಟಾದಿರೆ । 
ಕಂಬುಗೊರಳ ಕೃಷ್ಣ ಕೈಯಲಿ ಪೊಂಗೊಳಲು | 
ತುಂಬಿದ ರಾಗದಲಿ ತುತ್ತು ತುತುರಿಯನೇ । 
ಭೋಂ ಭೋಂ ಭೊಂ ಬೋಂ ಬೆಂಬ ಊದುವ್ವರಕೆ 
ಅಂಬುಬಂಬೆಗಳ ಎಳೆಕರು ಮೊಲೆ | 
ಉಂಬುವ ಹಂಬಲ ಉತ್ಸಾಹದಿ ಮರೆದೂ | 
ಬೆಂಬಿಡದಲೆ ಸಾಲ ವಿಡಿದು ಓಡುತಬರಲು | 
ರಂಬಿಸಿ ಕರೆಯುತಿರೆ ಬೆರಳೊಳಗೆ ತಿದ್ದಿ | 
ಕೊಂಬುಬಾಗಿಸಿ ಕೆಲವು ತಮ್ಮ ಮೊಗವನ್ನು | 
ಅಂ೦ಬರಕೆ ಎತ್ತಿ ಅತಿ ತವರಿತದಲ್ಲೀ | 


£2 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮುಂಬಲಿ ನಿಲ್ಲೆ ವಿಜಯವಿಠ್ಠಲ ನೀ | 
ಲಾಂಬರನಕೂಡ ಬಾಲಾಟದಲ್ಲಿಪ್ಪಾ WON 


ತ್ರಿವಿಡಿ ತಾಳ 
ಚುಂಚುಗೂದಲು ಮೃಗಲಾಂಛನದಂತೆ ತಿಲಕಾ | 
ಮಿಂಚುವ ಗಲ್ಲದಲ್ಲಿ ಮಾಗಾಯಿಯ ಬೆಳಕು | 
ಚಂಚಲಗಣ್ಣು ಮುಡಿಯ ಮುಕುಟ ಪೂವು-.| 
ಗೊ೦ಚಲು ತುರುಬಿನ ತುಂಗ ವಿಕ್ರಮ ರಂಗ-. 
ಚಿ೦ಚ ಬಿಳಪು ಮಾಸಾ ಹಂಡಾ ಬೂದಗಪು । 
ಕೆಂಚಾವುಗಳ ಒಂದೆಶೆಯಲ್ಲಿ ಕರೆವುತಾ | 
ಹಂಚಿಕೆ ಮಾಡಿದಾ ಗೋಮಕ್ಕಳ ಕೂಡ | 
ತ್ವಂಚ ಹ೦ಚಾವೆಂದು ಹರಿದಾಡಿ ಜಿಗಿವುತಾ । 
ಕೊಂಚಾ ಬಲಿಷ್ಠನಂತೆ ಗೋಮಕ್ಕಳಿಂದ ಸೋತು | 
ವಂಚಕನಾಗಿ ಅಡಗಿ ಓಡ್ಕಾಡಿದಾ | 
ಕುಂಚಿಕೆ ಎಂತೆ ಮಾಡಿ ರತ್ನಗಂಬಳಿ ಪೊದ್ದು | 
ಲಂಚಾ ಕೊಡುವ ತನ್ನ ಕಂಡ ಗೋವಳರಿಗೇ | 
ಸಂಚಾರ ಮಾಡುವ ಗೆಳೆಯರೊಳಗೆ ಸುಳಿದ । 
ಮುಂಚಡಿಯೊಳಗೆ ಸಿಕ್ಕದಲೆ ಸ್ತುತಿಸುವ । 
ಸಂಚೆತಾಗಾಮಿ ಕಡಿಮೆ ಮಾಡುವಾ ವಿ । 
ರಿಂಚಿ ಜನಕನೀತಾ ವಿಜಯವಿಠ್ಚಲರೇಯಾ | 
ಕಾಂಚಮಯದಂತೆ ಥಳಥಳಿಸುತ ಸುಳಿದಾ 1೩॥ 


ಅಟ್ಟ ತಾಳ 
ಚಪ್ಪಾಳ ಹಾಕುತ ಗೋಪಾಲಾ | 


| ಕುಪ್ಪಳಿಸಿ ನೋಡಿ ಹಾರಾಗುಪ್ಪಿಯ ಹಾರುವಾ ತಿರಗಿ | 


ಸರ್ಪಾಕಾರದ ಗೆರಿಯಾ । ರೆಪ್ಪಿಯ ಇಡದೆ ದಾಟುವಾ | 
ತಪ್ಪದೇ ಗಂಗ ಹೊಡುವಾ | ಬಪ್ಪಾ ಕಂದುಕವ ತಟ್ಟುವ | 
ಅಪ್ಪಪ್ಪಾ ಈತನೇ ಬಲುದೈವ | ತಪ್ಪು ಹೊರಿಸಿ ವಾರಿಗೆವರ | 
ತಪ್ಪಾರದ೦ಡಾ ವಾಡಿಸುವ | ಅಪಾರ ಮಹಿಮ ಇಷ್ಟರೊಳು | 
ಗೋಪಳ್ಳಿಯೊಳಗೆ ದಟ್ಟಿಡಿ | ಸಪಳಿಲ್ಲದಂತೆ ಮನಿಮನಿಯ | 
ತುಪ್ಪ ಬೆಣ್ಣೆಪಾಲು ಮೊಸರು | ಚಪ್ಪರಿಸಿ ಮೆದ್ದು ಚಟ್ಟಗೆ | 
ದೊಪ್ಪನೆ ನೆಲಕೆ ಬಿಸುಟಾ | ಗಪಚುಪಾಗಿ ಪೊರಡುವಾ | 


ಈ ಆ 


ಅಪಥದೊಳು ನಾರೇರ । ಕುಪ್ಪಸಕ್ಕೆ ಕೃ ಹಾಕುವ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೯೩ 


ಅಪಿಕೊಂಡು ಮುದ್ದಾಡುವ | ತಪ್ಪಿಸಿಕೂ೦ಡು ಗೋಪಿಯ ಬಳಿಯ | 

ಇಷ್ಟನು ಬಲುಬಗೆ ತೋರುತ | ಇಪ್ಪಗೆ ಲೀಲೆಯ ವಾರಿಜ ಸಂಭವ | 
ರ್ಪಭೂಷಣ ಇಂದಾದಿಗಳು । ಅಪತಿ ಎನುತ ತಲೆವಾಗಿ ತುತಿಸಿ | 

ಅಪ್ರಮೆಯನ್ನ ಪೊಗಳಿದರು | 

ವಪಿಡಿ ಅವರಿಗೆ ಮೆಚ್ಚಿದ ವಿಜಯವಿಠ್ನಲ ಸುಲಭಾ | 

ಅಪ್ಪಾ ನೌವಾರಪ್ಪಾ ಚಪ್ಪಾಳೆ ಹಾಕುತ “ಗೋಪಾಲಾ NV 


ಆದಿ ತಾಳ 
ಮುನಿ ಮನ್ನುಗಳ ತಮ್ಮ ಮನಸಿಲಿ । 
ಎಣಿಸಿ ಗುಣಿಸಿ ಕಾಣರ | 
ಎಣೆಗಾಣೆನು ನಿನ್ನ ಬಾಲತ್ವಾತನದ ಕ್ರೀಡೆಗೆ ನಾನೆಲ್ಲಿ-| 
ಮಣಿಗಣ ಮಿಕ್ಕಾದ ವೇದಿಕಾ | ಅನುದಿನ ಯಾಗದ ಶಾಲೇಲಿ । 
ಅನುವಾಗಿ ತ ಅದರಲ್ಲಿ । ಕೊನೆ ಬೆರಳಾದರು ಇಡದೇ । 
ಗಣನೆ ಮಾಡದಲಿಪ್ಪೆ ಇತ್ತಲು | 
ಮನುಜ ವಿಗಹನಾಗಿ ಗೋವಳಾ | 
ವನಂತೇರ ಮುನಿಯ ಅಂಗಣಾ | 
ಅನುಚಿತವಾಗಿರೇ ನೀನೊಲಿದು | 
ಇನಿತಾದರೆ ಪೋಗದಿರಹುದೆ । 
ದಿನದಿನ ಸಂಚಾರ ಮಾಡುವೆ । 
ಅನಿಮಿತ್ತ ಬಂಧು ವಿಜಯ ವಿಠ್ಠಲ । 
ನಿನಗೆ ನಮೋ ನಮೋ ನಿನ್ನ ಚರಿತಕೆ ನಮೊ 1೫॥ 


ಜತೆ 
ಅಂದು ನಾರಂದ ಪುರಂದರ ದಾಸರಾ | 
ಮಂದಿರದೊಳು ಕುಣಿದಾ ವಿಜಯವಿಠ್ನಲ ವೊಲಿದಾ ॥೬॥ 


೫ ಜೇ % 


ಸುಳಾದಿ - ೨೨ 


ಮಗು ಹಸಿದಿದ್ದಾನೆಂದು ತಿಳಿದು ಮಮತೆಯಿಂದ ತಾಯಿಯು ಬಾಲ ಕೃಷ್ಣನಿ ನಿಗೆ 
ಉಣಿಸುವ ಶಬ್ದಚಿತ್ರ ಇಲ್ಲಿ ಮನೋಹರವಾಗಿ ಮೂಡಿಬಂದಿದೆ. 

ಪರಮಾತ್ಮನು ಸ ಸದಾ ಸನಿಹದಲ್ಲಿಯೇ ಇದ್ದು ತಾಯಿ ಮಗುವಿಗೆ ಉಣಿಸುವಂತೆ, 
ಜೀವರಿಗೆ ಅವರವರ ಯೋಗ್ಯ ತಾನುಸಾರವಾದ ಫಲವನ್ನು ಉಣಿಸುತ್ತಾನೆ. 
ಅವನಿತ್ತದ್ದನ್ನು ಉಣಲೇಬೇಕು. 


೯೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


“ಸ್ವಾಮಿ, ನಿನ್ನ ಸರಿಬಂದಂತೆ ಉಣಿಸು. ಮನೋ ಇಂದ್ರಿಯಗಳಲ್ಲ ನಿನ್ನಾಧೀನ 
ನನಗೆ ಲೇಸಮಾತ್ರವೂ ಸ್ವಾತಂತ್ರ್ಯವಿಲ್ಲ. ಅಡಿಗಡಿಗೆ ಚಿಂತಿಸಿ ನಾನೇಕೆ ಬಡವಾಗಲಿ. 
ಪ್ರಭೂ ನೀನೇ ಗತಿಯೆಂದು ನಮಿಸುವೆ, ನುತಿಸುವೆ” 


॥ರಾಗ-ಕಾಂಬೋಧಿ-ಧ್ರುವ ತಾಳ 
ಪೆತ್ತಾ ಸವಿಶ್ರೀ ತನ್ನ ತನುಜ೦ಗೆ ಪ್ರೀತಿಯಿಂದ । 
ಎತ್ತಲು ಪೋಗಗೊಡದೆ ಹಸಿದಾನೆಂದು | 
ಉತ್ತಮನ್ನವಮಾಡಿ ಕುಳ್ಳಿರಿಸಿಕೊ೦ಡು ಬಿಡದೆ । 
ತುತ್ತುಗಳನ್ನು ಮಾಡಿ ಉಣಿಸುತ ತಾನು | 
ಹತ್ತಾದುಯೆಂದು ತಲೆದೂಗಿ ಎದ್ದು ಹೋಗಲು | 
ಮತ್ತೆ ಕರೆತಂದು ನ್ಯಾವರಿಸೀ | 
ಅತಿಶಯವಾಗಿ ರಂಬಿಸಿ ನಾಲ್ಕು ಕಡೆ । 
ಸುತ್ತಲು ತೋರಿ ತೋರಿ ಒಂದೊಂದು ತುತ್ತಾ | 
ತುತ್ತನೆ ಮಾಡಿ ಒಲ್ಲೆನೆಂದರೆ ಅವನ । 
ನೆತ್ತಿಯ ಪಿಡಿದು ಚಂಡಿಕೆ ನೆವದಿಂದ | 
ಇತ್ತ ಪೇಳಾಲದೆ ಕವಳಾ ಬಾಯಿಗೆ ನ-| 
ಗುತ್ತ ಮೋಹದಲ್ಲಿ ಬೇಸರದೆ | 
ಚಿತ್ತಜನಯ್ಯಾ ನೀನೆ ಆವಾವಕಲ್ಪಕ್ಕೆ | 
ಹೆತ್ತ ತಾಯಿಯಂತೆ ಇಪ್ಪ ಮಹಿಮಾ । 
ಎತ್ತಣ ಪ್ರಯೋಜನವಿಲ್ಲಾ ಅದೃಷ್ಟವೆ । 

 ರತ್ತುನವೇ ಪ್ರಾಪ್ತಿ ವಿಷ್ಣುರಹಸ್ಕದಿ । 
ಬಿತ್ತರಿಸಿ ನಿನ್ನ ಬಗೆಬಗೆಯಿ೦ದ ನಾನು । 
ತುತ್ತಿಸಿಕೊ೦ಡಾಡಿದೆ ಎನಗೆ ಇನಿತು । 
ವೃತ್ತಿಯ ಕಲ್ಪಸಿದ್ದು ಆಗದೆಂದು ಬಿನ್ನೈಸೆ | 
ಚಿತ್ತಕ್ಕೆ ತಾರದಿಪ್ಪ ಬಗೆ ಆವದೋ | 
ಹತ್ತಿಲಿಯಿದ್ದು ತಾಯಿಮಗನಿಗೆ ಉಣಿಸಿದಂತೆ । 
ನಿತ್ಯ ತೊಲಗಲೀಯದೆ ಉಣಿಪದೇವಾ | 
ತತ್ತಳಗೊಂಬಾದೇನು ಸರ್ವಕಾಲದಲಿ ನೀ. 
ನಿತ್ತದ್ದು ಉಂಡು ತೀರಿಸಲೇಬೇಕು । 
ಬತ್ತಿಯ ಚಾಚಿದಂತೆ ದಿನದಿನಕೆ ಏನ್ನಭಾರ-.| 
ಪೊತ್ತು ಅತ್ಯ೦ತ ಶಕ್ತ ಸರ್ವೋತ್ತಮಾ । 
ಭೃತ್ಯವತ್ಸಲ ನೀನಲ್ಲದೆ ಒಬ್ಬರಿಲ್ಲಾ | 


ಲ 


ಸತ್ಯವೆ ಮುಡಿದೆ ನುಡಿದ ಇದು ಸಿದ್ಧಾಂತವೋ | 


ವಿತ್ತ ಗೋ ಧಾನ್ಯ ನಾನಾ ವಸ್ತುಗಳಲ್ಲ ಅಲ್ಲಾ-! 


ಧಿ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವಿತ್ರರೆ ಬಾರವಯ್ಯಾ ಇದು ಸೋಜಿಗಾ | 
ಸುತ್ತುವಸುಳಿಗೆ ಕೊನೆ ಮೊದಲಾವದು ಕಾಣೆ | 
ಉತ್ತಮ ಶ್ಲೋಕ ನೀನು ಕೊಡುವದೆಂತೊ | 
ಚಿತ್ರವಾಗಿದೆ "ಎನಗೆ ಎಂದೆಂದಿಗೆ ನೋಡ | 

ಚೆತ್ರಾ 'ಚಿತ್ರವೆಂದೆಂಬೆ ಬಲುವಿಚಿತ್ರಾ ! 

ಕೀರ್ತಿ ಪುರುಷ ನಮ್ಮ ವಿಜಯ ವಿಠ್ಧಲ ನಿನ್ನ । 
ಕೀರ್ತನೆ ಮಾಡುವದು ಒಂದೇ ಮರವಾಗದಿರಲಿ NO 


| ಮಟ್ಟ ತಾಳ 
ಜನಕನ ಉದರದಲ್ಲ ತಂದಿಟ್ಟವನಾರು | 
ಜನನಿಯ ಗರ್ಭದಲ್ಲಿ ಪೊಗಸಿದವನಾರು | 
ದಿನದಿನಕೆ ಅಲ್ಲಿ ಅವಯವಗಳ ತಿದ್ದಿ | 

ತನುವ ಬೆಳೆಸಿ ಕಡಿಗೆ ಹಾಕಿದವನಾರು | 
ಕ್ಷಣಕ್ಷಣಕೆ ಸ ಸ್ನೇಹ ಪೆಚ್ಚಿಸಿ ಎನ್ನ ರ-!| 
ಕ್ಷಣೆಯನು ಮಾಡಿ ಸಲುಹಿದವನಾರು | 

ಮನೆ ಮನದಲಿಯಿದ್ದು ನಾನಾ ಬಗೆಯಿಂದ । 
ಇನಿತು ಪಾಲಿಸುವ ಮಹಾಮಹಿಮ ಭಕ್ತರಪ್ರಿಯ । 
ಕನಸು ಸುಷುಪ್ತಿಯಲಿ ಅನುಭವಗಳು ಸಾಕ್ಷಿ । 
ನಿನಗೆ ನೀನೆ ನಲಿವ ವಿಜಯ ಎಠ್ಠಲರೇಯಾ | 
ಮನದಲಿ ನಿಂದು ಬಲು ಚರಿತೆ ಮಾಳಿ ॥೨॥ 


| ತ್ರಿವಿಡಿ ತಾಳ 
ಏನು ಹೇಳಲಿ ಹರಿ ಈ ಪರಿ ಸೌಖ್ಯಗಳ | 
ನಾನೇ ಅನುಭವಿಸುವೆನೆ ತಿಳಿಯಾ ನೋಡು | 
`' ಕಾಣಬ೦ದ ಮಾತು ತೋರಿನುಡಿದೆ ಉದಾ-! 
ಸೀನ ಮಾಡಿದಂತೆ ಜಾ 
ನಾನಾಪರಿಯಲ್ಲಿ ಆಣೆಗಳಿಟ್ಟು ಸ —l 
ನ್ಮಾನವಲ್ಲೆನೆಂದು ಚಾಲುವರಿಯೇ | 
ನೀನೇ ಈ ಪರಿಯಿ೦ದ ಎಲ್ಲೆಲ್ಲಿ ಇದ್ದು ಸೋ-! 
ಪಾನವೇರಿದಂತೆ ವಿಷಯಂಗಳಾ 
ಭಾನು ಉದಯ ಅಸ್ತಮಾನ. ತೊಲಗಲೀಯದೆ | 
ನೀನುಣಿಸದು ನಿನಗೆ ಬಲುಧರ್ಮವೇ । 
ಅನಂತ ಕಾಲಕ್ಕೆ ಇದನೇ ನೇಮಿಸಿದರೆ | 


ಷು 


ಜ್ಞಾನ ಬರುವದಂತೊ ಜ್ಞಾನಾ೦ಬುಧಿ | 

ಮಾಣಿಸು ನಮಿಸುವ ಇನ್ನೊಂದು ವರವನ್ನು । 

ಮಾನಸದಲಿ ಬೇಡಿ ಕೊಂಡಾಡುವೆ । 

ಕಾಣಿ ಮೊದಲಾದ ಆಶಿಯ ಬಿಡಿಸಿ ನಿ- 

ದಾನದಲಿ ನಿನ್ನ ಚರಣಯಂ೦ಗಳ । 

ಧ್ಯಾನಮಾಡಿ ಏಕಾ೦ತದಲಿ ಇದ್ದು । 

ಮಾನವರಿಗೆ ಗೋಚರಿಸುವಂತೆ | 

ಆನ೦ದ ಕಾನನದೊಳಗಿದ್ದು ಪರಿಯನ್ನು । ಬ 
ಶ್ರೀನಿವಾಸನೆ ಮಾಡು ಅನಾಥ ಬಂಧು | | 

ಶ್ರಾನನಂತೆ ನಾನು ಗಣಿ ಗಣಿಕಾ ಶೂದ್ರ | 

ಹೀನಾಳು ತವಕರಜ ವೈರಿಗಳು | 

ಯೋನಿ ವಿಕ್ರಯ ಶೂದ್ರ ಬ್ರಹ್ಮ ವಿಘಾತಕ | 

ನಾನಾ ದೋಷಿಗಳ ಮನೆ ಅನ್ನೋದಕ । 

ಕೇಣಿಗೋಲದೆ ತಿಂದೆ ದಶಮಿ ದ್ವಾದಶಿ ಅ-!| 

ಯನ ಪರ್ವಣಿ ಪುಣ್ಯಕಾಲದಲ್ಲಿ | 

ಈನುಡಿ ಕೇಳಯ್ಯಾ ಮುಣುಗಿದೇ | 

ಮುಣಗಿದೆ ಮೇಣು ಮುಣಗಿದೆ ಮತ್ತು ಮುಣುಗಿದೆನೊ । ನ 
ನೀನುದ್ದರಿಸದಿರೆ ಎನಗಾವನು ದಿಕ್ಕು | 4 
ಈ ನಾಡಿನೊಳಗೆ ಎಲ್ಲೆಲ್ಲಿ ನೋಡೇ । 

ನಾನೋತ ಫಲವಿಂತೊ ನಿನಗೆ ಕರುಣವಿಲ್ಲೊ । 

ಏನಯ್ಯಾ ಮೊರೆಯಿಡಲು ಸುಮ್ಮನಿಪ್ರೆ | 

ಜ್ಞಾನಿಗಳರಸ ಶ್ರೀವಿಜಯವಿಠ್ಧಲ ನಿನ್ನ । 

ಧ್ಯಾನಗಾನ ಮಾಳದಕೆ ಸತತ ಸಂಗತಿಯಾಗೋ ॥೩॥ 


ಅಟ್ಟ ತಾಳ, 
ಉಣಿಸು ಉಣಿಸು ನಿನ್ನ ಸರಿಬಂದ ತೆರದಂತೆ | 
ಮನೋ ಇಂದ್ರಿಯಂಗಳು ಪ್ರಾಣ ನಿನ್ನಾಧೀನ । 
ಎನಗಾವ ಸ್ವಾತಂತ್ರ ಲೇಶಮಾತ್ರವು ಇಲ್ಲ । 
ವಣಗಿದ ವೃಕ್ಷ ಪಲ್ಲೈಸಿದ ಬಗೆಯಾಗಿ । 
ದಿನ ಪ್ರತಿದಿನದಲ್ಲಿ ಕಾಣಿಸುತಿಪ್ಪದು । 
ಜನುಮ ಜನುಮದಲ್ಲಿ ಬಾಹಿರಂತರ ದರು-.. 
ಶನ ಕೊಡುತಲಿ ಎನ್ನಸಾಕುವ ದಾತಾರ | 
ಘನ್ನ ಮೂರುತಿ ನಮ್ಮ ಎಜಯವಿಠ್ಚಲರೇಯಾ | 
ಎಣೆಗಾಣೆ ನಿನ್ನಲೀಲೆಗೆ ನಮೋ ಅನಂತ ನಮೋ ॥೪॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಸ 
ಆದಿ ತಾಳ 
ಆರ ಓದನ ಉಂಬೆ ಆರವಸ್ತವುಡುವೆ ತೊಡುವೆ । 
ಆರಿಂದ ಸುಖಬಡುವೆ ಆರಿಂದ ದೇಹತೆತ್ತು ಉದ್ದಾರನಾಗುವೆ । 
ಆರಿ೦ದ ಬಾಳಿಬದುಕಿ ಕಾಲಕ್ರಮೇಣ ಮಾಡುವೆ | 
ಆರಾದರೂ ಉಂಟೇ ಈ ಜಗತ್ತಿನೊಳಗೇ | 
ಶ್ರೀರಮಣ ನೀನೆಯಲ್ಲವೆ ಅನ್ಯರೊಬ್ಬರ ಕಾಣೇ | 
ಸಾರಿ ಸಾರಿಗೆ ನಾನೇ ಅನುಭವಿಸುವ ಸೌಖ್ಯ | 
ಆರದಲ್ಲಾ ಆರದಲ್ಲಾ ನಿನ್ನದೇ ಸತ್ಯಸತ್ಯ | 
ಕ್ರೂರ ಜನರ ವೈರಿ ವಿಜಯವಿಠ್ನಲ ನಿನ್ನ | 
ಕಾರುಣ್ಯವಿರಲಾಗಿ ಸರ್ವಾನುಕೂಲ ನಿತ್ಯಾ ॥೫॥ 


ಜತೆ 
ಅಡಿಗಡಿಗೆ ಚಿ೦ತಿಸಿ ಬಡವಾಗುವದ್ಯಾಕ | 
ಒಡಿಯಾ ನೀನೆ ಗತಿಯೋ ವಿಜಯ ಎಠ್ಶಲಸ್ವಾಮಿ Wel 


ಅಕಳಂಕನಾಗಿ ಗೋಕುಲದಲ್ಲಿ ಜನಿಸಿ ಗೋಪಾಲಕರಿಂದ ಬೈಸಿಕೊಂಡದ್ದೇಕೋ 
ಹೊಳೆಯದು, ತಿಳಿಯದು. ಮೀಸಲಾದ ಆಭರಣ ಭೂಷಣಗಳಿದ್ದರೂ, ಗೋವುಗಳನ್ನು 
ಕಾಯುತ್ರ ಚಿಗುರೆಲೆ, ಬಳ್ಳಿಗಳನ್ನು ತಲೆಗೆ ಸುತ್ತಿದ್ದೇಕೆ ? ನಿನ್ನ ಲೀಲೆಗಳನ್ನು ಎಷ್ಟು 
ದಿನವೆಣಿಸಿದರೂ ತಿಳಿಯದಾಗಿದೆ. ನಿನ್ನಾಟ ಬಹು ಸೋಜಿಗ. 

ಅಪ್ರಾಕೃತನಾಗಿ ಪ್ರಾಕೃತದಲಿ ಮೆರೆದ ಅಪ್ರಮೇಯ, ನಿನ್ನ ವಿಗಟ ನಾಟಕಕ್ಕೆ 
ಕೈಮುಗಿದು ಶರಣೆಂಬೆ. 


॥ ರಾಗ-ಭೈರವಿ ರುಂಪೆ ತಾಳ ॥ 
ನವ ರತುನದಿಂದಲೆಸೆವ ಮುಕುಟದೊಳಗೊಂದು | 
ರವಿಯ ಹರಳಿನ ಕಾಂತಿ ಪೇಳಲಳವಲ್ಲ | 
ಭುವನ ಪಾತಾಳ ಗಗನವನು ಭೇದಿಸಿಕೊಂಡು | 
ಛವಿಕವಿದು ಮುಸುಕಿದುದು ಕವಿಗಳೆಣಿಸಲೋಶವೇ । 
ದಿವಿಜಜೀಷ್ಠನು ಪವನ ದಿವಿಜ ಪವನಾಶನ । 


9) 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶಿವ ವೃದ್ಧ ಶ್ರವನಗ್ನಿ ಜವನಸುರ ವೈಶವಣ | 

ದಿವಿಜ "ರಿಯಾದಿಗಳ ಚ ಜತ 122೭08 | 
ಛವಿಗೆ ಅಪಾರಕ ಪ್ರತಿಭವಿ ಥಳಥಳಿಸೆ । 
ಯವೆದೆಗಿಯಾದತಿ ಸೋಜಿಗವನು ಪೊಂದಿನಿಂದರು । 
ಕವಿನಾಮ ವಿಜಯ ವಿಠ್ಠಲ ನಿನ್ನ ಸರಿಧೊರೆ | 
ಅವನಿಯೊಳಗಿಲ್ಲದಿರೆ ಈಪರಿ ರೂಪವನ್ನು । 
ತವಪಾದಕೆ ನಮೋ ನಮೋ ಮಾಯಾಲೀಲಾ ॥೧॥ 


ಮಟ್ಟ ತಾಳ 
ಪ್ರಳಯಾಲಳವಿಲ್ಲಾ ಚಳಿಬಿಸಿಲು ಇಲ್ಲಾ | 
ಮಳೆಗಾಳಿ ಇಲ್ಲಾ 'ತಳಲಿದ ವನಗಳು | 
ಫಲಪುಷ್ಪದಲಿ ಮೀಸಲುಗುಂದದಲ್ಲೆವೆ | 
ಕಳೆಕಾಂತಿಗಳಿಂದ ಥಳಥಳ ಪೊಳೆವಂಥ । : 
ಹೊಳಲಾದಾ ವೈಕುಂಠ ನೆಲೆಯವನು ತೊರೆದು | 
ಇಳೆಯೊಳು ಬ೦ದು ಗೋಕುಲದಲ್ಲಿ ಜನಿಸಿ ಗೋಲ 
ವಳನಾದದೇನು ವಿಜಯ ವಿಠ್ಠಲ ನಿನ್ನ । 
ನೆಲೆ ತಿಳಿಯದೆಂದು ಬಳಲುವರು ಸುರರು ॥೨॥ 


ತ್ರಿವಿಡಿ ತಾಳ 
ಮುಕುತಾವನದಲಿ ಮುಕುತ ಶುಕ ಹಂಸೆ | 
ಪಿಕ ಭೃಂಗ ನಾನಾಕಪಕ್ಷಿಗಳಾ । 
ನಿಕರ ಕಿಲಿಕಿಲಿ ಶಬ್ದ ಸದಾ ಮುಕುಳಿದ ನಗೆಯಲ್ಲಿ | 
ಕಕ ಕಕ ಕಾಯೆಂದು ರೋಂಕರಿಸುತಿರೇ | 
ಮುಕುತಾಮುಕುತ ಬೊಮ್ಮರ । 
ಭಕುತಿರಸದಿ೦ದ ಹಸ್ತಕರಾಗಿ ನಿಂದು ಭ್ರಾ- 
ಮಕರಾಗಿ ತುತಿಸೆ ವಿಕಸಿತ ಕಮಲಾ-! 
ಬಕದ ಕೊನೆಯಿಂದ ಮುಕುತಾ | 
ಮುಕುತರನ್ನು ನೋಡುವ ದೇವಾ । 
ಅಕಳಂಕನಾಗಿ ಇದೇ ಗೋಕುಲದಿ ಜನಿಸೀ 
ಸಕಲ ಗೋಮಕ್ಕಳ ಕೈಯ್ಯ ಬೈಸಿಕೊಂಡದ್ದೇನೊ | 
ಅಖಿಳ ಜೀವಕ್ಕೆ ಭಿನ್ನ ಶಾಶ್ವತ ವಿಜಯವಿಠ್ನಲ । 
ಸುಖಸಾಂದ್ರ ನಿನ್ನ ಮಕ್ಕಳಾಟಿಕೆ ಸೋಜಿಗವೋ ॥೩॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೯೯ 


ಅಟ್ಟ ತಾಳ 
SH ಭೂಷಣ ನಾನಾಕ | 
ಲೇಸಾದ ಪುಷ್ಪದ ಮಾಸದ ಮಾಲಿಕೆ | 
ಭಾಸಿತದಲಿ ಪೀತ ವಸನ ಶೋಬಿಸುತಿರೆ । 
ಏಸು ಶಿಂಗಾರ ಬಿಟ್ಟು ಗೋಸಂಕುಲ ಕಾಯ್ದು | 
ವೇಷಧಾರಕನಾಗಿ ಕೀಸಲಯದ ಬಳ್ಳಿ | 
ನೀಸುತ್ತಿ ಶಿರಕೆ ಮಾನೀಸನಾಗಿ ಜೀವ-1 
ರಾಸಿ ಕೂಡಾಡಿದೆ ಕೇಶವ ವಿಜಯ ವಿದ್ಗಲ ನಿನ್ನಲೀಲೆಯ | 
ಏಸೇಸು ದಿನಕೆ ಎಣಿಸಲು ಮಿತಿಯುಂಟೇ ॥೪॥ 


ಆದಿ ತಾಳ 
ಜಗತ್ತಿನೊಳಗೆ ಇದ್ದ ಗುಣಕೆ | 
ಮಿಗಲಯ್ಯಾ ನಿನ್ನ ಗುಣಗಳು । 
ಅಗಣಿತ ರಾಶಿಗಳು ಬಗೆಬಗೆಯಿ೦ದ ಇರಲು | 
ಮಗುವಿಗೆ ಎಲ್ಲಾರೊಳು ಹಗಲಿರುಳು ನಗೆಯಿಂದ । 
ಹಗರಣವಾಆನೆಂಬೊ ಜಗದೊಳಗಾಶ್ಚರ್ಯವೇನೋ | 
ಖಗಗಮನಾ ವಿಶ್ವಾತ್ಮ ವಿಜಯವಿಠ್ಧಲ ನಿನ್ನಾ | 
ವಿಗಡ ನಾಟಕಕ್ಕೆ ಕೈಮುಗಿದು ಶರಣೆಂಬೆ ॥೫॥ 


ಜತೆ 
ಅಪ್ರಾಕೃತನಾಗಿ ಪ್ರಕಾರತದಲಿ ಮೆರದೆ | 
ಅಪ್ರಮೇಯ ನಾಮಾ ವಿಜಯವಿಠ್ಠಲ ಅನಾದಿ ॥೬॥ 


೫ ೫ ೫ 


ಸುಳಾದಿ - ೨೪ 


ಮೋಕ್ಷದಾಯಕನಾದ, ಅಗಣಿತ ಬಲವಂತನಾದ, ಜಗನ್ಮೋಹನನೇ; ಮಗುವಾಗಿ 
ನಗುತ ಮಲಗಿದ ಅನಾದಿಗನೇ, ಗೋಪಿಗೆ ಹಗಲಿರುಳು ಬಗೆಬಗೆಯ ಲೀಲೆ ತೋರಿ, 
ವಿವಿಧ ಆಟಗಳನ್ನಾಡಿ ತಿರುಗಿ ವಗರುಮೆದ್ದವನೇ. 

ಸ್ತರಮಣನಾದರೂ ಗೊಲ್ಲರಂಗನೆಯರ ರಮಿಸಿದ ರಹಸ ವೇನು 2 

ಮಾಯಾ- ಲೀಲಾಗಾರನಾದ ಸ್ವಾಮಿ ಸುರರಿಗೆಲ್ಲ ಚ ಪದೇಶವಿತ್ತ ನೀನು 
ಸಾಂದೀಪರ ಬಳಿ ಓದಿದ ಔಚಿತ್ಯವೇನು ? ವಿಶ್ವ ನಾಟಕ, ಅತಿ ಸೋಜಿಗವನ್ನು 
ತೋರಿದ ಚತುರ ನೀನು. | 


೧೦೦ ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಶುಕ್ಲ ಶೋಣಿತ ರಹಿತನಾದ ನೀನು ದೇವಕಿಯ ಗರ್ಭದಿಂದ ಬಂದೆ ಎಂಬುದರ 
ಗುಟ್ಟೇನು 2 

“ನಿನ್ನ ಗುಣಗಳ ಸರ್ವಲಕ್ಷಣಗಳೂ ನಿತ್ಯ ನೂತನ. ಅನುಪಮಚರಿತನಾದ 
ಸುರಾಸುರರಿಗೆ ಸುಖದು:ಖಕ್ಕೆ ಕಾರಣನಾದ ನಿನಗೆ ಅನಂತಾನಂತ ಪ್ರಣಾಮಗಳು. 


॥ ರಾಗ-ನಾಟ-ಧ್ರುವ ತಾಳ ॥ 
ಸ್ಪರ್ಗತಿ ನಿರ್ಗತಿ ಸಕಲ ನಿಗಮ ಮಸ್ತಕರನ್ನನೇ | 
ಅಗಣಿತ ಬಲನೇ ಜಗದಾ ಮೋಹನನೇ | 
ಸಗುಣ ನಿರ್ಗುಣದವನೇ ಸ್ಪಗುರು ಸ್ಪವಶನೇ | 
ಸ್ವಗಮನಾನೇ ಸ್ಟಾಂಗ ರುಗಿಪ ಮುಕುಟನೇ | 
ಮಗುವಾಗಿ ನಗುತ ಮಲಗಿದ ಮಹಿಮನೇ | 
ಯುಗಯುಗದವತಾರ ಅನಾದಿಗನೇ ಜಗಕೆ ಸೊ-!। 
ಜಿಗ ತೋರಿದ ಮಗುವಾದವನೇ | 
ಹಗಲಿರುಳು ಗೋಪುಇಗೆ ಬಗೆ ತೋರಿದವನೇ | 
ಭೊಗರಿ ಚಂಡು ಚೆಣಿಕೋಲಾಡಿದವನೇ | 
ಜಿಗಿದು ಅಡವಿತಿರುಗಿ ವಗರುಮೆದ್ದವನೇ | 
ಹಗಲಿರುಳು ಪರರ ವಗೆತನನಳಿದವನೇ | 
ಬಗೆಬಗೆಯಿ೦ದಲಿ ಹಗರಣದವನೇ । 
ಜಗಕೆ ಚನ್ನಿಗ ಗುಪ್ತ ವಿಜಯವಿಶ್ಧಲನೇ | 
ವಿಗಡತನದ ವಿನೋದಿಗನೆ ಪಳ್ಳಿಗನೇ ॥೧॥ 


ಮಟ್ಟ ತಾಳ 
ಸಾಗರವೆಲ್ಲಾ ಪೋಷಣೆಗೊಂಬೋ | 
ದಾಗಿದೆ ನಿನ್ನ ಕರತಳವಯ್ಯಾ | 
ವಾಗರ ಗಂಜಿ ಅಂಬಲಿ ಜೋರು । 
ನೀಗುಡುವೆ ಭೊಗಸಿಯನುವಡ್ಡಿ- 
ದಾಗಡಿ ಬಳ್ಳಿ ತಲೆಗೆಸುತ್ತಿ ಆಗರದೊಳಗೆ ಆಡುವದೇನೋ 1 
ಸೋಗು ತೋರಿದ ವಿಚಿತ್ರಚರಿತಾ ಪ್ರ- 
ಜಾಗರ ಮೂರುತಿ ವಿಜಯ ವಿಠ್ಠಲ | 
ಹೀಗಲ್ಲದೆ ಮತ್ತಾರರ್ಚಿಸಾರೇ ॥೨॥ 


ತ್ರಿವಿಡಿ ತಾಳ 
ಸುತನ ಕನ್ನಿಕೆ ಮಾಡಿ ನೆರವಲ ಸ್ನರಮಣನೇ | 
ಕಿತಿಯೊಳು' ಗೊಲ್ಲರಂಗನಿಯರ ರಮಿಸುವರ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೧೦೧ 


ಸತಿಯಾಗಿ ಸುರರಿಗೆ ಅಮೃತವನೆರೆದವನೇ | 
ಸತಿಯರು ಬೇಕೇನೊ ಮಾಯಾಲೀಲಗಾರನೇ | 
ಹಿತವಾಗಿ ಸುರರಿಗುಪದೇಶ ವಿತ್ತವನೇ । 

ಕ್ಷಿತಿಸುರ ಸಾಂದೀಪನಲ್ಲಿ ಓದೀಗನೇ | 

ಯತಿಗಳ ಮನಸಿಗೆ ದೂರತರವಾಗುವನೇ | 
ರಥವನ್ನು ನಡಿಸಿದ ಬಂಡಿಓವಿಗನೇ | 

ಚತುರ ಶ್ರೀ ವಿಜಯವಿಠ್ನಲ ವಿಶ್ವನಾಟಕ । 

ಅತಿ ಆಶ್ಚರ್ಯವ ತೋರಿದ ಸತತ ಚತುರಿಗನೆ ॥೩।॥ 


ಅಟ್ಟ ತಾಳ 
ಸಂಭ ಸಂಭವನಾಗಿ ಉದುಭವಿಸಿದ ಪರಿ | 
ಎಂಬಿನೆ ಶುಕ್ರ ಶೋಣಿತ ವಿರಹಿತ ದೇವಾ । 
ಕುಂಭಿಣಿಯೊಳು ದೇವಕಿದೇವಿ ಗರ್ಭದ-. 
ಲಿ೦ಬಿಟ್ಟು ಜನನವಾದ ಪರಿಆವದು । 
ತುಂಬರ ನಾರದ ಜಂಭಾರಿ ಶಂಭು ಸ್ವ- 
ಯಂಭು ಸುರಾದ್ಯರ ಕುಣಿಸುವ ದೇವ | 
ಕಂಬು ಕೊಳಲು ತುತ್ತೂರಿ 
ಭೊಂಭೊಂ ಭೊಂ ಭೊ೦ ಎಂದು ಊದುವ ಜಾಣಾ | 
ಕುಂಭದೊಳಗೆ ಜಲತುಂಬಿ ಅನೇಕರು | 
ಸಂಭ್ರಮದಿಂದಲಿ ಸಾಲಾಗಿ ನೋಡೆ | 
ಅ೦ಬಕಗಳಿ ಗಿಳಿಯಂಬಕ ಪೊಳೆವಂತೆ | 
ತುಂಬಿದ್ದ ಪರಿಪೂರ್ಣ ವಿಜಯವಿ್ನ್ಲಲರೇಯಾ ॥೪॥ 


ಆದಿ ತಾಳ 
ಘನವಂಗುಟದಲಿನ್ನು ವನಜಜಾಂಡಗಳನ್ನು । 
ತೃಣದಂತೆ ವ್ಯಾಪಿಸಿ "ದಿನವಾನಡಿಸುವ ದೈವಾ | 
Ra ವೇಷವತಾಳಿ ಜನನಿಯ ಭೀತಿಗೆ ಬಾ-.| 
ಯನು ಮುಚ್ಚಿ ಬಾಲನಾಗಿ ಮನಿಯೊಳಗಿಪ್ಪ ದೇವ । 
ಅಣುಘನವೆರಡು ನಿನ್ನನಬಾರದು ನಿನ್ನ | 
ಗುಣಗಳ ಸರ್ವಲಕ್ಷಣಗಳು ಮೂತನವು । 
ಅನಿಶ ನಾಮಕ ನಮ್ಮ ಎಜಯವಿಠ್ಚಲರೇಯಾ | 
ಅನುಪಮ ಚರಿತ ಚೇತನಾಚೇತನ ಪ್ರಾಣಾ ॥೫॥ 


೧೦೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಜತೆ 
ಅಮರಾಸುರರಿಗೆ ಸೌಖ್ಯದುಃಖಕ್ಕೆ ಕಾರಣ | 
ನಮೋ ನಮೊ ಸೋಮ ವಿಜಯವಿಠ್ಚಲ ಗೋಪ 1೬॥ 


೫ ೫ ೫ 


ಸುಳಾದಿ - ೨೫ 


ನಿಗಮಮಣಿಯಾದ ದೇವರ ದೇವ ನಿನ್ನನ್ನು ಯಾವ ಪರಿಯಿಂದ ಅರ್ಚಿಸಲಿ? 
ಎಂಬ ಪ್ರಶ್ನೆಯೊಂದಿಗೆ ಈ ಸುಳಾದಿ ಪ್ರಾರಂಭವಾಗುತ್ತದೆ. 

ಪೂರ್ವದಲ್ಲಿ ಜೀವೋತ್ರಮರು ಜಪ, ತಪ, ವೃತ, ಯಜ್ಞ ಯಾಗಾದಿಗಳನ್ನು 
ಬಹುಕಾಲ ಮಾಡಿದರೂ ನಿನ್ನ ಸುಳುಹು ಕಾಣದೆ ತೊಳಲಿದರು, ಬಳಲಿದರು. 
ಅಂದಮೇಲೆ ಈ ಸಂಸಾರ ಬಂಧನದಲ್ಲಿ ಶಿಲುಕಿ, ಮನಕಲಕಿ ಮಿಡುಕುವ 
ಜೀವಾಧಮನಾದ ನಾನು ನಿನ್ನ ಮೆಚ್ಚಿಸುವದೆಂತು | 

ನಿತ್ಯ ತೃಪ್ತ, ನಿರ್ವಿಕಾರ, ಸತ್ಯ ಸ೦ಕಲ್ಪ, ಶುದ್ಧಾತ್ಮ, ಅ೦ತರಾತ್ಮಕ, ಅತ್ಯಾಶ್ಚರ್ಯ 
ತೋರುವ ಮಹಾಪುರುಷ ನೀನು. ಸತ್ಯಲೋಕವಾಸಿಗಳೂ ಸಂತರ್ಪಣೆ ಮಾಡಿ, | 
ನಿನ್ನನ್ನು ಮೆಚ್ಚಿಸದಿರುವಾಗ, ಮರ್ತ್ಯಲೋಕದ ತೃಣಜೀವಿಯಾದ ನಾನು ನಿನ್ನನ್ನು 
ಏಕಾಗ್ರ ಮನದಲ್ಲಿ ಪೂಜಿಸಬಲ್ಲೆನೆ, ಅರ್ಚಿಸಲಾರೆ, ಮೆಚ್ಚಿಸಲಾರೆ. ಹಗಲಿರುಳು ಅರ್ಚಿಸಿ 
ನಿನ್ನುಗುರು ಕಾಣಲಳವೇ ಸ್ವಾಮಿ. ನಿನ್ನ ಕೃಪೆಯೇ ಮುಖ್ಯವೆಂದು ನಮಿಸುವೆ. 


॥ರಾಗ-ಭೈರವಿ-ಧ್ರುವ ತಾಳ॥ 
ಆವಪರಿಯಿಂದ ನಿನ್ನರ್ಚಿಸುವೆ ನಿಗಮಮಣಿ । 
ದೇವ ಮಹೋತ್ತಮ ಮಹಾ ಮಹಿಮಾ | 
ಜೀವೋತ್ತಮರು ಪೂರ್ವದಲ್ಲಿ ಜಪಿತಪವೃತ । 
ಪಾವಕಾಹುತಿಯಿ೦ದಲಾರಾಧಿಸೇ । 
ಭಾವದಲಿ ಕಾಣರು ಬಹುಕಾಲ ತೊಳಲೆ ರಾ-| 
ಜೀವ ವದನನೆಂದು ಅನಂತವಾನಂತವೇ | 
ದಾವಳಿಗಳು ಕೂಗಿ ಪೇಳುತಿವಕೋ | 
ಹ್ಯಾವರಿಕೆ ಸಂಸಾರ ಡಾವಣಿಯನಡುವೆ ಕೊರ-.| 
ಳಾವಲಿಗೆ ಸಿಗಬಿದ್ದು ಮಿಡುಕುತಿಪ್ಪ | 
ಜೀವಾಧಮನು ನಿನ್ನ ಮೆಚ್ಚಿಸಲಾಪನೆ ವಸು-.| 
ದೇವರ ನಂದನ ದ್ವಿಜಾಪತಿನಂದನ್‌ | 
ಪೂವಿಲ್ಲನಯ್ಯಾ ಅದೃಶ ವಿಜಯ ಎಠ್ಟಲ | 
ಸೇವಿ ಅಗುವದಂತೊ. ಮತಿ ವಿಭ್ರಮನಿಗೆ NO 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ೧೦೩ 


ಅಟ್ಟ ತಾಳ 
ಅರ್ಚೆಸುವೆ ನಿನ್ನ ರ್ಚೆಸಲಾರೆನೋ | 
ಮೆಚ್ಚಿಸುವೆನೆ ನಿನ್ನ ಮೆಚ್ಚಿಸಲಾರೆನು | 
ನಿಚ್ಚ ಸ ಹುತವನದಿ ಅಚ್ಚಲದೊಳಗುಳ್ಳ 
ಅಚ್ಚ ಕುಸುಮ ಪತ್ರಾ ನಿಚ್ಚಯಾದಿಗಳಲ್ಲ | 
ಅರ್ಜನೆ ಮಾಡಿದರು ಮೆಚ್ಚಾಗುವದೇನೋ | 
ಹೆಚ್ಚಿನ ದೈವವೇ ಮುಚಕುಂದ ವರದಾ | 
ಅಜಂತ್ಯನಾಮಕನೆ ವಿಜಯವಿಠ್ಠಲ ನೀನೆ | 
ಸಚ್ಚಿದಾನಂದ ಕನೆ ನೆಚ್ಚಿನ ಕರುಣಾಳೆ [| 


ತ್ರಿವಿಡಿ ತಾಳ 
ನಿತ್ಯ ತೃಪ್ಪನು ನೀನು ನಿರ್ವಿಕಾರನು ನೀನು 1 
ಸತ್ಯಸ ಂಕಲ ಶುದ್ದಾತ್ಮ ಅ೦ತರಾತ್ಮಕಾ 
ಅತ್ಯಾಕ್ಮರ್ಯವ ತೋರುವ ಮಹಾಪುರುಷಾ 
 ಸನ್ನಿಧ ಕೋಟಿ ನಿರ್ಮಲಾಂಗಾ | 
ಸ್ಫೊಟ ವಾಸಿ ಸಂತರ್ಪಣೆಮಾಡಿದರು | 
ಕೃತ್ಯವೇ ನಿನಗದರಲ್ಲಿ ಇಲ್ಲಾ | 
ಮರ್ತ್ಯಲೋಕದ ನೊರಜು ಏಕಾಗ್ರಮನದಲ್ಲಿ | 
ಅತ್ಯಂತವಾಗಿ ಪೂಜಿಸಬಲ್ಲನೇ |  . 
ಸತ್ಯಧರ್ಮ ನಾಮ ವಿಜಯವಿಠ್ಠಲ ನಿನಗೆ । 
ಭೃತ್ಯರಂಗಸಂಗಾ ನಲಿವದೇ ತೃಪ್ತಿ WAN 


ಅಟ್ಟ ತಾಳ 
ಸದನದೊಳಗೆ ಮಾಡುಳ್ಳ ಪದಾರ್ಥ | 
ಮುದದಿಂದಲಿ ನಿನ್ನ ಸಮ್ಮುಖದಲ್ಲಿ ಇಟ್ಟು | 
ಎದುರಲಿನಿಂದ ಮನಸಿಗೆ ತೋರಿದ ಹಾಗೆ । 
ಪದುಮನಾಭ ನಿನ್ನ ಪದಕೆ ಸಮರ್ಪಿಸ-! 
dR ಸ್ವಲ್ಪು ಕಡಿಮೆಯಾ-! 
ಗದು ನೋಡು ನಿನ್ನ “ಮಹಿಮೆಗೆ ನಮೊನಮೋ | 
ಅದೆ ಮಹಾಪ್ರಸಾದ. ಭಕುತರು ಭುಂಜಿಸಿ | 
ಪದವಿಯಲ್ಲಿ ಅಧಿಕವಾದ ಸುಖವ ಬಡುವರು ! 
ಸುದರಶನನಾಮಾ ವಿಜಯ ಎಠ್ಜಲರೇಯಾ 
ಇದರಿಂದ ನೀ ಕೃಪಾ ಇದದಿ ಸದ್ಗುಣದೇವಾ ISN 


೧೦೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆದಿ ತಾಳ 
ಮಿಗಿಲಾದ ದೈವಗಳು ಯುಗಳ ಕರಗಳನು | 
ಮುಗಿದು ದೂರದಲಿ ನೀನುಗುಳುವ ಬಾಯಿ ತೊಂಬ-! 
ಲಿಗೆ ಶಿರವಾಗಿ ತಮ್ಮ ಮೊಗವನು ನೋಡುತ್ತ ನ-| 
ಮಗೆ ಕೊಡುವನೋ ನಿಮಗೆ ನೀವನೆನುತಲಿ। 
ಜಗ ಳಿ ಪೋಗುವದೇ ಮನದೆಗಿಯದೆ ಸೋತಗಾರು | 
ಯುಗ ಯುಗಾಂತರಕೆ ಮರಗಿ ಮರುಳಾಗುವರು | 
ಯುಗವರ್ತಿನಾಮ ಚನ್ನ ಎಜಯವಿಠ್ಠಲರನ್ನ | 
ಹಗಲಿರುಳು ಅರ್ಚಿಸಿ ನಿನ್ನುಗುರು ಕಾಣಲಳಮೇ ॥೫॥ 


ಜತೆ 
ಯಾತರಿಂದಲಿ ನಿನ್ನ -ಒಲಿಸಿಕೊಳ್ಳಬಲ್ಲನೆ 
ಧಾತಾರುತ್ತಮನಾಮಾ ವಜಯವಿಠ್ನಲ ಪೂರ್ವಿ ॥೬॥ 


ಜ್ಯ ೫ x 


ಸುಳಾದಿ - ೨೬ 


“ನೀರೇ ಪಾವನ, ನೀರೇ ಜೀವನ; ನೀರೇ ಸಕಲ ಕುಟುಂಬಿಗೆ ಲೋಕಕ್ಕೆ 
ಆಧಾರ” ಎಂಬ ವಿಷಯದ ಮರ್ಮವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 

“ನೀರು ತುಲಸಿಯನ್ನು ನೈವೇದ್ಯಕ್ಕೆ. ತಂದಿಟ್ಟರೆ ಮೋರೆ ತಿರುವಿಕೊಂಡು 
ನೋಡದೇ ಇರುವ ಮುನಿಸೇಕೆ ಸ್ಟಾಮಿ, ನಿನ್ನ ತೃಪ್ತಿಬಡಿಸುವ ವಸ್ತು 
ಯಾವುದೆಂಬುದನ್ನಾ ದರೂ ಹೇಳು. ಪಾಂಚಾಲಿ ನಿನ್ನ ಕರದಲ್ಲಿ ಎರದದ್ದೇನು ? 

ನಿತ್ಯತೃಪ್ರನಾದ ಪ ಪ್ರಭು, ನಿನಗೆ ಇದು ಅದು ಎಬಿ ವೈಷಮ್ಯ ವೆಲ್ಲಿದೆ 2 ನೀನೆ 
ಬೇಕೆಂದು ಒಲಿದು ಅವಲೋಕಿಸಿದರೆ ತೃಣವೇ ಮೇರುವಾಗಬಲ್ಲದು. 
ಗೋಕುಲಾಂಬುಧಿ ಚಂದ್ರನೇ, ನಾನಿತ್ರ ಬಿಂದೋದಕ ತುಲಸಿಯನ್ನು ಸ್ವೀಕರಿಸಿ 
ಸಾಕುಬೇಕೆಂದು ಶರಣುಹೊಕ್ಕಿಹೆ. 


॥ ರಾಗ-ಕಾಂಬೋದಿ-ಧ್ರುವತಾಳ ॥ 
ಯಾಕೆ ಮುನಿಸು ಸರ್ವಲೋಕದ ಒಡಿಯನೆ | 
ಕಾಕುನರನ ಕೂಡ ಈ ಕಪಟವೇ ಬಾಕುಳಿಗನು ನಿನ್ನ | 
ಪಾಕಶಾಲೆಯಲ್ಲಿ ಬಿದ್ದ ಕಾಳರಾಶಿತಿ೦ಬ ಲೇಕಿಗನು । 
ವಾಕು ಪುಸಿಯಲ್ಲಾ ಲೇಖಿಗೆ ತಾನೇಒಕ್ಲಿ । 
ಲೋಕದೊಳಗೆ ನಾನು ಏಕನೇ ರಿಕ್ತಾ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೦೫ 


ಗೋಕುಲಾಂಬುಧಿ ಚಂದ್ರ ನೀ ಕ೦ಡದಕ್ಕೆ ನೋಡು | 
ನಾ ಕೊಡುವೆನು ತುಲಸೀಕಬಂಧ ನೀಕರುಣದಲಿ | 
ಕೈಕೂಂಡು ಪುಷದಲಿ ಸ್ವೀಕರಿಸಿ ವೇಗ ಸಾಕಬೇಕು | 
ಕೋಕನದನಯನ ವಿಜಯವಿಠ್ನಲ ನೀನೆ । 

ಬೇಕೆಂದೊಲಿದು ಅವಲೋಕವೇ ತೃಣಮೇರು NO 


ಮಟ್ಟ ತಾಳ 
ನೀರನೆ ನೈವೇದ್ಯ ತಂದಿಟರೆ ನೀನು | 
ಮೋರೆ ತಿರುಹಿಕೊಂಡು ನೋಡದ ಬಗೆ ಏನೋ | 
ಧಾರುಣಿಯೊಳು ನಿನ್ನ ತೃಪ್ತಿಮಾಡುವ ವಸ್ತು | 
ಅರೈದುನೋಡಿದರು ಆವಲ್ಲಿ ಕಾಣೆನೋ | 
ಮೀರಿದ ಮಹಾಮಹಿಮ ವಿಜಯ ವಿಠ್ಠಲ ಎನ್ನ । 
ಗಾರ ಮಾಡುವುದಲ್ಲದೇ ಮಿಗಿಲಿಲ್ಲಾ ॥೨॥ 


ತ್ರಿವಿಡಿ ತಾಳ 
ಪೇಳುವದು ನಿನ್ನ ತೃಪ್ತಿಯ ಪರಿಮಿತ । 
ಏಳಾರು ಖಂಡಗವೆ ಮತ್ತ ಅಧಿಕಬೇಕೇ । 
ಕೇಳುವೆ ಕಿವಿಯಲ್ಲಿ ಸುಮ್ಮನಿರದೆ ಪರರ | 
ಆಳಾಗಿ ದುಡಿದು ಅನುಗಾಲ ತಪ್ಪದೆ | 
ಕಾಲಕಾಲಕೆ ಬಿಡದೆ ಪಂಚಾವೃತವೇ ತಂದು | 
ವಾಲಯದಲ್ಲಿ ಸಮರ್ಪಿಸುವೆನು ರಾಶಿಗಳ । 
ಮೂಲೋಕದವರಸ ನೀನೆ ವಿಜಯವಿಠ್ಠಲ ಪಾ೦-| 
ಚಾಲಿ ನಿನ್ನಯ ಕರದಲ್ಲಿ ಎರದದೇನೋ ॥೩॥ 


ಅಟ್ಟ ತಾಳ 

ಉದಕವಾದರೇನು ಉಚಿತ ಪದಾರ್ಥವು | 

ಅಧಿಕ ಅಧಿಕವಾಗಿ ಮೇರುಪರ್ವತದಷ್ಟು । 
ಪದೋಪದಿಗೆ ನಿನ್ನ ಮುಂದೆ ಸುರವರೇನು | 
ಇದರಿಂದ ನಿನಗಿಂದು ಕಾಲಕ್ರಮಣವೆಂದು । 

ಉದರ ಪೋಷಣನಾಗಿ ದಿನವ ಕಳೆವನಲ್ಲಾ । 

ಸದ ನಿತ್ಯತೃಪ್ಪನೆ ವಿಜ": ವಿಠ್ಠಲ ನಿನಗೆ | 

ಇದು ಅದು ಎಂಬೋದು ವೈೃಷಮ್ಯವಿಲ್ಲದ ದೈವಾ ॥೪॥ 


೧೦೬ | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆದಿ ತಾಳ 
ನೀರೆವೇ ಪಾವನ ನೀರೆವೇ ಜೀವನ ! 
ನೀರೆವೇ ಸಕಲಕುಟುಂಬಿಗೆ ಆಧಾರ | 
ನೀರೆವೆ ಕಟ್ಟಕಡೆಗೆ ಒಂದೇ ಇಪ್ಪದು | 
ನೀರೆವೇ ಇಲ್ಲದಿರೆ ನಿಲ್ಲಲಾರದುಲೋಕಾ | 
ನೀರೇರುಹ ನಾಭಾ ವಿಜಯವಿಠ್ಠಲ ನೀನೇ । 
ನೀರೊಳು ವಟಪತ್ರದಲ್ಲಿ ಮಲಗಿಪ್ರ 1೫ 


ಜತೆ 


ನೀರವೇ ನೋಡಲು ನಾನಾ ಕಭೋಜನಾ | 
ಸಾರವಾಗುವದಯ್ಕಾ ವಿಜಯ ವಿಠ್ಠಲ ಪ್ರೀಯ ॥೬॥ 


ಸೇ ಜೀ ೫% 


ಸುಳಾದಿ - ೨೭ 


ಗೋವರ್ಧನಗಿರಿಯನ್ನು ಪೂವಿನೋಪಾದಿಯಲ್ಲಿ ತುದಿಬೆರಳಿನೆಂದೆತ್ತಿ, 

ಗೋವಳರಾವುಗಳನ್ನು ಕಾಯ್ದ ಗೋಪಾಲ, ನಿನ್ನ ಮಹಾಮಹಿಮೆಯನ್ನು ಅರಿತವನ 
ಚರಣಕ್ಕೆ ಶರಣೆಂದು ಶಿರಬಾಗುವೆ, ನಿನ್ನ ನೆನೆಯದವನು ನರಕನಲ್ಲಿ ಬಿದ್ದು ನರಳುವನು. 

ನೀನು ಪಾಲಿಸುವ ಲೀಲೆಯನ್ನು ಮಾನವ, ಮುನಿ, ನಿರ್ಜರ ನಿಕರವು 
ಅರಿಯುವುದೂ ಕಷ್ಟ, ಅಂದಮೇಲೆ “ನಾನು ನಾನು” ಎಂದು ನುಡಿವ 
ಹೀನಮಾನವನಾದ ನಾನು ಕಾಣಬಲ್ಲನೇ, ತಿಳಿಯಬಲ್ಲೆನೇ ! ಶ್ವಾನಗೆ ಶಾವಿಗೆಯನ್ನು 
ಎಷ್ಟು ಉಣಿಸಿದರೇನು ಅದು ತಾನುಂಡು ಸಂತೋಷಪಡಬಲ್ಲದೇ. 

ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳದೆ ನರಜನ್ಮ ವ್ಯರ್ಥವೆ೦ಬುದೇನೋ ನಿಜ. ಆದರೆ 
ನಿನ್ನ ಧ್ಯಾನ, ನಿನ್ನ ಕ್ರೀಡೆಯ ಬಗ್ಗೆ ತಿಳಿಯದು. 

ದೀನ ಜನೋದ್ಧಾರ ನೀನೇ ಉದ್ಧರಿಸಿ ಕಾಪಾಡಬೇಕು. 


॥ ರಾಗ-ಸಾರಂಗ-ಧ್ರುವ ತಾಳ ॥ 
ದೇವ ನಿನ್ನ ಮಹಿಮೆಯನ್ಯಾವನರಿವನು । 
ಆವನ ಚರಣಕ್ಕೆ ಶರಣು ಎಂಬೆ । 
ಪಾವನಾಮೃತ ಸಂಜೀವನ ಈ ಶರೀರ | 
ಪಾವಿನತುಳಿದ ಪರಮ ಪುರುಷಾ ! 
ಗೋವರ್ಧನಗಿರಿ ಪೂವಿನೋಪಾದಿಯಲ್ಲಿ | 
ಆ ವರುಷಗರಿಯಲು ಬೆರಳಲೆತ್ತಿ | 
ಗೋವಳರಾವುಗಳ ಪಾಲಿಸಿ ಗೀರ್ವಾಣ-. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೦೭ 


ದೇವನ ಗರ್ವಾದ್ರಿ ಭಂಗಿಸಿದೆ । 

ಸೇವಕ ಜನರಿಗೆ ಆವಾಗ ಪಂಚಪ್ರಾಣ- 

ವಾವನೋ ನಿನ್ನ ರಹಿತ ಈ ವಸುಧೆಯೊಳು | 
ಗೋವಿಂದ ಅಚ್ಯುತ ಕೇಶವಯೆಂತೆಂದು ನೆನಿಯದವನು | 
ಕೀವು ಮೊದಲಾದ ನರಕದಲ್ಲಿ ಬಿದ್ದು | 

ಸಾವು ಪುಟ್ಟಿಲ್ಲದೇ ಮಿಡುಕವನು । 

ನಿವರ್ತಾತ್ಮ ನಾಮ ವಿಜಯ ವಿಠ್ಠಲ ನಿನ್ನ | 

ಕಾವ ಸೋಜಿಗವು ಸರ್ವರಿಗಸಾಧ್ಯ ॥೧॥ 


ಮಟ್ಟ ತಾಳ 
ಏನು ಪೇಳಲಿ ಇಂದು ನೀನು ಪಾಲಿಪ ಲೀಲೆ | 
ಮಾನವ ಮುನಿ ನಿರ್ಜರನಿಕರ ಬಲ್ಲದೆ | 
ನಾನು ನಾನು ಯೆಂದು ನಾನಾಕ ಜನ್ಮದಲ್ಲ | 
ಕೇಣಿಗೊಂಬುವ ಹೀನ ಕಾಣಲಾಪನೆ ನಿನ್ನ । 
ಶ್ವಾನಗೆ ಶಾವಿಗೆ ಏನು ಉಣಿಸಿದರೇ । 
ತಾನುಂಡು ಸಂತೋಷವನು ಬಡಬಲ್ಲದೇ | 
ದೀನ ಜನೋದ್ದಾರ ದೀನಜನಾಧಾರ | 
ದೀನ ವತ್ತಲ ಧರ್ಮ ವಿಜಯ ವಿಠ್ಠಲ ರೇಯಾ | 
ನೀನುಮಾಡುವ ಕರುಣ ನಾನೇನು ಬಲ್ಲೆನೊ ॥೨॥ 


| | ತ್ರಿವಿಡಿ ತಾಳ 
ನಿನ್ನ ಪ್ರಸನ್ನೀಕರಿಸಿಕೊಳ್ಳದ ನರನಜನ್ಮವೆ ಸುಡು ಸುಡು । 
ಇನ್ನ್ಯಾತಕೆ ದೇಹ ಎನ್ನಪೋಲುವ ಪಾಪಿಯನ್ನು ಅರಿಸಿದರೆ | 
ಅನಂತವಾನಂತದಲ್ಲಿ ಇಲ್ಲಾ ಕಣ್ಣಿದ್ದು ಕುರುಡನಾಗಿ ದಾ- 
ರಿನಡದ ಮೂರ್ಪನಂತೇ ಬದುಕಿದೆ ಘನ್ನಗರ್ವ ಲ್ಲ | 
ಖಿನ್ನ ಸಂಸಾರದ ಮಣ್ಣಿನೊಳಗೆ ಹೊರಳಿ | 
ಭಿನ್ನಜ್ಞಾನದಲ ಸುಖಿಸುವೆನೋ । 
ಪೊನ್ನಾಂಬರನಯ್ಯಾ ವಿಜಯ ಎಠ್ಶಲರೇಯಾ 
ಬಣ್ಣಿಸಲಾಪನೆನ ನಿನ್ನ ಪರಮಶಕ್ತಿ ॥೩॥ 


ಅಟ್ಟ ತಾಳ 
ವೀಂದವಾಹಣ ರಾಮಚಂದನೆ ಗೋಕುಲ- 
ಚಂದನೆ ಅಖಿಳ ಕಮಲಜಾಂಡವ ಸೂಜಿ-! 


೧೦೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರಂಧ್ರದೊಳಗೆ ಪೋಗಿಸಿ ತಗೆವ ಮಾಯಾ । 
ಇಂದಸುರಾದ್ಯರು ಬಲ್ಲರೇನು ಉ-| 

ಪೇ೦ದ್ರ ನಿನ್ನಯ ತವ ಘಟಿತವು | 
ನಿಂದ್ರಲಾಪವೆ ವೇದಾಸುತಿಸಿ ಸಹಜವೆಂದು | 
ಇಂದ್ರಿಗಗೋಚರ ಚಂದಾರ್ಕಾನುತ ಸ್ಥೆ- 
ಳೇ೦ದ್ರಿಯ ಕಾಯ್ದ ಕಪಟನಾಟಿಕ ದೇವಾ । 
ತೀ೦ದ್ರಿಯನಾಮ ಶ್ರೀ ವಿಜಯವಿಠ್ನಲ ಸ- 
ರ್ವೇಂದ್ರಿ ವ್ಯಾಪಾರಕ್ಕೆ ಮೀರಿದ ದೈವವೇ ॥೪॥ 


ಆದಿ ತಾಳ 
ಶ್ರೀ ಲಕುಮಿಗೆ ಪೇಳದೆ ಗಜೇಂದ್ರ ಕೇಳುವನಿತರೊಳು | 
ಆಲಸವಿಲ್ಲದ ಗಮನಾ ಆಳುಗಳು ಕೂಗಲು ನೀ | 
ಪಾಲಿಸುವ ಚತುರತನವೊ ಪೇಳಲೇನು ಬರುವಭಾರವ | 
ಬಾಲಲೋಲ ವಿನೋದನೆ ಕಾಲಕಾಲಕ್ಕೆ ನೆರೆನಂಬಿ | 
ದಾಳುಗಳ ಭಾರಕರ್ತಾ ಮೂಲೋಕದೊಳಗೆ ನಿನ್ನ | 
ಆಳುತನ ಮಾಯಾಶಕ್ತಿ ಮೇಲೆ ಗಮನ ವ್ಯಾಪಾರದಿ | 
ಸ್ಥೂಲ ಸೂಕ್ಷ್ಮವೆಲ್ಲಾ ಭೇದ ಶ್ರೀಲೋಲ ನಿನ್ನ ಮಹಿಮೆ | 
ಹೇಳಿ ಕೇಳುವರ ಕರ್ನಕ್ಕೆ ಆಲಯದ ಮಧುರ ಪಾನಾ | 
ಮೇಲಗಿರಿ ತಿಮ್ಮಾಬ್ರಹ್ಮಾ ವಿಜಯವಿಠ್ಚಲ ದೇವಾ । 
ಸೋಲದವರೇ ನಿನಗಿಲ್ಲಾ ನಿನಗಿಲ್ಲಾ ಕಾಲದೇಶ ಪಾತ್ರಪೂರ್ಣಾ ॥೫॥ 


ಜತೆ 
ಆವಧ್ಯಾನವೂ ನಿನ್ನದಾವ ಕ್ರೀಡಿಯೇ ತಿಳಿಯದು | 
ಆವ ನೂತನವು ಮಹಾ ಭೋಗಾ ವಿಜಯವಿಠ್ಠಲಾ ॥೬॥ 


ಜಃ ೫ ೫ 


ಶ್ರೀಕೃಷ್ಣ ಮಹಿಮಾ ನಿಂದಾಸ್ತೋತ್ರ 
ಸುಜೀವಿಗಳಿಗಿರುವ ಶ್ರೀಕೃಷ್ಣನಲ್ಲಿಯ ಭಕ್ತಿಪಾರಮ್ಯವನ್ನು ಈ ಸುಳಾದಿಯಲ್ಲಿ 


ಹಾ 
ಕಾಣುತ್ತೇವೆ. ಪರಮಾತ್ಮನನ್ನು ನಿಂದಿಸುತ್ತಲೇ ಆತನನ್ನು ಸುತಿಸಿರುವ ಸವಿ ಅದರಲ್ಲಿದೆ. 
“ಗೊಲ್ಲನಾಗಿ ಹುಟ್ಟಿ ಹಚತಚ ನಿನ್ನ ಗುಣಗಳು ನಿನ್ನ ಕಪಟ ನಾಟಕಕ್ಕೆ ತುಂಬಾ | 
ಸಲ್ಲುತ್ತದೆ. ಸುಮ್ಮನೇ ಸುಶಿಸಿಕೊಂಡಾಡಿದರೆ ಕೇಳಿದ್ದು ಕೊಡುವ ಕೈ ನಿನ ದಲ ಗುಣ 


ನಿನ್ನದಲ್ಲ ನಿನ್ನ 'ಕಪಟತನವನ್ನೆಲ್ಲ ಬೈಲಿಗಿಡುತ್ತೇನೆ, "'ಬಾಯಿಯಿಲ್ಲದವಗೆ ಎಲ್ಲ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೦೯ 


ಹೋದರೂ ಬದುಕಿಲ್ಲ' ಎಂದು ಬಲ್ಲವರು ಹೇಳುತ್ತಾರೆ. 

ಹಾಲು, ಬೆಣ್ಣೆ, ಮೊಸರು ಕದ್ದೆ, "ಮದ್ದ, ಕಳ್ಳರ ಗುರು ನೀನು, ಗೊಲ್ಲತಿಯರನ್ನು 
ಕೆಣಕಿ ಸಾವಿರ ಬೈಸಿಕೊಂಡರೂ ನಿನಗೆ "ನಾಚಿಕೆ ಬರಲಿಲ್ಲ. ನರನ ಬಂಡಿಯನ್ನು 
ನಡೆಸಿದೆ, ಭೀಷ್ಮನ ವಂಚಿಸಿದೆ, ಗುರು, ಕರ್ಣ, ಶಲ್ಯ ಮೊದಲಾದವರನ್ನು ಕಪಟದಿಂದ 
ಕೊಂದೆ. ಒ೦ದೇ ಎರಡೇ ನೀನು ಮಾಡಿದ ಕಾಂತುನಣಿ. ವಂಗದ 
ಮಹಿಮನೆನಿಸಿಕೊಂಡದ್ದೆಲ್ಲ ಬರಿದು ಎ೦ದು ನನಗೆ ತೋರುತ್ತಿದೆ. 

ಮೇದಿನಿಯೊಳಗೆ ಹುಟ್ಟ ನಿನ್ನಿಂದ ಭಕುತಿ ಸಂಪಾದಿಸಿಕೊಂಡು ಸ್ಕತಿಸುತ್ತಿದ್ದೇನೆ. 
ಆದದ್ದಾಗಲಿ, ಭಕುತಿಯಿದ್ದ ಕಾರಣ ಅಪರಾಧಗಳನ್ನು ನೋಡದಲೇ ಕಾಪಾಡು 
ಪ್ರಧಾನ ಭಕುತಿಯಲ್ಲದಲೆ ಮತ್ತೊಂದು ಬೇಕೇ ? 

ನಾಡದೈವದ ಗಂಡ, ನಿನಗಾಡದವರೇ ಇಲ್ಲ, ನನ್ನನ್ನು ಮನ್ನಿಸಿ ಕಾಪಾಡು. 


ಸುಳಾದಿ - ೨೮ 


॥ ರಾಗ-ವರಾಳಿ-ಧ್ರುವತಾಳ ॥ 
ಗೊಲ್ಲನಾದಕ್ಕಿದೇ ಗುಣಗಳ ತೋರಿದಿಯೋ | 
ಸಲ್ಲುವದು ನಿನ್ನ ಕಪಟತನವೋ | 
ಬೆಲ್ಲಗಿಂತಧಿಕ ಮಾತುಗಳು ಕಾಣಿಸುತವೆ | 
ಪಳ್ಳಿಗಾ ಧಟಿ ಉಳಿಕಾರ ಕರುಣಾಸಿಂಧು | . 
ಎಲ್ಲೆಲೊ ಎಲೋದೇವ ಒಂದಾದರು ಮಾತು | 
ಸಲ್ಲಿಸಿದ್ದು ಕಾಣೇ ಮನಸಿನಂತೇ । 
ಮೆಲ್ಲನೆ ಸ್ತುತಿಸಿ ಕೊಂಡಾಡಿದರೆ ನಿನ್ನ-| 


ನಿಲದೆ ನೀನು ಕದ್ದುಮೆದ್ದದ್ದೆಲ್ಲಾ 


ae) ಎ ೧೧ 


ಅಲ್ಲಿ ಅಲ್ಲಿಗೆ ದೂರಿ ರಚ್ಚೆಗಿಕ್ಕಾದಿರೆ | 


ಎಲ್ಲಿ ಪೋಗಲು ಬದುಕಿಲ್ಲವೆಂದು | 
ಸೊಲ್ಲುಮರಿಯದೆ ಏನೂ ಗತಿಗಾಣದಿರೆ ಭೂಮಿ- 
ವಲ್ಲಭ ನೀನಲ್ಲೆ ನಿನಗಂಜೆನೋ | 

ಕಲ್ಲಿನ ಮುಂದೆ ತಂದುಸುರುವಿದ ಬೋನವ | 
ಅಲ್ಲಿ ವ್ಯಾಪುತನಾಗಿ ಬಳಿದುಂಡಿಯೋ | 

ಹೊಲ್ಲೆ ಪೇಸುಗಳಿಲ್ಲ ಹೊರಗೊಳಗುಳ್ಳರೆ | 
ಎಲ್ಲೆದೆಲ್ಲೆದೆಲೆ ಕಾಣೆ ನಿನ್ನ ಲೀಲೆ । 


೧೧೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಕಳ್ಳನಾಗಿ ಪೊಟ್ಟೆಪೊರದ ವಿಜಯವಿಠ್ಯಲ ಭಕ್ತವ-! 
ತ್ರ್ತಲ ನಂಬಿದೆ ಎನಗೇನೋ ॥೧॥ 


ಮಟ್ಟ ತಾಳ 
ಅರಸು ನೀನಾದಡೆ ? ದೇವಕಿಯಲ್ಲಿ ಅವ- 
ತರಿಸಿ ಬಂದಾಗಲು ಆವ ರಾಜ್ಯವನಾಳಿ | 
ಅರಸುನೆನಸಿಸಿದ್ದು ಒಬ್ಬರ ವಾಕ್ಕದಲಿ | 
ಸ್ಮರಿಸಿದ್ದು ಕಾಣೆ 'ಆವಲ್ಲಿ ಜನರೂ | 
ತರುಳತನದಲ್ಲಿ ಗೋಮಕ್ಕಳ ಕೂಡಿ | 
ನೆರೆದಾಡಿ ಲಜ್ಜೆ ಹೊರಿಸಿದರು ನಿನಗೇ । 
ಅರಿದುಕೊ ಮನದೊಳಗೆ ತರುವಾಯದಲಿ ಗೊ-. 
ಲ್ಲರ ಪಾಲು ಮೊಸರು ಕದ್ದದ್ದಕ್ಕೆ ಸ ಸಾವಿರ ಬೈದರು ಕಾಣೊ | 
ಇರಳು ಹಗಲು ಚಿದಗುವ್ಯಾಪಾರದಲ್ಲ | 
ಸರಿ ಇಲ್ಲವೊ ನಿನಗೆ ಪೇಳಿದರೇನಹದು | 
ನರನ ಬಂಡಿಯಹೂಡಿದೆ ಭೀಷ್ಮನ ವಂಚಿಸಿದೆ । 
ಗುರು ಕರ್ನ ಶಲ್ಯ ಮೊದಲಾದವರ | 
ಮರಣವ ಗೈಸಿದೆ ಮಹಾ ಕಪಟಾಟದಲ್ಲಿ । 
ದೊರೆತನವುಳ್ಳರೆ ಧರ್ಮರಾಯನಲ್ಲಿ | 
ಪರಿಚಾರನಾಗಿ ಯಿದ್ದದ್ದು ಆವಬಗೆ । 
ಶರಣ ನೀವಾಗಿ ಶ್ರೀ "ರುಕ್ಮಿಣಿ ಸಹಿತ ಭೂ 
ಸುರನ ರಥವನ್ನು ಎಳೆದದ್ದು ಏನಯ್ಯಾ | 
ಪರಿಪೂರ್ಣ ಮಹಿ ಎನೆನಿಸಿಕೊಂ೦ಡದೆಲ್ಲ | 
ಬರಿದೆಯೆ೦ಂಬೋದಾಗಿ ತೋರುತಿದೆ ಎನಗೆ | 
ತುರುಕರುಗಳ ಕಾಯ್ದ ವಿಜಯವಿಠ್ಚಲ ಕೃಷ್ಣ | 
'ಮರಣವ ಮಾಡಿದೆ ಮೊಲೆಗೊಡ ಬಂದವಳ ॥೨॥ 


ತ್ರಿವಿಡಿ ತಾಳ 
ಸಾಧು ಎತ್ತಿಗೆ ಎರಡುಗೋಣಿ ಹೇರುವರೆಂಬೋ | 
ಗಾದಿಯಾಗಿದೆ ದೇವಾ ಎನ್ನ ಮಾತುರಕೆ । 
ಕ್ರೋಧದಲ್ಲಿ ಮುಳುಗಿ ಕಡೆಮಾಡಂದು ನಿನ್ನ । 
ಪಾದವ ನೆರೆನಂಬಿ ಇದ್ದವಗೇ | 
ನೀ ದಯಮಾಡದೆ ಮರಳೆ ಮರಳೆ ವೆಗ್ಗಳ | 
ಕ್ರೋಧವ ಪೆಚ್ಚಿಸಿಕೊಡುವದೇನೋ ಸ್ವಾಮೀ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೧೧ 


ಕ್ಯಾದಿಗೆಯಲಿ ಸರ್ವ ಅವಗುಣಂಗಳು | 
ಇದ್ದರಾದರು ಅದರಲ್ಲಿ ಒ೦ದುತ್ತಮಾ — | 
ವಾದ ವಾಸನೆಗುಣ ಇರತಕ್ಕುದ್ದಾಗಿ ಸ —| 
ರ್ವದಾ ಎಲ್ಲರಿಗೆ ಬೇಕಾದದ್ದಲ್ಲೆ | 
ಮಾಧವಾ ನಾನೊಬ್ಬ ಬಲುಪಾಪಿಯಾದರು | 
ಆದಿ ವಿಡಿದು ದತ್ತ ಸ್ವಾತಂತ್ರದಿ | 
ಮೇದಿನಿಯೊಳು ತುಟಿ ನಿನ್ನಿ ೦ದ ಭಕುತಿ ಸ೦-| 
ಪಾದಿಸಿಕೊಂಡು ಸುತಿಸುತ್ತಿಪೆನೋ | 
ಆದದ್ದೆಲ್ಲಾಗಲಿ ಭಕುತಿವುಳ್ಳದಕೆ ಅಪ-. 

ರಾಧಗಳ ನೋಡದಲೇ ಕಾಯಬೇಕೊ | 
ಪ್ರಧಾನ ಭಕುತಿಯಿಲ್ಲದಲೆ ಮತ್ತೊಂದು ಬೇಕಾ-! 
ದದ್ದು ಏನಯ್ಯಾ ಪರಿಪೂರ್ಣನೆ | 
ಸಾಧಾರಣದವನಂದು ಕಂಡಲ್ಲಿ ವೇದಸ ಸ್ಮೃತಿಗಳಲ್ಲ | 
ಸಾರುತಿವೆ ಬೀದಿ ಬೀದಿಯೊಳು ಗೋಪಳ್ಳಿಯೊಳು ನಿನ್ನ | 
ಯಾದವ ಕುಲಕೆ ಕೀರ್ತಿಯನು ತಂದೆ | 
ಸಾಧುಜನ ಪ್ರಿಯ ವಿಜಯ ವಿಠ್ಠಲ ಕೃಷ್ಣ | 
ಆದಿಮೂರುತಿ ಎ೦ಬೊದಲ್ಲೆ ನೀನಾರು ॥೩॥ 


ಮಟ್ಟ ತಾಳ 
ನೀನು ಮಾಡುವದೇನೊ ನಾನು ನೋತದಲ್ಲದೆ | 
ಅನಂತ ದಿವಸಕ್ಕೆ ಮಾಣಿಸಲಾಪೆಯೋ । 
ಯೋನಿಗಳಲ್ಲಿ ಮುಂದಾನು ಜನಿಸುವ | 
ಹೀನಯವನು ನೀನು ಕಾಣದೇ ಇರಲಾಪಾ 
ನಾನಿಗಂಜುವದೇನೊ ಸಂಕಲ್ಪಕ್ಕೆ | 
ಕಾಣಿಯ ಏನಿತ್ತು ಕಡಿಮೆನೆನಿಸಲಾಪ್ಯಾ | 
ಏನಿದ್ದ ಪರಿಮಿತ ತಾನೆ ಕ್ಷಪ್ತಿಯದೆ | | 
ಹೇನಾಥ ನೀನೆಂದು ನಾನು ಕರೆವುದೇನೊ । 
ಹಾನಿವೃದ್ಧಿ ನಿನ್ನ| ಧೀನವಾಗಿದೆ ಸತ್ಯ । 
ಮಾನಪನೇಪರಿಯನು ಮಾಡುವ | 
 ನೀನರಸಾದಡೆ ಕಾಣಾ ಬಪ್ಪದು ಬ೦ಟ-.| 
ರನಾ ಸಾಕುವಭಾರ ಏನಂದರೇನಹುದು | 
ಶ್ರೀನಿಧಿ ಕೃಷ್ಣಾ ವಿಜಯ ವಿಠ್ಠಲ ಮೂರ್ತಿ | 
ನೀನಾಡಿದ ಕಡೆಯಿಂದ ಏನಾಡಿದರೇನು ॥೪॥ 


AD ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆದಿ ತಾಳ 
ರವಿಗೆ ಅಂಗಯ್ಯವಡ್ಡಿ ಅವನಿಯೆಲ್ಲ ಕವಳ । 
ಕವಿವದೇನೋ ಮೂರು ಭುವನೇಶ ಭೂತಿವಂತ | 
ಯವೆ ಇಡೊ ಸ್ವಾತಂತ್ರದವನು ನಾನಲ್ಲವೋ । 
ಅವಗುಣನೆನೆಸಿ ಕೋಪವನು ಉಣಿಸುವದೇನೋ | 
ಸವಿಗಾರ ವೊಂದರೆದಿವಸವಾದರು ಲೇಶ ಭವಲೇಪವಾದರೆ | 
ಭವಣೆ ತಿಳಿಯಬಪ್ಪುದು ನವನವ ಬಗೆ ಮಹಿಮೆ | 
ಅವನಾಗಿ ಎಲ್ಲರಿಗೆ ಪವಿತುರನಾಗಿ ಅಂದವ ಮಾಡಿಕೊಳುತಲಿ । 
ಯುವತಿ ಸಮೇತಲಿದ್ದು ಅವರವರ ಕರ್ಮ ನಿಮಿ-! 
ತ್ಯವಮಾಡಿ ನೀನು ಚಕ್ಕಂದವನಾಡಿ ನಗುವ ಕೇ 
ಶವ ಮಾಯಾ ಮೊದಲೇ | 
ಸವೆಯದಗತಿ ದಾತಾ ವಿಜಯ ವಶ್ವಲ ನಮ್ಮ । 
ಭವವಿಮೋಚನ ಭೇದವ ನಡಿಸುವದೇವಾ 1೫॥ 


ಜತೆ 
ನಾಡದೈವದ ಗಂಡ ವಿಜಯ ಎಠ್ಠಲ ನಿನ-। 
ಗಾಡದವರೇಯಿಲ್ಲಾ ಎನ್ನ ಮನ್ನಿಸಿ ಕಾಯೋ ॥೬॥ 


೫ ಜೇ 3% 


ಸುಳಾದಿ - ೨೯ 


ನವರತ್ನ ಖಚಿತವಾದ ಮುಕುಟವನ್ನು ಧರಿಸುವ ಪರಮಾತ್ಮನು ಕೃಷ್ಣರೂಪದಿಂದ 
ಕಾಣಿಸಿದಾಗ ನೆತ್ತಿಯಲ್ಲಿ ಬಳ್ಳಿಗಳನ್ನು ಸುತ್ತಿ ಸಣ್ಣ ಮಕ್ಕಳೊಡನೆ ಹಾರಾಡುತ್ತಾನೆ. 
ಅನಂತ ವೇದಗಳಿಂದ ಸದಾ ಸ್ತುತ್ಯನಾದವನು, ಗೋಮಕ್ಕಳ ಕೈಯಿಂದ ಸುಮ್ಮನೆ 
ಬೈಸಿಕೊಳ್ಳುತ್ತಾನೆ. ನಿತ್ಯತೃಪ್ತ, ನಿತ್ಯಾನಂದನೆನಿಸಿಕೊಂಡವನು ಕಲ್ಲ ಬುತ್ತಿಗಾಗಿ 
ಹಂಬಲಿಸುತ್ತಾನೆ, ತಾಪಸಿಗಳ ಯಾಗದಲ್ಲಿ ಉಣ್ಣುತ್ತಾನೆ. 

ಸಿರಿದೇವಿಯು ನಿತ್ಯವಿಯೋಗಿನಿಯಾದರೂ ರುಕ್ಮಿಣಿಯನ್ನು ತರುತ್ತಾನೆ. 
ಸ್ವರಮಣನಾಗಿ ಸುಖಿಸುವ ದೇವನು ಕರಡಿಯ ಮಗಳನ್ನು ಕೂಡುತ್ತಾನೆ. ಬ್ರಹ್ಮಾಂಡವನ್ನೇ 
ಹೊತ್ತು ನಿಂತವನಿಗೆ ಗಿರಿಯನೆತ್ತಿದನೆಂಬ ಹಿರಿತನವೇಕೆ ? 

ಹೀಗೆ ಪರಮಾತ್ಮನು ಕೃಷ್ಣಾವತಾರದಲ್ಲಿ ಮಾಡಿದ ಲೀಲೆಯನ್ನು ಈ ಸುಳಾದಿಯಲ್ಲಿ 
ದಾಸರಾಯರು ವೈಶಿಷ್ಟ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಇಲ್ಲಿಯ ಮಾತುಗಳು 
ಧ್ವನಿಪೂರ್ಣವಾಗಿವೆ. 


ಶ್ರೀ ವಿಜಯದಾಸಕೃತ ಸ್ತೂ ಸೋತ ಸುಳಾದಿಗಳು ೧೧೩ 


ಜೆ 


| ರಾಗ-ಭೈರವಿ-ರುಂಪೆ ತಾಳ ॥ 

ಮುತ್ತು ನವರತ್ನ ಮಯ ಪವಳಸಂಗತಿಯಿಂ೦ದ । 
ಕೆತ್ತಿಸಿದ ಮುಕುಟ ಶಿರದಲ್ಲಿ ಧರಿಸಿಪದೇನೋ | 
ತ್ರಗ ಗಿಡದೆಲೆ ನಾನಾಕ ಬಳ್ಳಿಗಳು | 

ಸುತ್ತಿ ಸಣ್ಣವರೊಡನೆ ಪಾರಾಡುವದೆತ | 

ಹತ್ತು ಸಾವಿರ ವೇದಸ್ಕುತಿಸಿ ಬಾಯಾರಿ ಬೇ-! 
ಸತ್ತು ಸುಮ್ಮನೆ ನಿನ್ನ ಮಹಿಮೆ ಅರಸುವದೇನೋ | 
ಚಿತ್ರಕ ಬಂದಂತೆ pa ಮಕ್ಕಳ ಕೃಯ್ಯಾ 

ಹತ್ತು ನೂರಾರುಗಳು ಬೈಸಿಕೊಂಬುವದೆತ್ತ | 

ನಿತ್ಯ, ತೃಪ್ತ ಪರಮ ನಿತ ತ್ಯಾನಂದನೆಂದು | 

ತತಿಸ ಕೋಟಿ ಆದಿತ್ಯರು. ಪೊಗಳಲೇನು | 
ಹೊತ್ತುಹೊತ್ತಿಗೆ ಕಲ್ಪಿಬುತ್ತಿ ಉಣಲು ಸಾಲದೆ । 
ತತ ತ್ರಪಶಿಗಳ 'ಯಾಗದಲ್ಲಿ `ಉಂಡದ್ದೇನೋ | 
ಉತ್ತಮೋತ್ತಮ ವೈಕು೦ಠವನ್ನು ಬಿಟ್ಟು | 
ಮರ್ತ್ಯಲೋಕದಲ್ಲಿ. ನಿನ್ನ ಲೀಲಾವಿನೋದವೇನೋ | 
ಸತ್ಯಸ ಸಂಕಲ್ಪ ಸಿದ್ಧ ವಿಜಯವಿಠಲ ನಿನ್ನ | 
ಚಿತ್ತಕ್ಕೆ ಬಂದದ್ದಲ್ಲದೇ ಪ್ರತಿಯುಂಟೇ on 


ಮಟ್ಟ ತಾಳ 
ಜನನ ಮರಣ ದೋಷವಿದೂರ | 
ಎನಿಸಿಕೊಂಡು ಮೆರೆವದೇನೋ | 
ಮನುಜಕಾಯಧರಿಸಿ ದೇವಕಿ । 
ತನುಜನಾಗಿ ಪುಟ್ಟುವದೆತ್ತ | 
ವಿನಯತಾ ಸಾಕ್ಷಿ ವಿಜಯವಿಠ್ಚಲ | 
ಅಣುಮಹತ್ತೆ ಗುಣಗಣ ನಿಲಯಾ ॥೨॥ 


ರೂಪಕ ತಾಳ 
ದನುಜದಲ್ಲಣನೆಂಬೊ ಘನಪೆಸರು ನಿನಗೇನು | 
ದನುಜಗ೦ಜಿ ಪೋಗಿ ವನಧಿಯೊಳಡಗಿದೆ | 
ಸನಕಾದಿಗಳು ನಿನ್ನ ಬಿಡದೆ ಕಾಯುವದೇನೋ | 
ವಿನಯದಿಂದಲಿ ನೀನು ದನಗಾವಿನೆನಿಸಿದೆ । 
ವನಜಭವಾದಿಗಳು ನಿನ್ನ ದಾಗಲವೇನು | 
ಧನಂಜಯಗೆ ನೀನು ರಥವನು ನಡೆಸುವದೇನು । 


೧೧೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವಿನಯೋಜನಾಮ ಸಿರಿ ವಿಜಯವಿಠ್ಚಲ ನೀನು । 
ನೆನದಾಟವಲ್ಲದೇ ಅನಿಮಿಷರು ಬಲ್ಲರೇ ॥೩॥ 


ರುಂಪೆ ತಾಳ 
ಸಿರಿಗೆ ನಿನಗೆ ನೋಡೆ ಎಂದಿಗೆ ವಿಯೋಗವಿಲ್ಲ । 
ಭರದಿಂದ ರುಕ್ಷಿಣಿಯ ತಂದೆ ನೆಂಬುವದೇನೋ | 
ಸರಸಿಜಜಾಂಡಗಳೆಲ್ಲ ಹೊತ್ತ ಮಹಮಹಿಮನೆ । 
ಗಿರಿಧರಿಸಿದನೆಂಬ ಕೀರ್ತಿಪಡದದೇನೋ 
ವರ ವೇದಗಳ ಶರೆ ಬಿಡಿಸಿದ ಧೀರಗೆ | 
ತರುಣೇರ ಬಿಡಿಸಿದ್ದ ಸೋಜಿವೆ ನಿನಗೆ । 

ಸರಿಯಾದ ದೈವಂಗಳು ಇಲ್ಲದ ಕಾರಣದಿಂದ ಬೆರಗು | 

ತೋರುವಿ ಜಗಕೆ ಸತ್ವ ವಿಜಯವಿದ್ದಲಾ | 


ತ್ರಿವಿಡಿ ತಾಳ 
ಅನಿಲಾಸನನ ಮೇಲೆ ಯೋಗನಿದೆವುಳ್ಳವಗೆ | 
ವನದೊಳು ಕಂಡಲ್ಲಿ ಮಲಗಿ ಏಳುವದೇನೋ । 
ಮಣಿಕಾ೦ಂಚನ ವಸನ ಉಟ್ಟು ಉನ್ನತನೆ ರ-| 
ತುನಗ೦ಬಳಿ ಚಲ್ಲಣದ ಶೃಂಗಾರವೇನೋ | 
ಚಿನುಮಯನಾಗಿ ಕಾಣಿಸದಿಪ್ಪ ದೈವವೇ । 
ಮನೆಮನೆ ಪೊಕ್ಕು ನವನೀತ ಕದುವದೇನು |" 
ಸನಾತ್ಸನಾತನ ನಾಮ ಸಿರಿ ವಿಜಯವಿಠ್ಚಲರೇಯಾ | 
ಅಣುವಾಗಿ ಎಲ್ಲರೊಳು ಜುಣಗಿಯಾಡಿದನೇನೋ ॥೫॥ 


| ಅಟ್ಟ ತಾಳೆ 
ಸ್ವರಮಣ ನೀನಾಗಿ ಸುಖಿಸುವ ದೈವವೇ | 
ಕರಡಿಯ ಮಗಳನು ಕೂಡಿದ ಬಗೆ ಏನೋ | 
ಸುರ ಪಾರಿಜಾತ ಮಂದಾರ ಪುಷ್ಪ ಮುಡಿದಿಪ್ಪ । 
ಧರಿಸಿದ ಮಾಲಾಗಾರರು ಹಾರುವನು ತಾನೆ | 
ಶರಧಿಯೊಳಗೆಬ೦ದು ಸುಧಿಯನೆರೆದವನೆ । 
ಕರದ ನೊರೆಪಾಲು ಕುಡಿದ ನೆನಸಿದನೇಮೋ | 
ಸುರಚಿರ ನಾಮ ನಮ್ಮ ಎಜಯವಿಶ್ಚಲ ನಿನ್ನ 
ಚರಿತೆ ಒಂದೊಂದು ಉಚ್ಚರಿಸ ಲೆನಳವೇ Kh 


5 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು .. ೧೧೫ 


A 


ಆದಿ ತಾಳ 
ಪರಾಪರಾವ ಪ್ರಾಕೃತ ಶರೀರವೆನಿಸುವದೇನು | 
ಚರಾರಮಣರಣನೆಂದು ತೋರಿಧರಿಗೆ ಎನಿಸುವದೇನು । 
ಹರಿ ನಿನ್ನ ಮಾಯಾಲೀಲೆ ಆವದಾವದಾವದಯ್ಯಾ । 
ಅರಿದರೆ ಚೇತನ ಅಚೇತನ ದೊಳಗೆ ಯಿಲ್ಲಾ । 
ಚರಾಚರದಲ್ಲಿ ನಿತ್ಯವರಸಿ ನೋಡಿದರೊಂದು | 
ಪರಿಗೆ ಅನಂತಪರಿ ನೂತನವೆನಿಸುತಿದೆ | 
ಸುರೇಶ್ವರನಾಮ ಸಿರಿ ವಿಜಯ ವಿಠಲ ನಿನ್ನ | 
ತರುಳತನದ ಲೀಲೆಗಳು ದನುಜರ ಕುಲಕೆ ಕಷ್ಟಾ ॥ 


ಜತೆ 
ನಿಮ್ಮ ಮಹಿಮೆಗೆ ಅನಂತಾನಂತ ನಮೋ | 
ಬೊಮ್ಮಗೆ ಪರಬೊಮ್ಮ ಗಹನ ವಿಜಯವಿಠಲಾ ॥0॥ 


ಜೇ ೫ x 


ಸುಳಾದಿ _-೩೦ 


ಇದು ನಿಂದಾ ಪರವಾದ ವ್ಯಂಗ್ಯ ಸುತಿ. 

“ನಿಗಮಮಣಿಯೇ, ನನ್ನೊಡನೆ ಈ ಕುಟಿಲತನವೇಕೆ ? ನನ್ನನ್ನು ಕಾಪಾಡುವುದು 
ನಿನ್ನಿಂದಾಗದೇ ದೇವ ? ಭಕ್ತವತ್ತಲನೆಂಬ ಬಿರುದು ನಿನಗೆ ಬೇಕಿಲ್ಲವೇ ? ನೀನೊಬ್ಬನೇ 
ಗತಿದಾಯಕನೆಂದು ಸ್ತುತಿಸಿದರೆ ಗರ್ವದಿಂದ ಮುಖಮೇಲೆತ್ತಿ ಆಕಾಶವನ್ನೇ 
ನೋಡುತ್ತಿರುವಿಯಲ್ಲ. ಬಾ ಇಲ್ಲಿ ಕುಳಿತುಕೊ, ನಿನ್ನ ಯೋಗ್ಯತೆ ಏನೆಂಬುದನ್ನು 
ಹೇಳುತ್ತೇನೆ. 

ನೀನು ಆಕಳ ಕಾಯ್ದೆ, ಗೋಪಿಕಾಸ್ತೀಯರನ್ನು ತಡವಿ ಬೈಸಿಕೊಂಡೆ, ಗೋವಳರ 
ಮನೆಯಲ್ಲಿ ಹಾಲು, ಮೊಸರು, ಬೆಣ್ಣೆ, ಕದ್ದು ತಿಂದೆ, ಹುಡುಗತನದಿಂದ ಹಣ್ಣು 
ಹಂಪಲುಗಳನ್ನು ಹುಡುಕಿ ತಿಂದೆಯಲ್ಲವೇ ? ಇನ್ನೂ ಹೇಳಲೆ, ಸಾಕು. 

ನಿನ್ನೆದೆಗೆ ಒದೆದವನನ್ನು ಮುದದಿಂದ ಅರ್ಚಿಸಿದಿ, ನಾನು ಹುದುಗಿ, ಹೆದರಿ 
ನಿಂದಿರಲು ಕಿವುಡನಂತೆ ಸುಮ್ಮನಿರುವೆ. ಇದಾವ ನಡತೆಯೋ ತಿಳಿಯದು. 

ಸದಾ ನಿನ್ನ ಚರಣಗಳನ್ನೇ ನೆರೆನಂಬಿ, ನಿತ್ಯ ಹೃದಯದಲ್ಲಿ ವಂದಿಸಿ ಕೊಂಡಾಡಲು 
ಚದುರಿ ದೂರಹೋಗುವದು ಉಚಿತವೇ ? 

ನನ್ನ ಅಂತರಂಗದಲ್ಲಿದ್ದು ನನ್ನ ಯೋಗ್ಯತೆಯಂತೆ ಪ್ರೇರಿಸಿ ನನ್ನಾಧೀನನಾಗಿರು 
ಸ್ಥಾಮಿ. ನಿನಗೆ ಬಲವಂತನಾಗದಲೆ ಪಾಪಗಳು ಅಳಿಯವು. 


೧೧೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗ 


ಎ 


| ರಾಗ-ಕಲ್ಯಾಣಿ-ರುಂಪೆ ತಾಳ ॥ 
ಯಾಕೆಲವೋ ನಿಗಮಮಣಿ ಈ ಕುಟಿಲತನವೇನೋ | 
ಜೊಕೆಮಾಡುವದು ನಿನ್ನಿಂದ ಆಗದೇ । 
ಸಾಕೆ ಸಾಕುವ ಬಿರಿದು ಭಕುತ ವತ್ತಲನೆಂಬ । 
ವಾಕು ಬೇಕಾಗಿಲ್ಲವೇನೋ ಪೇಳೋ | 
ಏಕಮೇವಾನೆಂದು ಸ್ತುತಿಸಿದರೆ ನಿನ್ನಮೊಗ- 
ವಾಕಾಶ ನೋಡುತಿದೆ ಗರ್ವದಲಿ | 
ಬಾಕುಳ್ಳಿರಿಲ್ಲಿ ನಿನ್ನ ದೇವ ದೈವತನವೇನೋ-.| 
ಆಕಳನು ಕಾಯಿದಿ ಪೋಕತನದ-! 
ಛ್ಲೇಕಿಕನಾಗಿ ಆರಿಸಿದ ಹಣ್ಣುಹ೦ಪಲೆ | 
ನಾಕಜನ ನೋಡುತಿರೆ ಮಲಲಿಲ್ಲವೇ | 
ಈ ಕಥೆಯನಾರಾದರರಿಯದವರೇ ಇಲ್ಲ । 
ನಾ ಕಠಿಣ ಉತ್ತರ ಪೇಳಲೇಕೆ | 
ಪ್ರಕಾಶಾತ್ಮ ನಾಮ ವಿಜಯ ವಿಠ್ಠಲ ಎನ್ನ | 
ವಾಕ ಬರದದ್ದು ನೀನು ಬಿಡಿಸಲಾಪೆಲೋ ದೇವಾ ॥೧॥ 


ಮಟ್ಟ ತಾಳ 
ಭೂತ ಭೂತವೆಂದು ಭೀತಿಗೊ೦ಡರೆ ಆ 
ಭೂತವೆ ಮಹದೊಡ್ಡ ಭೂತವಾಗಿ ಬ. | 
ಆತುಮದೊಡನೆ ಸಂಗಾತ ತಿರುಗಿದಂತೇ । 
ತಾ ತೊಡಕಿಕೊಂಡು ಭೀತಿಗೊಳಿಸುವದು । 
ಭೂತನಾಮಕ ದೇವಾ ವಿಜಯ ವಿಠ್ಠಲ ನಿನಗೆ | 
ಸೋತೆವೆಂದವರಿಗೆ ಭೂತನಾಗಿ ನಿಲುವೆ ॥೨॥ 


ತ್ರಿವಿಡಿ ತಾಳ 
ಎದೆ ಮೇಲೊದದು ಅಂಜದಲೆ ನುಡಿಸಿದವನ | 
ಮುದದಿಂದಲರ್ಚಿಸಿ ಒದಗಿ ಬಿನ್ನೈಸಿದೆ | 
ಹುದುಗಿ ಗದಗದ ನದರಿ ಬೆದರಿ ನಿಂದವನಿಗೆ । 
ಬಧಿರನಂತೆ ಮಂದನಾಗಿ ಕೇಳದಲಿಪ್ಪ । 
ಪದೋಪದಿಗೆ ನಿನ್ನ ಪದಗಳ ನೆರೆನಂಬಿ । 
ಕದಲದಲೆ ನಿತ್ಯ ಹೃದಯದೊಳು । 
ಮೃದುವಾದ ಮನದಲ್ಲಿ ವಂದಿಸಿ ಕೊಂಡಾಡೆ | 
ಚದರಿ ದೂರಾಗಿ ಪೋಗುವದು ಏನೋ | 


ಳು 
J 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು OE 


ಎದುರಿಲಿನಿಂದು ತಿರುಗದ ಭಕ್ತರಿಗೆಲ್ಲಾ | 
ವಹನದಿಂದಲಿ ಸೋಲಬಾರದೆ. ಮುನ್ನ | 
ಬದಿಯಲಿ ನಿಂದು ಪರಿಪಾಲಿಸಿ ಕ | 
ಮದುವೆ ತೆತ್ತಿಗನಂತೆ ಇರಳು ಹಗಲು । 
ಪದುಮನಾಭನ ನಮ್ಮ ವಿಜಯವಿಠಲ ಸ-. 
ರ್ವದ ನಿನ್ನ ನೆನೆದವಗೆ ವಿಧಿನಿಷೇಧವಿಲ್ಲಾ ॥೩॥ 


ಅಟ್ಟ ತಾಳ 
ಬಿಟರೆ ಸಿಗನೆಂಬೊ ದಿಟ್ಟತನವೇನೋ | 


ವಿರ 


ಟ್ರಣಿಸಿ ನಿನ್ನ ಅಟ್ಟುಳಿ೦ದಲಿ ಬೆನ್ನಟ್ಟಿ ಬಿಡದೆ ಬಂದು । 
ಚಳ! ಚಾ ಔಕೆ 'ದಟ್ಟಿಯ ಸಬ | 
ಯಿಂದಲಿ ನಿನ್ನ ಮುಟ್ಟಿ ವಿಡಿದು ಒಳ-| 
| ಜಗಜಟ್ಟಿ ಚಿತ್ತದಲ್ಲಿ ಕಟ್ಟಿಹಾಕುವವೆನು । 
ಅಟ್ಟಹಾಸದಲ್ಲಿ ರಟ್ಟುಮಾಡಿವಿಡುವೆ | 
ಇಷ್ಟದ್ಳ ವವೆ ವಿಜಯ ವಿಠಲರೇಯನೇ | 


ಪುಟ್ಟ ೦ತೆ ಪಾಪ ನಷ್ಟವಮಾಡೋ SPN 


AE 


ಆದಿ ತಾಳ 
ತಿಲವನ್ನು ಕರತಳದಲ್ಲಿ ಇಟ್ಟುಕೊಳ್ಳಲು | 
ಸುಲಭತನದಿಂದಲಿ ತೈಲ ಫಲಿಸೋದೆ ಎಲೋ ದೇವಾ | 
ಸಲಿಗೆಯಿ೦ದಲಿ ನಿನಗೆ ಪಲ್ಲುದೆರೆದು ಬೇಡಿದರೆ । 
ಒಲಿದು ಕೊಡುವದು ಗುಣಾವಳಿಗಳು ನಿನ್ನವಲ್ಲ । 
ಒಳಗೆ ನಿಲಿಸಿಕೊ೦ಡು ಸಲೆಬಕುತಿಲಿಂದ । 
ಕೆಲಸಕ್ಕೆ ಪೋಗಗೊಡದಲೆ ಸಿಗಿಸಿಕೊಂಡು । 
ಚಲುವ ಕ್ಷೇತ್ರಜ್ಞ ವಿಜಯವಿಠ್ಯಲ ನಿನಗೆ | 
ಬಲವಂತ ನಾಗದಲೆ ಅಳಿಯವು ಪಾಪಾ ॥೫॥ 


ಜತೆ 
ನಾಮುಂದೆ ನೀ ಹಿಂದೆ ಗುರುವಿಕೆ ನಿನಗೇಕೋ | 
ಸಾಮಗ ವಿಜಯ ವಿಠಲನೆ ಎನ್ನಧೀನಾ ॥೬॥ 


೫ ೫ x 


೧೧೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


| ಸುಳಾದಿ - ೩೧ 


ಶ್ರೀಕೃಷ್ಣನ ನಿಂದಾಪರ ಸ್ತುತಿಯಿದು. ದಾಸರು ಶ್ರೀಕೃಷ್ಣನನ್ನು ನಿಂದಿಸುತ್ತಲೇ 
ಆತನನ್ನು ಸ್ತುತಿಸಿದ ಬಗೆ ಬಹು ಮಾರ್ಮಿಕವಾಗಿ ಈ ಸುಳಾದಿಯಲ್ಲಿ ಮೂಡಿಬಂದಿದೆ. 

“ಎಂಜಲನುಂಡು, ತಲೆಗೆ ಗುಲಗುಂಜಿಯ ದಂಡೆಯನ್ನು ಧರಿಸಿ, ಗಂಜಿ 
ಕುಡಿದದ್ದನ್ನು ಮರೆತೆಯಾ ಕೃಷ್ಣಾ ? ಬಾಲಕನಿದ್ದಾಗ ಹಾಲು ಮೊಸರು ಕದ್ದು, ಮೆದ್ದು 
ಒರಳಿಗೆ ಕಟ್ಟಿಸಿಕೊಂಡೆ. ಗೊಲ್ಲ ಬಾಲೆಯರಿಂದ ಸಲ್ಲದವನೆಂದು ಬೈಸಿಕೊಂಡದ್ದು 
ನೆನಪಿದೆಯೇ ? ಅಲ್ಲದೆ ರಕ್ಸಸಗಂಜಿ ಮುಚುಕುಂದಗೆ ಮೊರೆಹೋದೆ. ರಕ್ಕಸಗಂಜಿ 
ಸಾಗರವ ಸೇರಿದೆ. ಮೋರೆ ಕೆಡಸಿಕೊಂಡೆ, ನಿನ್ನ ಠಕ್ಕತನವನ್ನೆಲ್ಲ ಬೈಲಿಗೆಳೆಯುವೆ. 
ನೀನಂಜಿಸಿದರೆ ನಾನು ಅಂಜಲಾರೆ ಕಂಜನಾಭ. ನನ್ನ ಎಡಬಲದಿ ನಿನ್ನ ನಾಮ 
ಪಾಲಿಸುತ್ತಿರಲು ನಾನೇಕೆ ಚಲಿಸಲಿ ಹೇಳು ? ನಿನ್ನ ಪಾದಕ್ಕೆ ಬಿದ್ದೆ, ಗೆದ್ದೆ. 


ರಾಗ-ಸಾರಂಗ-ಧ್ರುವ ತಾಳ 
ಅಂಜಿಸುವದೇನೋ ಪರಂಜಳವಾಗಿರದೇ । 
ಕೆಂಜಡಿಯ ನೊಡಿಯಾ ಯಾದವರೊಡಿಯಾ | 
ಎಂಜಲ ಉಂಡು ಗುಲಗಂಜಿಯ ದಂಡಿಯಧರಿಸಿ । 
ಗ೦ಜಿಗೂಳನ್ನು ಕುಡಿದದ್ದು ಮರದಿಯಾ | 
ಭುಂಜಿಸಿ ಪರವುಮಾಡಿ ತಂದ ವಾಗರಕೆ ನೀ. 
ಅಂಜದೆ ಏಳುದಿವಸ ಗಿರಿಯಪೊತ್ತೇ | 
ಕಿಂ ಚನ ನಿನ್ನದು ? ನಿನ ಗ೦ಜಲ್ಯಾಕೇ ಧ- 
ನಂಜಯ ನಾಮಾ ಹರಿ ವಿಜಯ ವಿಠ್ಠಲಗೊಲ್ಲ ॥೧॥ 


ಮಟ್ಟ ತಾಳ 
ಬಾಲಕತನದಲ್ಲಿ ಪಾಲು ಮೊಸರು ಕದ್ದು । 
ಕೋಲು ಬಡಿಗೆಯಿಂದ ಕೊಲಿಯ ಕೊಲ್ಲಿಸಿಕೊಂಡೆ | 
ಕಾಲನುವರಳಿಗೇ ಬೀಳು ಕಟ್ಟಿಸಿಕೊಂಡು । 
ಏಳಲವಾದಿಯೊ ಗೊಲ್ಲ ಬಾಲೇರಿಗೆಯಲ್ಲ | 
ಮೂಲೋಕವು ಬಿಡದೆ ಆಳುವದೊರೆತನವು | 
ಏಳಲವಾಯಿತೊ ವಿಜಯವಿಠ್ಠಲ ಶ್ರೇಷ್ಠಾ ॥೨॥ 


ರೂಪಕ ತಾಳೆ 
ರಕ್ಕಸಗ೦ಜಿ ಮಚುಕುವಿದನ ಮೊರೆ ಬಿದ್ದೆ | 
ರಕ್ಕಸ ಗಂಜಿ ಸಾಗರದೊಳು ಪುರಬಿಗಿದೆ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೧೯ 


ರಕ್ಕಸ ಗಾಗಿ ವಿಕಾರ ಮೊಗನಾದಿ | 

ರಕ್ಕಸ ಗಾಗಿ ಕೋಡಗ ಬಲನೆರಹಿದೆ | 
ರಕ್ಕಸಾ೦ತಕ ನಿನ್ನ ಮಕ್ಕಮಕ್ಕಲಾಟಕೆ ದೇ | 
ಮಕ್ಕಳ ಮನಸ್ಸಿಗೆ ಸಿಕ್ಕಿದೆಂತೆಂಬೋರು | 

ಮಕ್ಕಳ ಬೇಡಿ ನೀ ಮುಕ್ಕಣ್ಣ ನೊಲಿಸಿದೆ । 

ಠಕ್ಕು ಮಾಯಾತನ ಕಕ್ಕುಜ' ಗೊಂಬೆನೊ | 
ಚಿಕ್ಕವನ ಹಿರಿಯನ ಮಾಡಿ ಪುಣ್ಯವ | 
ದಕ್ಕಿಸಿಕೊಂಡ ಶ್ರೀ ವಿಜಯ ವಿಠ್ಠಲ ಪುಂಡ ॥೩ 


ರುಂಪೆ ತಾಳ 
ಅಳಕುವವಗೆ ಕಾವಳದೊಳುಹುಲ್ಲ ಸರವೇ । 
ತುಳಿದರೆ ಪೊಳೆವೊಂದು ಫಣಿಓಲು । 
ಅಳುಕದವಗೆ ಜಲಧಿ ಮೊಳಕಾಲು ಉದಕವೋ | 
ಅಳುಕುವದೇನು ನಿನ್ನಯ ಭೀತಿಗೆ । 
ಇಳಿಯ ಮುಣಗಿದವಗೆ ಛಳಿಯ ಪರವೇನು ಸಿ । 
ಡಲಿಗ೦ಜದವನು ಹೆಗ್ಗ್ಲೋಳಿ ಗ೦ಜುವನೆ | 
ಬಲವಾಗಿ ಎನ್ನೆಡಬಲದಲಿ ನಿನ್ನ ನಾಮಗಳು । 
ಪಾಲಿಸುತಿರೆ ಚಲಿಸಲ್ಯಾತಕೋ ದೇವಾ । 
ಕುಲಿಶ ಪಾಪದಗಿರಿಗೆ ವಿಜಯ ವಿಠ್ಧಲ ಕೃಷ್ಣ | 
ಕಲಕಾಲದಂತೆ ನೋಡದ ಹೊಸ ಪರಿ ಏನೋ ॥೪॥ 


ತ್ರಿವಿಡಿ ತಾಳ 
ಬಾಗಿಲ ಕಾಯಿಸಿದ ಹೊಗಾಕೊಡದೆ ಬಲಿ | 
ಯೋಗಿ ನಾರದನು ಸ್ತ್ರೀಯರ ಬೇಡಿದ | 
ಭಾಗೀರಥಿ ಸುತನು ನನ್ನ ಪಂಥವ ಕಳೆದ । 
ಜೋಗಿಯಾಗಿ ಪಾರ್ಥ 'ಅನುಜೆಯವೈದ | 
ಭೋಗಿಶನುಬಿಡದೆ ಹೆಣಗಾಡಿದನಯ್ಯಾ | 
ನಾಗರಾಜನು ನಿನ್ನ ಕೂಗಿ ಕಂಗೆಡಿಸಿದ । 
ಹೀಗಿದ್ದವರ ಬೆರಳ ಬಾಗಿಸಿದಿ ಏನೋ ನೀ-। 
ಯೋಗಿಯಾಗಿ ಎನ್ನನೀಗಂಜಿಸುವದೆ-ನೋ । 
ಘುಗಾರಗೊಲದ ಭಂಡುಗಾರ ಗೋವಾ ಶ್ರುತಿ । 
ಸಾಗರ ನಾಮ ಎಜಯವಿಠ್ಚಲರೇಯಾ 1೫॥ 


೧೨೦ ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಅಟ್ಟ ತಾಳ 
ಸೂತಸತಿಯ ಉದರದಲ್ಲಿ ಬಂದವನಿಗೆ । 
ಖ್ಯಾತಿಯಾತಕೊ ಇಷ್ಟು ಭೂತಳದೊಳಗೆ | 
ದೂತನಾಗಿ ಪೋಗಿ ಹಸಿನಾಪುರದಲ್ಲಿ | 
ಭೂತಿಗಳಿಂದ ಬಿಗಿಸಿಕೊ೦ಡು ನಿಂದು | 
ಯಾತಕ ನಿನಗಿಷ್ಟು ಬಿಂಕದ ಮಾತು | 
ಬೀತಿಗೊಂಬವರಿಗೆ ತೃಣಮೇರುವಾದಂತೆ | 
ಕೋತಿ ಕೊರವಂಗೆ ಸಿಕ್ಕಿದಂತೆ ಎನ್ನ | 
ಈ ತೆರದಲಿ ಇನ್ನು ಕಾತುರೆಬ್ಬಿಸ ವರೇ | 
ಜಾತಿಯಿಲ್ಲದ ತ. ಜಾತರಹಿತ ಮಹ-। 
ಭೂತ ವಿಜಯ ವಿಠ್ಠಲ ನೀತವೇ ನಿನಗೆ 1೬॥ 


ಆದಿ ತಾಳ 
ಒದ್ದವನೆ ಒದ್ದೇ ಪೋದಾ ಮೆದ್ದವನೆ ಮೆದ್ದೇ ಪೋದಾ । 
ಕದ್ದವನೆ ಕದ್ದೇ ಪೋದಾ, ಗೆದ್ದವನು ಗೆದ್ದೇ ಪೋದಾ | 
ಇದ್ದವನೆ ಇದ್ದೇ ಪೋದಾ, ಎದ್ದವನು ಎದ್ದೇ ಪೋದಾ | 
ಗದ್ದುಗೆ ನೀಡಿಸಿದವ ಹೊದ್ದಿದ ನಿನ್ನವರೊಳು | 
ಸಿದ್ದಿದ ವಿಜಯ ವಿಠ್ಠಲ ಬಿದ್ದೆನೋ ನಿನ್ನ ಪಾದಕ್ಕೆ । 
ಪದ್ದು ಎನ್ನ ಕೂಡ ಐಷಿದ್ದ ಎಂದೆಂದಿಗೂ ಬೇಡ ॥೭॥ 


ಜತೆ 
ಕಂಡವರಿಗೆ ಮುನ್ನೆ ಪ್ರಾಯಶ್ಚಿತ್ತವೇ ಇಲ್ಲ ! 
ಕುಂಡಲಿ ಶಯನ ಶ್ರೀ ವಿಜಯ ವಿಠ್ಠಲ ನಿನಗಂಜೆನೋ ॥೮। 


ಜೇ ೫ % 


ಸುಳಾದಿ - ೩೨ 


“ನಿನ್ನನ್ನು ತರತರ ನಡುಗಿಸಿ ಕರತಂದು ನಿಲ್ಲಿಸಿ ವರ ಪಡೆಯುವವರೆಗೆ ನಾನು 
ಬಿಡುವುದಿಲ್ಲ ಮೃಡ ವಂದ್ಯ. ನೀನು ಕರುಣಿಯೆಂದು ತಿಳಿದು ಸಿರಸಾನಮಿಸಿ 
ಬೇಡುತ್ತಿರಲು, ನನ್ನನ್ನು ಲಕ್ಷ ಮಾಡದೇ ಹೋಗುವುದೇ ? 

ಭಂಡು ದೇವರಿಗೆ ಲೆಂಡುಪತ್ರಿ ಎಂಬ ನುಡಿಯಂತೆ ಭಂಡು ದೇವನೇ ನಿನಗೆ 
ಗೋಕುಲದ ಲೆಂಡ ಗೊಲ್ಲತಿಯರೇ ಮಟ್ಟು | 

ದೂರಿದ ಭಕ್ತರ ಪಾಪವನ್ನು ದೂರ ಮಾಡುವ ಮಾರನಯ್ಯನೇ ದೂರನೋಡದೇ 
ನನ್ನ ದುರಿತಗಳನ್ನು ತರಿದು ಕಾಪಾಡು. , 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೨೧ 


ಎ 


॥ ರಾಗ-ಕೇದಾರಗೌಳ-ರುಂಪೆತಾಳ ॥ 
ತರ ತರ ತರ ತರ ತರ ತರ ತರನೆ ನಿನ್ನ ನಡುಗಿಸಿ । 
ಕರ ಕರ ಕರ ಕರ ಕರ ಕರದು ನಿನ್ನ ನಲಿಸಿ | 
ಸರ ಸರ ಸರ ಸರ ಸರ ಸರ ಸರನೆ ನಿನ್ನ ಒಲಿಸಿ | 
ವರ ವರ ವರ ವರ ವರ ವರ ವರಗಳನು ಪಡಿಯದಲೆ ಬಿಡುವೆನೆ | 
ಸಿರಿಯೊಡಿಯ ಸುರರೊಡಿಯಾ ಎನ್ನೊಡಿಯ ಜಗದೊಡಿಯಾ | 
ಮರಿಯದಲೆ ನೋಡು ತಡಿಯ-. 
ದಿರು ಮುಂದೆ ಎನಗೊಂದೆ ಪೇಳು (- 
ತ್ತರವ ಇಂದೆ ಇರುಕೊಡದೆ ಬಿಡುವೆನೆ ಜಗದ ತಂದೆ | 
ಪರ ಮುಖ ನೀನಾಗೆ ನಿನ್ನಯ ಚರಣದಡಿಗಳಲಿ । 
ಸಿರಸಾ ಪವಡವನು ಕೊಡುವ ಜೀಯಾ | 
ಕರುಣಿ ನೀನೆಂದು ಮೊರೆಹೂಕ್ಕು ಬೇಡಿದರೆನ್ನ । 
ಸರಕು ಮಾಡದಲೆ ತೊಲಗುವದು ಏನೋ | 
ಪರಿಪೂರ್ಣ ಗುಣ ನಿಧಿ ವಿಜಯ ಎಠ್ಶಲ ನಿನ್ನ | 
ಚರಣದುಂಗುಟದ ಮಂದಿರದ ನೆಳಲೆ ಬೇಕು ॥೧॥ 


| ಮಟ್ಟ ತಾಳ 
ಭಂಡುದೇವರಿಗೆ ಲೆಂಡ ಪ್ರತಿ ಎಂಬೋದು ! 
ಮಂಡಲದೊಳಗಿದು ಸಹಜ ನೀತಿ | 
ಭಂಡುದೇವನೆ ನೀನು ನಂದಗೋಕುಲದಲ್ಲಿ | 
ಲೆಂಡ ಗೊಲ್ಲತಿಯರು ಅವರೆ ನಿನಗೆ ಮಟ್ಟು 
ತೊಂಡನಾಗಿ ನಿನ್ನ ಕೊಂಡಾಡಲು ಶಿ-! 
ಖಂಡಿಯಾಗಿ ಯಿದ್ದಿ ನಿನಗೆ ಅವರೆ ಮಟ್ಟು | 
ಕುಂಡ ಗೋಳಕರ ಮಂಡೆ ಮೇಲೆ ಇದ್ದು ! 
ಭಂಡುಗಾರ ಗೊಲ್ಲ ವಿಜಯ ವಿಠ್ಠಲಾ 1೨॥ 


ತ್ರಿವಿಡಿ ತಾಳ 
ಕದ್ದಾ ಶುದ್ದಿಗೆ ದಧಿ ಪಾಲಾಗೆ ವಶನಾಗೆ । 
ಬದಾದಿಂದಲಿ ಬಂದು ಅವನು ಕೇಳಿದ ಮಾತು | 
ಸಿದ್ದಾಂತವೆಲ್ಲಾ ವಳಿಕೆ ಪೇಳುವರಾರು | 
ಈ ಧರೆಯೊಳಗೆ ಧರ್ಮಕೆ ಕಾಲಾ ನಡೆಯಂದೊ | 
ನಿರ್ಧಾರವಾಗಿದೆ ಎನಗೆ ನೋಡಲ ಇಂದು । 
ಅಬ್ಬಿಶಯನ ನಿನ್ನ ವರ್ಮವರ್ಮಗಳಾ | 


೧೨೨ ಶ್ರೀ ವಿಜಯದಾಸಕ್ಕತ ಸೋತ್ರ ಸುಳಾದಿಗಳು 


ಇದ್ದಾವು ಅಲ್ಲಲ್ಲಿ ದೂರಾದಲ್ಲದೆ ನೀನ- 

ಹೊದ್ದಿ ಇಪ್ಪದು ಸಟಿ ವಿಜಯ ಎಠ್ಚಲಸಿರಿ- 

ಮುದ್ದು ಮುಖದ ಚಲುವ ಸಿದ್ದ ಪ್ರಸಿದ್ದ ॥೩॥ 
ಧ ಥಿ 


ಅಟ್ಟ ತಾಳ 
ಪಾವಮಾನಿಯಂತೆ ಹರಿವಾಣಾ ವೈ ಬೇಕು । 
ಗೋವಳರಂತೆ ಎಂಜಲು ಕಲನಲಿಬೇಕು | 
ರಾವಣಾನುಜನಂತೆ ನಿನ್ನ ಹೊತ್ತು ತಂದಿಡಬೇಕು । 
ದೇವ ನದಿ ಜನಂತೆ ಕದನ ಮಾಡಲಿಬೇಕು । 
ದೇವತಾ ಗಣದಂತೆ ಭಾರ ಹೊರಿಸಬೇಕು | 
ಈ ವಿಚಾರ ವಿರಲು ಆವಲ್ಲಿ ಪೋಗಾದೆ | 
ಕಾವುತ್ತ ಲಿತ್ತವರಾವಾದರು ಬೇಡೆ । 
ದೇವೇಶ ವಿಜಯ ವಿಠಲ ನಿನ್ನ ಮಹಿಮೆಯ | 
ಆವಾವ ಬಲ್ಲನು ನಮೊ ನಮೋ ಎಂಬೆ | 
ಹಾವಿಗೆ ತಡೆ ಬೇರು ಇದ್ದಂತೆ ಇರಬೇಕು ॥೪॥ 


ಆದಿ ತಾಳ 
ದೂರಿದ ಭಕ್ತರ ದೂರ ಮಾಡುವಿ ಪಾಪ- 
ದೂರ ಬೇಕು ನಿನ್ನ ದೂರಬೇಕು ನಿನ್ನ | 
ದೂರದಲೆ ಎನ್ನ ದೂರು ಮುಟ್ಟುವದಿಲ್ಲ । 
ದೂರಿದನೆ ಸಿರಿ ವಿಜಯ ಎಠ್ಶಲ ಏ-| 
ದುರ ವಂದಿತ ಪಾದ ದೂರದೋಷ ಬಲು-। 
ದೂರ ನೋಡದೆ ಎನ್ನ ದುರಿತ ಬಿಡಿಸೋ ॥೫॥ 


ಜತೆ 
ಹರನ ಶಿರ ಮುಕುಟ ನಿನ್ನ ಪಾದಪೀಠವೊ ರನ್ನ | 
ಪೊರೆವದು ದಯದಿಂದ ವಿಜಯ ವಿದ್ಧಲ ಎನ್ನು Wel 


೨. ಕರುಣಾಕರ ಶ್ರೀಹರಿಯ ಸ್ತೋತ್ರ 


ಜೀವಾಂತಂತರ್ತಾಮಿಂತತಾದ ಕರುಣಾಳುವಾದ ಶ್ರೀಹರಿಂತಚು2 
ಜಗಜ್ಜನ್ಮಾದಿಕಾರಣನು, ಸೃಷ್ಟಿಯೊಳಗೆ ಸೃಜಿಸಿದ ಬಹು ಜೀವರ ಅಂತರ್ಯಾಮಿಯಾದ, 
ನಾನಾರೂಪಗಳನ್ನು ಧರಿಸಿದ ಶ್ರೀಹರಿಯ ರೂಪಗಳಿಗೆ ಭೇದವಿಲ್ಲವಾದರೂ, 
ತತ್ತದಧಿಷ್ಠಾನಭೂತರಾದ ಜೀವರ ಸ್ವಭಾವ ತಾರತಮ್ಯಾನು ಗುಣವಾಗಿ 


5 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೨೩ 


ಮನದಾಸೆಯನ್ನು ಒದಗಿಸುತ್ತಾನೆ. ಹೀಗೆ ಸರ್ವತ್ರವ್ಯಾಪ್ತನಾದ ಶ್ರೀಹರಿಯು 
ಸದಾನಂದೃಕದೇಹನು. ಸ್ವರೂಪೇಂದ್ರಿಯಾದಿಗಳಲ್ಲಿದ್ದು ಪ್ರೇರಿಸಿ, ಸರ್ವಜೀವರಲ್ಲಿ ಸಕಲ 
ವ್ಯಾಪಾರವನ್ನು ಮಾಡಿಸುತ್ತಾನೆ. ಶರಣ ಜನರ ಕಲ್ಪವೃಕ್ಷನಿವನು. ಭಕ್ತರು ಬೇಡಿದ 
ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಿಯು. ಪರಮ ಪವಿತ್ರನು. ಸಕಲ 
ಜೀವಾಂತರ್ಯಾಮಿಯಾಗಿ ಸಖನಂತೆ ಎಡೆಬಿಡದೆ ಅತಿಸ್ನೇಹದಿಂದ ಸಲಹುವ 
ಕರುಣಾಳು. ತನ್ನವರ ಜ್ಞಾನಕ್ಕೆ ಗೋಚರನಾಗಿ ಬಂದೊದಗುತ್ತಾನೆ. . 

ಶ್ರೀಹರಿಯು ಜೀವ ಜಡದಿಂದ ಭಿನ್ನನು, ಸರ್ವಸ್ಥಾಮಿ ಬ್ರಹ್ಮಾಂಡಾ೦ತರ್ಯಾವಮಿ. 
ಮೊರೆಯಿಡುವ ಪರಮ ಭಕ್ತರ ಕರೆಗೆ ಓಗೊಟ್ಟು ಕಾರುಣ್ಯದಿಂದ ವ್ಯಕ್ತನಾಗುತ್ತಾನೆ. 

ಕರುಣಾಕರನಾದ ಶ್ರೀಹರಿಯ ಸ್ತೋತ್ರ ವೈವಿಧ್ಯತೆಯನ್ನು ಈ ಭಾಗದ 
ಸುಳಾದಿಗಳಲ್ಲಿ ಕಾಣುತ್ತೇವೆ. 


ಸುಳಾದಿ - ೩೩ 


ಶ್ರೀಯರಸನೆ ನಿನ್ನ ಸೊಬಗಿನ ನಾಮದ ಅಮೃತವನ್ನು ಕುಡಿದರೆ ಅಯೋಗ್ಯನೂ, 
ಅಪ್ರಬುದ್ಧನು ಆದ ನನಗೆ ಅದು ದಕ್ಕುವದೇ? ನಾಯಿಗೆ ಶಾವಿಗೆ ಪರಮಾನ್ನದ 
ತುತ್ತನ್ನು ಬಾಯಿಯೊಳಗಿಟ್ಟರೆ ಅದು ತಿಂದು ಜೀವಿಸುವುದೇ? 

ಉದ್ಧಾರಮಾಡುವ ಶುದ್ಧಾತ್ಮನು ನೀನಿರುವಾಗ ಕದ್ದು ವ್ಯಾಕುಲದಿಂದ ನಾನೇಕೆ 
ಅಳಲಿ ಪದ್ಮನಾಭನೇ ? ನಿನ್ನ ಕಾರುಣ್ಯವನ್ನು ಪಡೆದ ಮೇಲೆ ಎಲ್ಲವು ಸುಲಭ. 
ಮುದ್ದುಮೋಹನರಂಗ, ಕರುಣಾಬ್ದಿಯೇ ನೀನೊಲಿದು ಯಾತರಾಲೋಚನೆ. ಒಳಗೆ 
ಪ್ರೇರಕನಾಗಿ ಕ್ಷಣ ಬಿಡದೆ ಒಲುಮೆಯಿಂದ ತಿಳುಹಿಸಿಕೊಡುವ ನಿನ್ನ ಪಾದ ಕಮಲಕ್ಕೆ 
ನಮೋ ನಮಃ 

ನೀನು ದಾತನಾಗಿರಲು ನಾನೇಕೆ ಯೋಚಿಸುವೆನು. ಮನವು ಭೀತಿಗೊಳ್ಳದಂತೆ 
ಮಾತುಮಾತಿಗೆ ಸಂಪ್ರೀತಿಬಡಿಸುವ ಮಾತಾಪಿತನು ನೀನೆ. ಮುಗ್ಗಿದಲ್ಲಿಗೆ ಬಂದು 
ಒದಗುವ ಕರುಣಾಳು ನೀನು ಕುಗ್ಗಗೊಡದೇ ನನ್ನನ್ನು ಹೊರೆವ ಭಾರ ನಿನ್ನದು. 


॥ ರಾಗ-ಭೈರವಿ-ಧ್ರುವ ತಾಳ ॥ 
ದೀನ ಮಾನವನಿಗೆ ನೀನೇನು ಕರುಣಿಸಿದರೂ | 
ತಾನಿಲ್ಲಾದೆ ಪೋಗಿ ಹೀನವಾಗುವದೂ । 
ಅನಂತ ದಿನಕೆ ನಿದಾನ ನಿಕ್ಷೇಪ ಸಂಪಾ- 
ದನೆ ಸವಿಯದಂತೆ ಆನ೦ದವಾಗಿರಲು । 
ಮೇಣು ಪೋಗಾಡಿದೇನು ದೀನಬಂಧೂ | 

ಜೇನು ಕಾನನದೊಳು ತಾನಿಟ್ಟು ಉಣದಂತೆ | 


ಚ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಾನುಂಡು ಸುಖಿಸದೆ ನಾನಿದ್ದೆ ಬರಿದೇ । 
ದಾನವಾಂತಕ ಎನ್ನ ಪ್ರಾಣ ವಿಜಯ ವಿಠ್ಠಲ । 
ಧೇನು ನೀನಿರಲು ಯೋಚನೆ ಎನಗಿಷ್ಟು ಮಾಡಲ್ಲಾ ॥೧॥ 


ಮಟ್ಟ ತಾಳ 
ನಾಯಿಗೆ ಶಾವಿಗೆ ಪರಮಾನ್ನದ ತುತ್ತು | 
ಬಾಯೊಳಗಿಡಲದು ಉಂಡು ಜೀವಿಸುವದೇ | 
ಶ್ರೀಯರಸೆ ನಿನ್ನೆ ಸೊಬಗಿನ ನಾಮದ | 
ಪೀಯೂಷವ ಕುಡಿಯೆ ದಕ್ಕುವದೇ ಎನಗೆ | 
ಅಯೋಗ್ಯನು ನಾನು ಅಪ್ರ ಬುದ್ಧನು ನಾನು | 
ಕಾಯದೊಳಗೆ ಭರಿತಾ ವಿಷ ಪುಂಜರ ನಾನು | 
ಪಯೋ ನಿಧಿ ಶಯನ ವಿಜಯ ವಿಠ್ಠಲಯನ್ನ । 
ಕಾಯುವ ಬಿರಿದುಳ್ಳ ಕಪಟನಾಟಕ ರಂಗಾ ॥೨॥ 


ತ್ರಿವಿಡಿ ತಾಳ 
ಉದ್ದಾರ ಮಾಡುವಲ್ಲಿ ಜ್ಞಾನಿನೀನಿರಲಿಕ್ಕ | 
ಕುದ್ದುವ್ಯಾಕುಲದಿಂದ "ನಾನಳಲುವದ್ಯಾಕೆ 
ಇದ್ದವಿಲ್ಲದವೆಲ್ಲಾ ನೀನೆಪೇಳಿಸಿ ಕೃತಿ- | 
ಸಿದ್ದವೆಂದನಿಸಿದ ಸಕಲರಿಂದಾ । 
ಪದ್ಮನಾಭನೆ ನಿನ್ನ ಕಾರುಣ್ಯವನುಪಡೆದು | 
ಇದ್ದವನಿಗೆ ಎಲ್ಲ ಬ 8 | 
ಬಿದ್ದುಹೋಹೆ ಪತ್ರದಮೇಲೆ ಬರೆದರೆ । 
ಪೊದ್ದಿರದೆ ಪೋಗೋವು ತನಗಲ್ಲದೇ | 
ಮುದುಮೋಹನ ರಂಗ ವಿಜಯವಿಠ್ಠಲ ಕರು-| 
ಣಾಬ್ಬಿಯೇ ನೀನೊಲಿಯೆ ಯಾತರಾಲೋಚನೆ ॥೩॥ 


ಅಟ್ಟ ತಾಳ 
ಒಳಗೆ ಪ್ರೇರಕನಾಗಿ ಒಲಿಮೆಯಿಂದಲಿ ಕಾಲಾ-| 
ಘಳಿಗಿರಗೊಡದಲೆ ತಿಳುಹಿಕೊಡುತಾ ಬಪ್ಪಾ | 
ಚಲುವ ನಿನ್ನಯ ಪಾದಜಲಜಕೆ ನಮೊನಮೋ | 
ಬಜ ಭಕ್ತಾವಳಿಗೆ ನೀನೆಲ್ಲಾದೇ । 
ಇಳೆಯೊಳು ಮತೊಂದು ನೆಲೆಬಲ್ಲ ದೇವತೆ - 
ಗಳು ಎಲ್ಲಿಕಾಣೆನೋ ಕಲಕಾಲನೋಡಲು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೨೫ 


ಬಲವಂತ ಜಗದಯ್ಯಾ ಎಜಯವಿಠ್ಚಲರಾಯಾ | 
ಸುಳಿಸುಳಿದಾಡು ವಾಗ್ಗಳಿಯಾ ದೇವೇಶ ॥೪॥ 


ಆದಿತಾಳ 
ದಾತಾ ನೀವಾಗಿರೆ ಯಾತರಾಲೋಚನೆ | 
ಮಾತುಮಾತಿಗೆ ಸಂಪ್ರೀತಿಯ ಬಡಿಸುತ | 
ಈ ತನುವ ಮನವ ಭೀತಿಗೊಳದ ತೆರದೀ | 
ತಾತನೀನಾಗಿರೆ ನೀತಡಿಯದಲಿ ಪೊರವುತಿರೆ ಎನದೇನು | 
ಪಾತಕ ಹರ ನಮ್ಮ ವಿಜಯ ವಿಠ್ಠಲ ಎನಗೆ | 
ಮಾತಾಪಿತನು ನೀನೆ ಭೂತಳಾಧೀಶಾ 1೫॥ 


ಜತೆ 
ಮುಗ್ತಿದಲ್ಲಿಗೆ ಬಂದು ಒದಗುವ ಕರುಣಾಳು | 
ಕುಗ್ಗಗೊಡದೆ ಕಾಯೋ ವಿಜಯ ವಿದ್ಲಲರೇಯಾ Wel 


ಜೇ ೫% x 


ಸುಳಾದಿ - ೩೪ 


ಜನನ ಮರಣದ ಬಿಡುಗಡೆಗೆ ಶ್ರೀಹರಿಯ ದಯವೇ ಮುಖ್ಯ. ಸಕಲವೂ 
ಬಿಂಬಾಧೀನ ಎಂಬ ವಿಷಯ ಈ ಸುಳಾದಿಯಲ್ಲಿ ಪ್ರತಿಪಾದಿತವಾಗಿದೆ. 

ಈ ದೇಹವು ಪರಮಾತ್ಮನ ದಯದಿಂದಲೇ ದೊರಕುತ್ತದೆ. ಗುರುಗಳ 
ಕರುಣೆಯಾಗಿ, ಸುಜ್ಜಾನ ತಿಳಿದು, "ಭಕ್ತಿಯು ಹೆಚ್ಚಿದಂತೆಲ್ಲ ವೈರಾಗ್ಯ! ಹುಟ್ಟಿ ಧ್ಯಾನವು 
ಸಂಘಟಿತವಾಗುತ್ತದೆ. "ಬಿ೦ಬಮೂರ್ತಿಯು ಹೃತ್ಯಮಲದಲ್ಲಿ ಹೊಳೆದಾಗ ಜೀವ ತನ್ನ 
ಅರಿವನ್ನು ಹೊಂದುತ್ತಾನೆ. ಇದರಿಂದ ಆಗಮನ ಅಂತರಾರ್ಥ ಭಿ 
ಅರಿವಾಗುತ್ತದೆ. ಸಂಚಿತಾಗಾಮಿಗಳು ನೀಗಿ ಪ್ರಾರಬ್ಧವು ಕೊಂಚೆವಾಗುತ್ತದೆ. 

ಕಾರಣ ಪರಮಾತ್ಮನ ಪಾವನನಾಮವನ್ನು ನೆನೆದರೆ ಜೀವರಿಗೆ ಶಾ 
ಸುಖವುಂಟಾಗುತ್ತದೆ. ನೀನೇ ಎಂದು ನಂಬಲು ಿಂಗತರೀರವನ್ನೇ po 
ಸಕಲವೂ ಬಿಂಬಾಧೀನವೆಂದು ನಂಬಿ ನತಿಸುವವರಿಗೆ ಸದಾ ಇಂಬುಕೊಡುತ್ತಾನೆ. 
ಕರುಣಾಳುವಾದ ಶಿರಿಯರಸ. 


ರಾಗ - ಶಂಕರಾಭರಣ - ಧ್ರುವ ತಾಳ 
ಆವನ್ನ ದಯದಿಂದ ಈ ದೇಹ ಚಾಕೋ 
ಅವನ್ನ ದಯದಿಂದ ಗುರುಕರುಣಿಸುವನು । 


೧೨೬ ಶ್ರೀ ವಿಜಯದಾಸಕ್ಕತ ಸೋತ್ರ ಸುಳಾದಿಗಳು 


ಜ್‌ ಲ Rr 


ಆವನ, ದಯದಿಂದ ಸುಜ್ಞಾನ ತಿಳಿವದು । 
ಆವನ್ನ ದಯದಿಂದ ಭಕ್ತಿ ವಗ್ಗಳಿಸುವದು | 
ಆವನ, ದಯದಿಂದ ವೈರಾಗ್ಯ ಪುಟ್ಟುವುದು | 
ಆವನ್ನ ದಯದಿಂದ ಧ್ಯಾನ ಸಂಘಟಿಸುವದು | 
ಆವನ, ದಯದಿಂದ ಬಿಂಬಾಪೊಳೆವದು । 
ಆವನ್ನ ದಯದಿಂದ ತನ್ನ ತಾನರಿವಾನು | 
'ಆವನ್ನ ದಯದಿಂದ ಆಗಮ ನಿಲ್ಲುವದು | 
ಆವನ, ದಯದಿಂದ ಸಂಚಿತ ಪರಿವದು । 
ಆವನ್ನ ದಯದಿಂದ ಪ್ರಾರಬ್ಧ ತೀರುವದು | 
ಆವನ್ನ ದಯದಿಂದ ಈ ದೇಹ ದೊರಕೋದು | 
ಆವನ್ನ ದಯದಿಂದ ಭುವನತ್ರಯವಾಶ್ರೈಸೋದು | 
ಆವನ್ನ ಪಾವನ್ನನಾಮ ನನೆದರೆ | 

ಜೀವನ್ನ ಸುಖ ಉಂಡು ಭಯವಿಲ್ಲಾ | 
ಕಾವನ್ನಪಿತ ಹರಿ ವಿಜಯ ವಿಶ್ವಲ ಸಂ-॥ 
ಜೀವನ್ನ ನಂಬಲು ಕಾವಾನು ದಯದಿಂದ ॥೧॥ 


೬ ಸ a aD 


ಮಟ್ಟ ತಾಳ 
ನಂಬುವ ದಂಬುವದು ಅಂಬುಧಿಯೊಳು ಮಲಗಿ । 
ಅಂಬುಜ ಪೊಕ್ಕಳಲಿ ಅಂಬಜಭವನೆಂದಂಬವನ ಪಡೆದ । 
ಕಂಬುಕ೦ಠನ ಪಾದಾಂಬುಧರಿಸಿ ತ್ರಿಯಂಬಕ ಪೆಸರಾದ । 
ನಂಬುವ ದಂಬುವದು ಅಂಬುಜಪತಿ ಪೀ. 
ತಾಂಬರ ವಿಜಯ ವಿಠಲನ ನಾಮವ ಉಂಬುವಗಲ್ಲದಲೆ | 
ಇಂಬಿಲ್ಲ ಪರದಲ್ಲಿ ಎಂಬುವದು ಶತಸಿದ್ಧಾ ನಂಬುವ | 
ದಂಬುವದು ಅ೦ಬುಜನಾಭನಾ ॥೨॥ 


ರೂಪಕ ತಾಳ 
ಗೋಕುಲದೊಳು ಜನಿಸಿ ಏಕಮಾನವನಾಗಿ । 
ಆಕಳ ಕಾಯಿದ ಅನೇಕ ಗೋವಳರೊಡನೆ | 
ಸಾಕಾರ ಸತ್ಯೀಯಾ ಏಕಮೇವನು ತಾನು | 
ಲೋಕಕ್ಕೆ ಬಿಹುಮೋಹಕ ತೋರುತ್ತಾ | 
ನಾಕಾದ್ಯರಿಗೆ ದೂರ ಭೀಕರಸುರಹರ. | 
ಜಾವ ಸಿಗ ನೂಕಿದರೆ ಪೋಗಾ | 
ಶೋಕ ನಾಶನ ನಾಮಾ ವಿಜಯ ವಿದ್ಲಲರೇಯಾ | 
ಸಾಕಿ ಗೊಲ್ಲರಿಗೆ ಸಾಲೋಕ್ಕವ ಪಾಲಿಸಿದಾ ॥೩॥ 


ರುಂಪೆ ತಾಳ 
ಆವ ದೇವರು ಕೊಟ್ಟ ವರಗಳನು ಜಯಸಿ ಮ- 
ತ್ತಾವವನು ಕ್ಲಿತಿಯೊಳಗೆ ; ಪೆಸರಾದನೂ | 
ಆವನಾ ತೋರು ಅನಾದಿಕಾಲದಿಂದ । 
ಹೇವರಿಕೆ ಹಿಡಿಯದಲೆ ಹಿತಾರ್ಥವಾ । 
ಗೊ;ವುಜನ್ನಿಗೆ ಪಾಲು ಶುನಕನ ಮರಿ ತಂದು | 
ದೇವರಾಮನೆಯೊಳು ಕುಡಿಸಿದಂತೆ । 
ಮೋವಿಗಾರಾಗದೆ ಸರ್ವಲಕ್ಷಣನಾಮ | 
ಶ್ರೀ ವಿಜಯ ವಿಠ್ಠಲ ಸದೈವ ದೈವವೆನ್ನಿರೋ ॥೪॥ 


ತ್ರಿವಿಡಿ ತಾಳ 
ಗುಂಡೇರಿ ಬಾಡಿ ಎದೆಗುಂಡಿಯ ಒಣಗಿಸಿ । 
ಕೆಂಡದ ಮಧ್ಯದಲಿ ಆಂಡೊಲಿದುನಿಂದು | 
ದಿಂಡುಂದೆ ಉರುಳಿ ಮುಂಕೊಂಡು ಮಂಡಲವೆಲ್ಲ | 
ಕಂಡಲ್ಲಿ ತಿರುಗಿ ತಿರುಗಿ ತಿರುಗಿ ನೀವು | 
ದಂಡಾಣಿಂದಲಿ ದಣಿದು ವ ೈರ್ಥವಾಗಿ ನೀವ | 
ಖಂಡಾ ಮನಸಿನಲ್ಲಿ ಭಂಡಾದರೆ ನಮ್ಮಾ | 
ಅಂಡಜಗಮನಾನೊಲಿಯಾ ಕಾಣಿರೋ | 
ಪುಂಡರೀಕಾಕ್ಷ ಶ್ರೀ ವಿಜಯವಿಠ್ಯಲನ್ನ | 
ಪುಂಡರೀಕ ಪಾದದೊಲಿಮೆಯಾಗದನಕಾ ॥೫॥ 


ಅಟ್ಟ ತಾಳ 
ಪ್ರವೆರಡು ಲೋಕದೊಳಗೆ ವ್ಯಾಪ್ತನೀತಾ | 


ಪಾವರಣ ಬಾಹಿರದೊಳಗೀತಾ | 


ಹ 


ಪ್ರಾರ್ಚಿ ವಿಪ್ರರಾ ಮುಖದಿಂದ ಭುಂಜಿಸಿ | 


ಅವಿ 


ತೃಪ್ತಿಯ ಬಡುವನೀತಾ ನಿತ್ಯ ತೃಪ್ಪನೀತಾ | 
ಆಪುನು ಜನುಮಜನುಮ ನಿಜದಾಸರಿಗೆ । 
ಕ್ಲಿಪ್ರಿಗೆ ಕಡಿಮೆ ಇಲ್ಲದಂತೆ ಪೊರೆವನು | 
ಗೋಪ್ತನಾಮ ನಮ್ಮ ವಿಜಯವಿಶ್ವಲ ಸಂ- 
ಕ್ಷೇಪ್ತನು ಎಂದೆಂದಿಗೆ ಇಹ ಪರದಲ್ಲಿ ॥೬॥ 


೭. ೭. ೭೬ 


ಆದಿ ತಾಳ 
ಮೂರೊಂದು ಮೂರೊಂದು | 
ಮೂರು ಎರಡು ಮೂರು ಮೂರು । 


೧೨೭ 


೧೨೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮೂರುತಿಯ ರೂಪ ನೋಡಿ | 

ಮೂರು ಮೂಲೆಯೊಳಗಿದ್ದಾ । 

ಮೂರುತಿಯಿ೦ದ ಕೂಡಿಸಿ । ಮೂರುತಿ ನಿರ್ಮಳರಾಗಿ । 
ಮೂರರೊಳಗೆ ಒಂದು ಪಿಡಿದಾ |! ಮೂರು ಪುರಾಣದಲ್ಲಿ ನೀನು । 
ಮೂರೊಂದು ಪದವಿಯಲ್ಲಿ | ಮೂರುತಿವಂತನಾಗೋ | 

ಮೂರು ಆರು ಎರಡು ಕಲಿತು | ಮೂರುತಿ ವಿಜಯವಿಠ್ತಲನ | 
ಮೂರು ರೂಪಾದವನ ನಂಬಿ । ಮೂರು ಮುವತ್ತವರ ಕೂಡೊ ॥ 


ಜತೆ 
ನೀನೆಂದು ನಂಬಲು ಲಿಂಗಶರೀರವ | 
ಹಾನಿಮಾಡುವ ಎಷ್ಟು ವಿಜಯ ವಿದ್ಲಲನೊಲಿದು NS 


ಜೇ ೫% ಜೇ 


ಸುಳಾದಿ - ೩೫ 


ಈತನು, ಮನ, ಸದನ, ವನಿತೆ ಪುತ್ರರು, ಸಕಲೇಂದ್ರಿಯಗಳು, ಚೇತನ 
ಸರ್ವಸ್ವವನ್ನು ನೀನೆ ಕೊಟ್ಟಿಹಿ ಸ್ವಾಮಿ, ನೀನು ಅನಾದಿ ಎಂದು ನಾನು ದಾಸನಾದೆ. 
ನೀನೇ ಪೊರೆಯದಿದ್ದರೆ ನನ್ನನ್ನು ಉದ್ಧರಿಸುವರಾರು 7 

“ಆರು ಇಲ್ಲದ ಒಬ್ಬ ಊರಾ ಪರದೇಶಿಯ ವೈದು ನೀರೊಳಗೆ ಹಾಕಿ ತೀರದಲ್ಲಿ 
ಆರದೆ ದೂರದಲ್ಲಿ ನಿಂದು ಮೋರೆ ನೋಡುವರೇ?” ಸಂಸಾರ ಸಾಗರದಲ್ಲಿ ಬಿದ್ದು 
ಬಳಲುವ ನನ್ನನ್ನು ದೂರ ಮಾಡಬೇಡ ಪ್ರಭು, ನೀನು ಕರುಣಾಸಾಗರನಲ್ಲವೇ, ಈ 
ಅಂಗಿಯನ್ನು ಬಿಡಿಸಿ ನನ್ನನ್ನು ಅಂಗೀಕರಿಸಿಕೊ. 


॥ ರಾಗ-ಶಂಕರಾಭರಣ-ಧ್ರುವ ತಾಳ ॥ 
ನೀನಿತ್ತ ತನುವೋ ನೀನಿತ್ತ ಮನವೋ | 
ನೀನಿತ್ತ ಸದನವೋ ನೀನಿತ್ತ ವನುತೆ ನಂದನರತಿಘನವೋ | 
ನೀನಿತ್ತ ಚೇತನವೋ ನೀನಿತ್ತ ಮಾನವೋ 
ನೀನಿತ್ತ ಸಕಲೇಂದ್ರಿಗಳ ಅಭಿಮಾನವೋ | 
ನಾನಾವದು ಬೇಡಿ ನಾನಿಂತುಬೇಕೆಂದು । 
ನಾನಿಂತು ಬಿನ್ನೈಸಿ ನಾನಿಂತುಕೇಳಿದೆನೆ | 
ನಾನಾನೇಕದಾ ನಾನಾವಸ್ಥಿಯಾ | 
ನಾನಾವಾಬಗೆ ನಾನಾವೆನಿಸಿ । 
ನೀನಿತ್ತ ಬಾರದೆ ನೀನಿತ್ತ ಪೋಗದು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೨೯ 


ನೀನಿತ್ತವಯ್ಯಾ ಕಾವಾನಯ್ಯಾ | 
ನಾನೆತ್ತಪೊಂದಲಿ ನಾನಾರಸದಲ್ಲಿ | 

ನಾನಾಕ ಮಾಯದ ನಾರಾಯಣ | 

ದಾನವ ನಾಶಾ ರಂಗ ವಿಜಯವಿಠ್ಧಲ ಸಾಂಗಾ ॥ 
ನೀನನಾದಿ ಎಂದು ನಾನಾದೆ ದಾಸಾ ॥೧॥ 


ಮಟ್ಟ ತಾಳ 
ಆರು ಇಲ್ಲದ ಒಬ್ಬ ಊರಾ ಪರದೇಶಿಯ ವೈದು | 
ನೀರೊಳಗೆ ಹಾಕಿ ತೀರದಲ್ಲಿ ಇರದೆ । 
ದೂರದಲ್ಲಿ ನಿಂದು ಮೋರೆ ನೋಡುವರೇನೊ । 
ಆರಾದರೆ ಏನು ವಾರ ವಾರಕ್ಕೆ ತಮ್ಮ | 
ವಾರಣದ ವಾರ್ತೆ ಹಾರೈಸುವವರಯ್ಯಾ | 
ಸಾರಿಸಾರಿಗೆ ಸಂಸಾರದೊಳಗೆ ಬೀಳೆ । 
ತೈರಕೆಯ ಯವನಾಗಿ ದೂರ ನೋಡುತಲಿಪ್ಪ । 
ಚಾರುತನವೇನೋ ವೀರ ಎಜಯವಿಠ್ಯ- 
ಲಾರು ಮೆಚ್ಚುವರು ಈ ಗಾರಡ ದಾಟಕ್ಕೆ 
ಭಾರಕ ನೀನೆಲ್ಲಾ ಧಾರುಣಿಯೊಳಗೆಲ್ಲಾ ॥೨॥ 


ರೂಪಕ ತಾಳ 
ಹಂಗು ಹರೆದ ಮೇಲೆ ಲಿಂಗದ ಪರವೆ ಎ*! 
ನ್ನಂಗವ ನಿನ್ನಯ ಅಂಫ್ರಿಗೊಪ್ಪಿಸಿದೆ ಈ | 
ಅಂಗದ ಪರವೇನು ಅ೦ಗಜಪಿತ ತಿರು-! 
ವೆಂಗಳನಿಹ ಲಾವಾಂಗವ ಹರಿ ಬಿಡೆ । 
ಕೆಂಗಡದಲೆ ನಿನ್ನುಂಗುಟ ಬಾಯಲ್ಲಿ | 
ಹಿಂಗದೆ ಕಚ್ಚೆ ಹೀನ೦ಗಳ ನೂಕುವೆ | 
ಹಂಗಳ ದಡೆ ನಿನ್ನ ನಿನ್ನ೦ಗನಿರಲು ದಿವ-। 
ಸಂಗಳು ಪೊತ್ತು ಪೆತ್ತದು ಬರಿ ದೇವ | 
ನಂಗ ವಿಜಯ ಎಠ್ಶಲಂಗೈಸುರವೆನು ಈ | 
ಅಂಗಿಯ ಬಿಡಿಸೆನ್ನ ಅಂಗಿಕರಿಸಿಕೊಳ್ಳೊ Al 


ರುಂಪೆ ತಾಳ 
ಬಿಂದು ಮೊದಲು ಅವ್ಯಾಕೃತಾಕಾಶ ಪರಿಯುತ | 
ಒಂದು ಸ್ಥಳವೆನ್ನದಲೆ ವ್ಯಾಪ್ತನಾಗಿ | 


೧೩೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಎಂದೆಂದಿಗೆ ಇಲ್ಲವೆಂದು ಎನ್ನಯ ಮುಂದೆ । 
ಬಂದು ನಿಂದಿರ ಲಾಪ್ಕಾ ಇಂದಿರಾರಮಣಾ | : 
ಮಂದ ಮತಿಯ ಕೈಯ್ಯಾ ಇಂದ ನಿಂದಿಸಿ ಕೊಳದೆ | 
ಹೊಂದಿ ಬಾಂಧವನಾಗಿ ದೋಷಂಗಳ ಪಾಶಾ-! 
ಬಂಧನವೆ ಪರಿಹರಿಸು ಒಂದೆ ದೈವವೆ ಶರ-. 
ನಂದೆನೊ ವಿಜಯ ವಿಠಲಾ ನಂದಕಿ ನಾಮಾ ॥೪॥ 


ತ್ರಿವಿಡಿ ತಾಳ 
ನೀ ಕಲ್ಪಿಸದವು ನೀ ಕಡೆ ನೋಟಾ | 
ನೀ ಕರುಣದಿಂದ ನೀಕಾಯದಿರಲು | 
ನಾ ಕಾಣೆನವನಿಯೊಳು ನಾಕಾದಿ ಬಲದೊಳು | 
ನಾ ಕಂಡೇನ೦ದು ಪಿನಾಕಿಯ ಕಾಯ್ದದ್ದು | 
ಈ ಕಾಮೇಂದ್ರಿಯಗಳು ಎನ್ನ ಕಾಯದೊಳಗಿದ್ದ-! 
ರಾ ಕೂಡಿ ಇರಲಿ ವಿವೇಕದಲಿ ನಿತ್ಯ | 
ನಾ ಕೈಯಾ ಮುಗಿದು ಈ ವಾಕು ಬೇಡುವೆ ಎಿ-॥ 
ವೇಕ ನಾಮಾ ನಮ್ಮ ವಿಜಯ ವಿದ್ಲಲರೇಯಾ | 
ನೀ ಕಡೆ ಮಾಡದೆ ಸಾಕುದಯದಿಂದ 1೫ 


ಅಟ್ಟ ತಾಳ 
ಹೃಷಯಂಗಳಿಗೆ ನೀನರಸನಾದ ಕಾರಣ | 
ಹೃಷಿಕೇಶನೆಂದು ದಿವ್ಯಪೆಸರು ಪೆಸರಿತಯ್ಯ 
ಘಸಣಮಾಡುವ ಮುನ್ನ ಸಮಹೃಷಿಕಾದಿಗಳು | 
ಅಸುವಿಂಗೆ ಸುತ್ತಿ ಉಬ್ಬಸವ ಬಡುಸುತಿರೆ | 
ಅಸುರಾರಿ ವೇಗ ಹಾರಿಸದಿದ್ದರೆ ನಿನಗೆ । 
ಹೃಷಿಕೇಶನೆಂಬೊ ಮಹಾ ಪೆಸರು ಪುಶಿಯಾಗದೆ | 
ಉಸಿರಿದವೆಲ್ಲಿ ಮೋಹಾ ಬಸುರೊಳಗಿದ್ದರೇನು । 
ಕೇಶಫ್ಲಿ ವಿಜಯ ವಿಠಲೊಶವಾಗಿ ನಿನ್ನವನೆನಿಸು ॥೬॥ 


ಆದಿ ತಾಳ 
ಬದಕಲಾರೆನ್ನನಂದು ಯಿದರೊಳಗೊಂದಾದ್ಯರು | 
ಬದಿಗೆ ಬಂದು ಎನಗೆ ಒದಗಲಿ ಎಂದೆನೇ / 
ಉದುಭವಿಸುವಾಗ ಚದುರಮತಿಯಲಿದ್ದೆ | 
ಬೆದರಿಸುವರಿದರ ಅದುಭೂತವರಿಯನು | 
ತುದಿಗಾದರು ಒಳಿತುಹೀನದಲಿ ಒಮ್ಮೆ ನಿನ್ನ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೩೧ 
ಉದರದೊಳಗೆ ನಿದ್ರೆ ಪದರದೆ ಗೈವೆನೋ । 


ಒಆ 


ಇದಕೆ ಸಂಶಯ ಸಲ್ಲಾ ವಿಜಯವಿದ್ಧಲ ವಿರಜಾ | 
ಎದೆಗುದೆ ಎನಗಿಲ್ಲಾ ಯಾದವ ಶಿರಿನಲ್ಲಾ ॥ 


ಜತೆ 
ಸ್ಥಾರಾ ವಿತ್ತಮ ಸ೦ವರ ನಿನ್ನ ಸದನವು ! 
ಸರಿಬ೦ದಲ್ಲಿಡು ಧಾತಾ ವಿಜಯ ವಿಠ್ಠಲರೇಯಾ ॥೮॥ 


ಜ್ಯ % ೫ 


ಸುಳಾದಿ - ೩೬ 


ನಿನ್ನ ಮಹಿಮೆ ಅನಂತವಾದುದು. ದ್ವಿಸಹಸ್ತನಾಲಿಗೆಯಿಂದ ತುತಿಸಿದರೂ ಫಣಿಪ 
une ಅಂದಮೇಲೆ ನನ್ನ ಪರಿಸ್ಥಿತಿಯೇನು ಸ್ಥಾಮಿ ! 

ಜ್ಞಾನಾನಂದಾತ್ಮಕ ಚಿದಾನಂದ ಶರೀರ, ಪ್ರಾಕೃತರೂಪರಹಿತ ಲೋಕೋತ್ತರ 
ಸೌಂದರ್ಯವುಳ್ಳ ನಿತ್ಯ ನೂತನ ರೂಪ ನೀನು, ಸ್ವರಮಣನಾದ ರಮಾರಮಣನೇ, 
ನಿನ್ನ ಸಮಾನವಾದ ದೈವ ಬೇರೊಂದಿಲ್ಲ. ಕೊಡುಗೈಯ ದಾತ ನೀನು. ಸ್ವಾಮಿ 
ನನ್ನನ್ನು ಕರುಣದಿಂದ ನೋಡಿ ಕೈಪಿಡಿದು ಕಾಪಾಡು ಎಂದು ಮೊರೆಹೊಕ್ಕು 
ಸ್ತುತಿಸುತ್ತಿದ್ದೇನೆ. 


॥ ರಾಗ-ಸಾರಂಗ ಧ್ರುವ ತಾಳ ॥ 
ಎಂಥಾದೊ ನಿನ್ನ ಮಹಿಮೆ ಇಂಥಾದಂಥಾದೆಂದು । 
ಎಂಥವರೊ ಎಣಿಸಿ ಗುಣಿಸಿದರು । 
ಇಂಥಾದೆ ಎಂದು ಮಿತಿಗಟ್ಟಿಪರಾಗೀ । 
ಅ೦ತುಗಾಣುವರಾರು ಕ೦ತುಜನಕ | 

ಸಂತ ತಾನಂತಾ ಸಾವಿರ ಮೊಗದಲ್ಲಿ | 
ನಿಂತು ದ್ವಿಸಾವಿರ ಜಿಹ್ಟಯಿಂದ-! 
ನಂತಾನಂತಾ ಎಂದು ಒಂದೊಂದು ನಾಲಿಗಿಲಿ | 
ಪಂಥಿ ಸಾಗಿದಂತೆ ಪ್ರತ್ಯೇಕ ಪ್ರತ್ಯೇಕ । 
ಅ೦ತರಶುದ್ಧನಾಗಿ ನಿಲವಿಲ್ಲದೆ । 
ಚಿಂತಿಸಿ ಒಂದಿಷ್ಟು ನೆಲೆಗಾಣದೆ ಪೋಗಿ | 
ಭ್ರಾಂತಿಯಲ್ಲಿ ಫಣಿಪ ಸುಮ್ಮನಾದಾ- 
ನಂತಾವತಾರ ವಿಕರ್ತ ವಿಜಯ ವಿಠಲ | 
ಎಂಥಾ ದೃವವೋ ನೀನು ಎಂಥಾ ರೂಪನು ನೀನು ॥೧॥ 


೧೩೨ ಶ್ರೀ ವಿಜಯದಾಸ ಕೃತ ಸ್ತೋತ್ರ ಸುಳಾದಿಗಳು 


ಮಟ್ಟ ತಾಳ 
ಸ್ವರೂಪ 'ಅರೂಪ ಅಪರೂಪಾ I 
ಸ್ವರತಿ ಸ್ವ ಸತೇಜ ಸ್ವಪ್ರಕಾಶ | 


ಕ್ಷೀರ ಸಿ೦ಧುಕುಮಾರಿಯ ಪ್ರಿಯ ನಿಗಮಗೇಯಾ । 
ಪರಾವಸ್ತು ಪರಮ ಮಹಿಮಾ । 
ಪರಕೆ ಪರಾತರಮ ಪುರುಷಾ | 
ಪರಮೇಷ್ಠಿ ಪಿತನೆ ವಿಜಯ ವಿಶ್ವಲಾ | 
' ಅರಾಧೀನ ಅನಾಧೀನ ಅನಾಥ ನೀನೆ ನಾಥನು ನೀನೆ ಸ್ವಾಮಿ । 
ಸ್ವರೂಪ ಅರೂಪ ಅಪರೂಪಾ ॥೨॥ 


ತ್ರಿವಿಡಿ ತಾಳ 
ಅನಾದಿ ಬ್ರಹ್ಮಚಾರಿ ನೀನೆಂದು ಸುರರ । 
ಸ್ಥಾನದಲ್ಲಿ ಪೊಗಳುತಿದೆ । 
ಅನಾದಿಗ ನೀನೆ ಅವತಾರವತಾರಾ-.| 
ಕೇನಾದದು ಎಲ್ಲ ನೀನೆ ಬಲ್ಲೀ | 
ನೀನಾರಿಯಾಗಿ "ಸುರರಕುಲಕ್ಕೆ ಸುಧಾ-! 
ಪಾನವೆರದೆ ಮಾಯೂಾ ವೇಷಧರಿಸಿ 
ದಾನವರ ಎದೆದಲ್ಲಣನೆನಿಸಿ ಮ-. 
ತ್ತಾ ನಾರಿರೂಪ ವೆ ಪೊಗಲಾಡೀ | 
ಜಾಣತನದಲ್ಲಿ ಸರ್ವರಲ್ಲಿ ಜುಣಗಿ | § 
ಏನು ಅರಿಯದಿಪ್ಪ ಹೊಂತ ಕಾರಿ | ಸ 
ಮಾನವವೇಷ ಮಹಾಸ್ತಾಂಗಾ ವಿಜಯವಿಠ್ಠಲ ॥ | 
ಆನುನಿನ್ನಯ ಸಮಾನ ದೈವವಕಾಣೆ IAW . 


ಅಟ್ಟ ತಾಳ 
ನಡೆವಾ ನಡಿಯು ಬೇರೆ | 
ಅಡಿಗಡಿಗೆ ಸುಖಬಡುವ ಸಂಭ್ರಮ ಬೇರೆ | 
ಕೊಡುವ ಪ್ರಸಾದ ಕೈಪಿಡುವ ಚಿತ್ರವ ಬ್ಯಾರೆ । 
ಮುಡಿದ ಪೂಗಳು ನಿನ್ನಾ ಬೆಡಗೆಲ್ಲಾ ಬ್ಯಾರೆ | 
ಸಡಗರ ದೈವವೇ ಎಡಿಗೆಡಿಗೆ ಗೋವರೊಡರೊಡನೆ | ಮ 
ಆಡ ಗೆಡೆಗೊಡುವದು ಬ್ಯಾರೆ | ಸತ್ತ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೩೩ 


ಪಡಿಗಾಣೆ ನೀನಿಟ್ಟ ಮುಡಿ ಸಡಿಲಿಪರಾರು | 
ಬಿಡುಪೋಗಿ ಮೂರುತೊಡರುನಿಕ್ಕುವ ಜಾಣಾ | 
ಬಡಿಯರಿಗೊಡೆಯಾ ಬಡವರ ಸಹಾಯ | 
ವಡವನ್ನಿನಾಮಾ ವಿಜಯ ಎಠ್ಠಲ ಸರ್ವ-. 
ರೊಡಲೊಳಗಾಡುವ, ಕೊಡಗೈಯ ದಾತಾರಾ ॥೪॥ 


ಆದಿ ತಾಳ 
“ಏವಂತಿ ಜಾಯತೆ' ಹರಿ ನಿಜರೂಪವೆಂದು | 
ಆ ವೇದಾವಳಿಗಳು ಪಾವಿನಹಿರಿಯಂಗೆ ಪೇಳೆ | 
ದೇವಾದಿ ಕುಲದವರು ತಾವೊಲಿದು ಪೊಗಳಿದರು | 
ಆವದಯ್ಯಾ ನಿನ್ನ ರೂಪ ಆವದೈಯ್ಯಾ ನಿನ್ನಮಾಯಾ | 
ದೇವ ಮೃರ್ತ್ಯು ಪಾತಾಳ ಭೂ ವ್ಯಾಪಿಸಿಕೊಂಡಿದೆ | 
ಜೀವ ಜೀವರಾಡಿದಂತೆ ಆವಕಾಲಕೆ ತಕ್ಕಹಾಗೆ | 
ವಾವಿವರಸೆ ಇಲ್ಲದಲೆ ಕಾವೆ ಸೀ ಪುರುಷನಾಗಿ | 
ಕಾವನಯ್ಯ ನಿನ್ನ ಲೀಲೆ ಆವಹೊ ಕಡಿಗೆ ನಿನ್ನ | 
ಭಾವಕೆ ಬ೦ದಂತೆ ಮಾಡುವಿ ಸೇವಕರಿವರವರನದೆ । 
ಭಾವನೆ ವಿಜಯವಿಠ್ಠಲ ದೇವ ನೀನೇಒಬ್ಬ ಮಿ- 
ಕೃವರೆಲ್ಲ ನಿನ್ನ ಮಾಯಾವಲಿಗೆ ಬೀಳುದರು 1೫॥ 


ಜತೆ 
ಅಪ್ರತಿಪ್ರತಾಪಾ ಅಪ್ರತಿಯರಸೆ ಪು. 
ಣ್ಯ ಪ್ರಭಾವ ವಿಜಯ ವಿಠ್ಗಲನೆ ಸರ್ವೋತ್ತಮಾ ॥೬॥ 


೫ ೫ ೫ 


ಸುಳಾದಿ - ೩೭ 


ಸ್ವಾಮೀ, ಅನಂತಾನಂತ ಗುಣಪೂರ್ಣ ನೀನು, ಅನಂತ ಜೀವರಾಶಿಯೊಳಗೆ 
ಒಂದು ಜೀವ ನಾನು. ಅನಂತಮೂರ್ತಿಗಳೊಳಗೆ ಒಂಜೇ ಮೂರ್ತಿ ನೀನು. ನಿನ್ನ 
ನಾವು, ನಿನ್ನ ಸ್ಮರಣೆ, ನಿನ್ನ ಧ್ಯಾನ ಅನಂತಾನಂತ, ಅನಂಶಾವತಾರ ಚರಿತ, ಜಗದ್ಗರಿತ 
ನೀನು. ' 

ಬಿನಗು ದೈವದೊಡೆಯನಾದ ಘನಮಹಿಮನೇ ನಿನ್ನ ನೆನಹೇ ಮುಕ್ತಿಗೆ ಮಾರ್ಗ 
ಎಂಬ ಮಾತು ಶ್ರುತಿಸಿದ್ಧವಾದದ್ದು. 


೧೩೪ | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪಂಚಭೂತ, ಪಂಚತನ್ಮಾತ್ರಾಗಳಲ್ಲಿ ಸೂಕ್ಷ್ಮವಾಗಿ ನೀನೇ ವಿವಿಧ ಬಗೆಯಿಂದ 
ಅವುಗಳಲ್ಲಿರುವಾಗ, ಚರಾಚರದಲ್ಲಿ, ಪ್ರಾಣ ಪ್ರಕೃತಿಗಳಲ್ಲಿ ನೀನು ತಿರುಗಿ, ವ್ಯಾಪಾರ 
ಮಾಡುತ್ತಿರುವಾಗ, ನೀನರಿಯದ ದ್ರವ್ಯಗಳನ್ನು ತಂದು ನಾನು ಪೂಜಿಸುವುದೆಂತು? 
ನನ್ನ ಭವದ ಬನ್ನ ಬಿಡಿಸಿ ಕಾಪಾಡು ಕರುಣಾಳು. 


॥ ರಾಗ - ಶಂಕರಾಭರಣ - ಧ್ರುವ ತಾಳ ॥ 
ಅನಂ೦ತಕಾಲದೊಳಗೊಂದೆ ಕಾಲವಿದೆ | 
ಅನಂತಾನಂತ ದೇಶದೊಳಗೊಂದೆ ದೇಶವಿದೆ | 
ಅನಂತ ಗುಣದೊಳುಗೊಂದೆ ಗುಣವಿದೆ । 
ಅನಂತಾನಂತ ಕರ್ಮ ದೊಳಗೊಂ೦ದೆ ಕರ ವಿದೆ । 
ಅನಂತಾನಂತ ಜನುಮದೊಳಗೊಂದೆ ಜನುಮವಿದೆ | 
ಅನಂತಾನಂತ ತೀರ್ಥದೊಳಗೊಂದೆ ತೀರ್ಥವಿದೆ । 
ಅನಂತಾನಂತ ಶ್ರುತಿಯೊಳಗೊಂದೆ ಶುತಿಯಿದೆ । 
ಅನಂತಾನಂತ ಮಂತ್ರದೊಳಗೊಂದೆ ಮಂತ್ರವಿದೆ | 
ಅನಂತಾನಂತ ವರ್ಣದೊಳಗೊಂದೆ ವರ್ಣವಿದೆ | 
ಅನಂತಾನಂತ ದ್ರವ್ಯದೊಳಗೊಂದೆ ದವ್ಯವಿದೆ | 
ಅನಂತಾನಂತ ಜಾಂಡಜಾಂಡದೊಳಗೊಂದೆ ಜಾಂಡವಿದೆ | 
ಅನಂತಾನಂತ ಕಲ್ಪದೊಳಗೊಂದೆ ಕಲ್ಪವಿದೆ | 
ಅನಂತಾನಂತ ಯುಗದೊಳಗೊಂದೆ ಯುಗವಿದೆ । 
ಅನಂತಾನಂತ ಕಾಲದೊಳಗೊಂದೆ ಕಾಲವಿದೆ | 
ಅನಂತಾನಂತ ಒಂದೆ ಒಂದೊಂದೆ ಅನಂತಾನಂತ | 
ಅನಂತ ಗುಣಪೂರ್ಣ ವಿಜಯ ಎಠ್ಠಲರೇಯಾ | 
ಅನಂತ ಜೀವರಾಶಿಯೊಳು ಒಂದು ಜೀವ ನಾನು ॥೧॥ 


ಮಟ್ಟ ತಾಳ 
ಅನಂತ ಮೂರ್ತಿಯೊಳಗೊಂ೦ಂದೆ ಮೂರ್ತಿಯಿದೆ ಅನಂತಾ | 
ಅನಂತ ನಾಮದೊಳಗೊಂದೆ ನಾಮವಿದೆ ಅನಂತಾ । 
ಅನಂತ ಸ್ಮರಣೆಯೊಳಗೊಂದೆ ಸ್ಮರಣೆ ಇದೆ ಅನಂತಾ | 
ಅನಂತ ಧ್ಯಾನದೊಳಗೊಂದೆ ಧ್ಯಾನವಿದೆ ಅನಂತಾ | 
ಅನಂತಾನಂತ ಅನಂತ ಬಗೆ ವಿಜಯ ವಿದ್ಲಲರೇಯಾ | 
ಅನಂತಾವತಾರ ಅನಂತ ಚರಿತಾ ॥೨॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೧೩೫ 


ಶ್ರಿವಿಡಿ ತಾಳ 

ತೃಣ ಜೀವರಾಶಿಗಳು ಬೊಮ್ಮನ ತನಕವರು |। 
ಗುಣದಲ್ಲಿ ಪರಮಾಣು ಪ್ರಾದೇಶದಿ | 
ಎಣಿಸಿನೋಡುವರಯ್ಯಾ ತಮ್ಮ ಯೋಗ್ಯತದರಿತು | 
ಎಣಿಕೆ ಅಧಿಕಾಧಿಕವೆನಿಸಿ | 
ಇನಿತಲ್ಲದೆ ಲಕುಮಿ ಬೊಮ್ಮನ ನೋಡಲು | 
ಗಣನೆ "ಇಲ್ಲದೆ ಒಂದಾನಂತ' ಮಡಿಯಾಗಿ | 
ಮನದಲ್ಲಿ 'ಕಾಂಬಳು ಲೇಶ ಬಿಡದೆ । 
ಜನುಮರಹಿತ ನನೆ ಲಕುಮಿನೋಡಿದರೊಳು | 
ಅಣು ಅತ್ಯ ಣುಗಳ ಕಾಣುತಿಪ್ಪೆ | 
ನಿನಗೆ ನಿನ್ನಿಚ್ಛೆಗ ಬೇದ ಎಂದಿಗಿಲ್ಲಾ | 
ಸು "ರೂಪನೆ ತತ್ವಮೋದಾ | 
ಅನಿಮಿಷಾದಿಗಳಿಗೆ ಸೋಜಿಗ ತೋರುವ | 
ಘನ ಮಹಿಮಾ ವೈಕು೦ಠವಾಸಾ ಶ್ರಿ ಶೀಶಾ | 
ತನು ಹತ್ತು ಇಂದ್ರಿಯಗಳು ಚಿತ್ತ ಬುದ್ಧಿಯು 
ಮನ ಅಹಂಕಾರ ನಾನಾ ವರ್ಣನೆ | 
ತನುರೂಹ ಸರ್ವಾವಯವಗಳು ಜ್ಞಾನಪೂ — 
ರಣನಾಗಿ ಇಪ್ಪ ಸ್ಪತಂತ್ರ ಪುರುಷರ್ಚನೆ ಮಾಡಿ । 
ನಿನ್ನ ಮೆಚ್ಚಿಸಬಲ್ಲೆನೆ ದೇವಾ | | 
ಎನಗಾವದು ನಿನ್ನ ನೆಲಿಯೆ ತಿಳಿಯೆ | 

ಬಿನಗು ದೈವ ಡೊಡಿಯಾ ವಿಜಯ ವಿಠ್ಠಲ ನಿನ್ನ | 
ನೆನಹೆ ಮುಕ್ತಿಗೆ ಮಾರ್ಗವೆಂಬೋದೆ ಶ್ರತಿಸಿದ್ದ ial 


ಅಟ್ಟ ತಾಳ 

ಧರಣಿ ಉದಕ ತೇಜ ವಾಯು ಅಂತರಿಕ್ಷಾ । 
ಸರಶ ರೂಪರಸ ಗಂಧ ಶಬ್ದ ಮಿಗಿಲಾದ | 
ಪರಮಾಣುಗಳು ಚತುರವಿಂಶತಿ ತತ್ವ | 
ಎರುತಿರೆ ಅತಿ ಸೂಕ್ಷವಾಗಿ ಅದರೂಳು | 
ಹರಿನಿನೇ ಅಂಥ ಪರಮಾಣುಗಳಲ್ಲ | 

` ಪರಿ ಪರಿ ಬಗೆಯಿ೦ದಲಿ ಒಳಗಿಪ್ಪೆ ಕಾಣುತ್ತ । 
ನಿರುತ ನೀನರಿಯದ ದ್ರವ್ಯಂಗಳ ತಂದು | 
ವರ ಪೂಜೆ ಮಾಡು ಎಂದರೆ ಅವದಿಪ್ಪದು | 
ಚರಾಚರದಲ್ಲಿ ಪ್ರಾಣ ಪ್ರಕೃತಿ ನೀನಲ್ಲದ ! 


೧೩೬ ಶೀ ವಿಜಯದಾಸಕ 


ತಿರುಗುವ ವ್ಯಾಪಾರ ಮತ್ತಾವದು ಪೇಳೋ । 
ಚರಣದಲ್ಲಿ ಧರೆ ಅಳೆದ ಮಹಾತುಮಾ । 

ಸರಿಯಿಲ್ಲ ನಿನಗೆಲ್ಲಿ ವಿಜಯ ವಿಠ್ವಲ ಎನ್ನ | 
ಇರುವ ಬಲ್ಲವನಿಗೆ ವಿಸರಿಸುವದೇನೊ ॥೪॥ 


ಆದಿ ತಾಳ 
ಸನಕಾದಿ ಮುನಿ ಮನುಗಳು | 
ಅನಿಮಿಷಗಣ ಪಾಕಶಾಸನ ರುದ್ರ । 
ಪನ್ನಗ ಖಗ ವನಜಭವನ ಮನಕೆ ತೋರದಾ | 
ಕಣ್ಣಿಗೆ ಪೊಳೆಯದೆ ಚಿನುಮಯ ಅನ್ನಮಯಾ | 
ಘನಕೆ ಘನ ನಿನ್ನ ಪೂಜೆಯನ್ನು ಮಾಡಿ | 
ದಣಿಸುವನಾರು ಬಣ್ಣಿಸಲರಿದು ಬಿ 
ನ್ನಾಣದಲ್ಲಿ ಎನ್ನ ಭವದಬನ್ನ ಬಿಡಿಸೊ । 
ಅನಂತಾನಂತ ಚನ್ನ ಮೂರುತಿ ವಿಜಯ ವಿಠಲ | 
ನಿನ್ನ ಪಾದವನ್ನು ನಂಬಿದೆ ॥೫॥ 


ಜತೆ 
ನನ್ನಂಥವನ ಪೂಜೆಯಿಂದ ನಿನಗೇನು । 
ಅನಂತಾನಂತನೆ ವಿಜಯ ವಿಠಲ ಸುಲಭಾ ॥೬॥ 


ಜೇ % ೫ 


ಸುಳಾದಿ - ೩೮ 


ಅನಂತಾನಂತ ಬೊಮ್ಮಾಂಡಗಳನ್ನು ನಿನ್ನುದರದಲ್ಲಿಟ್ಟು, ಅನಂತಾನಂತ 
ಮಹಿಮೆಯನ್ನು ತೋರುತ್ತ, ಅನಂತಾನಂತ ಗುಣಪೂರ್ಣನಾದ, ಅನಂತಬಗೆಯ 
ನಾಟಕಕರ್ತನಾದ ಅನಂತಶಯನನೇ. 

ಬಹುವಾದ ಶಿರಸ್ಸು ಕರ್ಣ, ನಯನ, ನಾಸಾ, ವದನ, ಬಾಹು, ಪಾದ ಮುಂತಾದ 
ಅವಯವಗಳನ್ನು ಹೊಂದಿದ ವಿಶ್ವರೂಪಿಯೇ. ಬಹುಕಾಲದ ಹಿರಿಯನಾದ ನೀನೇ 
ನನ್ನನ್ನು ಬಹುವಿಧದಿಂದ ವ 

ಜನನ ಮರಣಾದಿಗಳನ್ನು, ಬಾಲ್ಯ, ಯವ್ಪನ, ಮುಪ್ಪನ್ನು, ಮನಸ್ಸಿನ ನಾನಾ 
ವ್ಯಾಪಾರಗಳನ್ನು ಕಲ್ಪಿಸಿ ನನ್ನನ್ನು ಕ ಉಚಿತವೇ ಸ್ವಾಮಿ ? 

ನನಗೆ ಜಟ ಹೊಡ ಜೂ ಬೇಕಿಲ್ಲ. ನೀನು ಉದ್ದಾರ ಮಾಡ್ದ ಬಿಡು, 
ನಾನು ಕೇಳುವುದಿಲ್ಲ. ಆದರೆ ಪರಿಪೂರ್ಣ ಮಹಿಮನೇ ಸದಾ ನಿನ್ನ ಚಿಂತಿಸುವಂತೆ 
ಮಾಡು. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೩೭ 


ಎದಿ 


॥ ರಾಗ - ಭೈರವಿ - ಧ್ರುವ ತಾಳ ॥ 
ಅನಂತ ಬೊಮ್ಮಾಂಡ ನಿನ್ನುದರದಲ್ಲಿ ಯಿಟ್ಟು । 
ಅನ೦ತ ಬೊಮ್ಮಾದಿಗಳ ನಿನ್ನೊಳಗಡಗಿಸಿ ಕೊಳುತ । 
ಅನಂತ ಸರ್ವದಲ್ಲಿ ನೀನೆ ನೀನೆ | 
ಅನಂತ ಮಹಿಮೆಯ ತೋರುತಲಿ | 
ಅನಂತ ಅನಂತ ಅವತಾರ ಮಾಡುತ್ತ | 
ಅನಂತ ಗುಣ ಪರಿಪೂರ್ಣ ನೀಲವರ್ನಾ | 
ಅನಂತ ನದಿ ಜನಕ ವಿಜಯ ವಿಠ್ಠಲ ನೀನೆ | 
ಅನಂತ ಪರಿಯಲ್ಲಿ ನಾಟಕ ಕರ್ತಾ ॥೧॥ 


ಮಟ್ಟ ತಾಳ 
ಬಹು ಶಿರಸಾ ಬಹುಕರ್ನಾ | ಬಹುನಯನಾ ಬಹುನಾಸಾ | 
ಬಹು ವದನಾ ಬಹುಬಾಹು | ಬಹುಹಸ್ತ ಬಹುಕಂಠ । 
ಬಹು ಉದರಾ ಬಹುಕಟಿ |! ಬಹುಜಾನು ಬಹುಜಂ೦ಘ । 
ಬಹು ಚರಣಾ ಬಹುನಖಾ । ಬಹು ಮೂರುತಿ ವಿಜಯ ವಿಠ್ಠಲರೇಯಾ 
ಬಹು ಕಾಲದ ಹಿರಿಯ । ಬಹುವಿಧ ಪಾಲಿಸು ॥೨॥ 


ತ್ರಿವಿಡಿ ತಾಳ 
ಜನನ ಮರಣಾ ರ್ಭಕತನ ಯೌವ್ವನ ಜರೆ | 
ತನ ನಾನಾಕಾ ಮನಸಿನ ವ್ಯಾಪಾರ೦ಗಳು | 
ಇನಿತು ನಿರ್ಮಾಣವ ಎನಗೆ ಕಲ್ಪಿಸಿಕೊಟ್ಟು | 
ದಣಿಸುವದು ಚಿತವೆ ದನುಜಾಂತಕಾ । 
ಮನುವ೦ಥ ಜನಕ ನಮ್ಮ ವಿಜಯ ವಿಶ್ಠಲರೇಯಾ | 
ನಿನಗೆ ಈ ಪರಿ ವ್ಯಾಪಾರವೇ ಬಲುಲೇಸು ॥೩॥ 


ಅಟ್ಟ ತಾಳ 
ಇದರಿಂದ ನಿನಗೆ ಕಾಲಕ್ಷೇಪವಿದ್ದರೆ | 
ಅದರಂತೆ ಮಾಡಿ ಎನ್ನನು ಪುಟ್ಟಿಸಲಿಬೇಕು | 
ಮಧುಸೂದನ ರಂಗಾ ವಿಜಯ ಎಠ್ಠ್ಜಲರೇಯಾ 
ಚದುರತನ ವೆಂಬೊದದಟ ಒಂದಲ್ಲದಲೆ ॥೪॥ 


ಆದಿ ತಾಳ 
ಆರ ಗೊಡವಿ ಏನು ಎನಗೆ | ಆರಸಂಗವೇನು ಎನಗೆ । 
ಆರಿಂದಲೇನುಪಕಾರ ವಾಗೊದೆನಗೆ ಮುಂದೆ । 


೧೩೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆರನಾದರೇನು ನೀನುದ್ದಾರವನ್ನು ಮಾಡು ಬಿಡು । 
ಕೋರುವನಾನಲ್ಲ ಎನ್ನ ಓರಂತೆ ಮಾಡು ಎಂದು | 

ಶ್ರೀ ರಮಣ ವಿಜಯ ವಿಠ್ಠಲಾಪಾರ ಮಹಿಮ ಪರಿಪೂರ್ಣ । 
ಮೂರುತಿ ಮುರಾರಿ ಸರ್ವಾಧಾರಿ ವಾರಿಜ ವದನಾ ॥೫॥ 


ಜತೆ 
ಹೊಸ ಪರಿಯ ವ್ಯಾಪಾರ ನಿನ್ನಲ್ಲಿ ಇರಲಾಗಿ । 
ಅಸುರ ರಿಪು ವಿಜಯ ಎಠ್ಶಲ ಎನಗೆ ಇನಿತೊ ॥೬॥ 


. ೫ ಜ್ಯ ತ್ಯೇ 


ಸುಳಾದಿ - ೩೯ 


ಏಕೋ ವಿಷ್ಣು ಮಹದ್ಭೂತವೆಂಬ ಮಂತ್ರಸಾರವನ್ನೇ ದಾಸರಾಯರು ಈ 
ಸುಳಾದಿಯಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. 

ಚೇತನಾಚೇತನವಾದ ಸರ್ವತ್ರದಲ್ಲಿ ಜ್ಯೋತಿಸ್ಪರೂಪನಾದ ಪರಮಾತ್ಮನು 
ಒಳಹೊರಗೆ ವ್ಯಾಪ್ತನಾಗಿದ್ದಾನೆ. ಸರ್ವಭೂತರ ಮಧ್ಯದಲ್ಲಿ ಭೂತಿಯುಳ್ಳ ಭೂತವಿದು. 
ಜ್ಞಾನಾನಂದ ಸುಂದರ ವರ್ಣ ಪರಿಪೂರ್ಣ ಮಹಿಮ, ಪರಕೆ ಪರಾತ್ರರನಾದ 
ಪರಮಾತ್ಮನನ್ನು ಸರಿಬಂದಂತೆ ನಿರೀಕ್ಷಿಸಿ ಇದರ ಕುರುಹನ್ನು ಕಂಡವರಾರು ? ಈ 
ಗರುವ ಭೂತಕೆ ಜಗದೊಳಗೆಲ್ಲಿಯೂ ಸರಿಗಾಣೆ. 


ಏಕೋ ವಿಷ್ಣು ಮಹದ್ದೂತನೆಂಬೊ ಭೂತ ಸೋಕಿದ ಮನುಜನ ಭಾಗ್ಯಕ್ಕೆ 


ಎಣೆಯಿಲ್ಲ, ಕಡೆಯಿಲ್ಲ. ನೆನೆವವರ ಅಂತರಂಗದಲ್ಲಿದ್ದು ಈ ಭೂತ ಚಿಂತಾ 
ಮಣಿಯೆನಿಸುವುದು. ಪರಮಾತ್ಮನ ಈ ಭೂತ ಬಡಿಯದಿದ್ದರೆ ಸಂಸಾರ ಬಿಡದು. 
ಆನಂದ ಲಭಿಸದು. '` 


॥ ರಾಗ ರೇಗುಪ್ತಿ - ಧ್ರುವ ತಾಳ ॥ 
ಭೂತ ಸೋಕಿತು ಕಾಣೋ ಯಾತರ ವರ್ನವೊ | 
ಮಾತು ಲಾಲಿಸೆ ವಿಪರೀತವೆನಿಸುತಿದೆ | 
ಜಾತಿ ಮತ್ತಾವದೊ ಜಾತವೆಂಬೊದೆ ಇಲ್ಲಾ | 
ಗಾತುರ ನೋಡಿದರೆ ಭೀತಿ ನಿರ್ಭೀತಿ ಬರದು । 
ಶಾತ ಕುಂಭದವನ ಜಾತ ಭವಾಂಡದ ಸ-. 
ಪೂತಾವರಣ ಅವ್ಯಾಕೃತ ಗಗನ ಸಮೇತ ತೊಲಗದೆ | 
ವ್ಯಾಪುತವಾಗಿವೆ ಇದರ ಭೀತಿಗೆ ಬ್ರಹ್ಮಾದ್ಕರು । 
ಧಾತುಕೆಡುತಲಿರೆ ಭೂತಳ ದೊಳಗುಳ್ಳ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೩೯ 


ರಾತಿ ಆರಾತಿಗಳಿಗೆ ದ್ವ ತೆ ಅದ್ದೆ ತವೆಂದು | 
ತಾ ತಿಳುಪೀರ್ವಾರೊಳು ಪಾತಕಕೊಬ್ಬನ ಮು-! 
ಕುತಿಗೆ ಒಬ್ಬನ ಈ ರೀತಿಯಲ್ಲಿ ಕಳುಹಿ | 
ಪ್ರೀತನೆನಿಸುವದು ಚೇತನ ಅಚೇತನ- 
ವಾತದೊಳಗೆ ಮಹದೂತವಾಗಿ ಎಖ್ಯಾತ ಭೂತ ಕಾಣೋ | 
ಜ್ಯೋತಿ ಸ್ವರೂಪ ನಮ್ಮ ವಿಜಯ ವಿಠ್ಠಲ ಸರ್ವ-. 
| ಭೂತರ ಮಧ್ಯದಲ್ಲಿ ಭೂತಿ ಉಳ್ಳದು ಎನ್ನ NO 


ಮಟ್ಟ ತಾಳ 
ಶಿರ ನಯನ ಕರ್ನ, ವರ ವಾಶಿಕ ವದನ | 
ಕರ ತೋಳು ಭುಜ ಕಂಠ, ಉರ ಉದರ ನಾಭಿ | 
ಶಿರಸ ಕಟಿ ಊರು ಮೆರೆವ ಜಾನುಜಂಘೆ | 
ಚರಣ ಬೆರಳುಗಳು ಮಿರಗುವಾಭರಣ ಸ-! 
ದ್ಭರಿತ ಜಾನಾನಂದ ಸುಂದರ ಶಾಮವರ್ನಾ । 
ಪರಿಪೂರ್ಣ ಮಮ ಪರಕೆ ಪರಾತ್ಪರ | 
ಸರಿ ಸರಿ ಬಂದಂತೆ ನಿರೀಕ್ಷಿಸಲು ಇದರ । 
ಕುರುಹು ಕಂಡವರಾರು ಪರೋಕ್ಷದಲ್ಲಿ ಕೇಳಿ - | 
ದರೆ ಮನಕೆ ದೂರ ಅ-. 
ಪರೋಕ್ಷದಲ್ಲಿ ಸ್ತುತಿಸಿದರೆ ಧ್ಯಾನಕ್ಕೆ ದೂರ | 
ಪರಿ ಪರಿ ನೋಡಿದರೆ ಪರಿವಿತವಾದ ಸು-| 
ಚ್ಚರಿತ ನಿರ್ಮಳ ಕಾಯ ಪರಿಪರಿಯಲ್ಲಿವೆ | 
ಸುರರ ಮಸ್ತಕ ಮಣಿ ವಿಜಯವಿಠ್ಯಲನೆಂಬೊ | 
ಗರುವ ಭೂತಕೆಯಲ್ಲಿ ಸ ಸರಿಗಾಣೆ ಜಗದೊಳು WSN 


ತ್ರಿವಿಡಿ ತಾಳ 
ಏಕೋವಿಷ್ಟು ಮಹದ್ಭೂತ ಚ ಭೂತಾ | 
ಸೋಕಿದ ಮನುಜನ ಭಾಗ್ಯಕ್ಕೆ ಕಡಿಯಿಲ್ಲಾ | 
ಲೋಕದೊಳಗುಳ್ಳ ಭೂತ ಪ್ರೇತದ ಗಂಡಾ 
ತಾಕ ಬಾರದಿದರು ತಾಕಿದರೇ ಬಿಡದು । 
ಆಕಾರ ನೋಡಿದರೆ ಆರಿಗೆ ವಶವಲ್ಲಾ । 
ಆಕಾಶಕೆ ನೂರ್ಮಡಿ ಒಂದೇ ಎನಿಸುತಿದೆ । 
ನಾಕಾದಿ ಜನರಿಗೆ ಮೀರಿದ ಭೂತಾ ಅ | 
ನೇಕ ಕೈಕಾಲು ಕಿವಿ ವದನದಲ್ಲಿಪ್ಪದು | 
ಲೌಕಿಕದಲಿ ನೋಡೆ ಲಕ್ಷಣೊಂದು ಪರಿ | 


೧೪೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಜ್‌ 


ನಾಕಾಣೆ ನಾಕಾಣೆ ಭೂತ ದುಚ್ಚಾರಣೆ | 

ಕಾಕುಲಾತಿ ಇದಕೆ ಎಳ್ಳಿ ನಿತು ಇಲ್ಲಾ | 

ತಾಕೊಡುವದು ಹೊಡಿಸಿಕೊಂಡವರಿಗೆ ಪುರುಷಾರ್ಥ । 
ಪ್ರಾಕೃತದೊಳಗಿದ್ದದಲಿ ಈ ಭೂತ ಬೇರೆ । 

ಶೋಕ ಕಳೆವದು ಸಾರಿದವರಿಗೆ ಪುಣ್ಯ - | 

ಶ್ಲೋಕ ಭೂತ ವಿಜಯ ಎಠ್ಶಲ ಇಂದೆ । 
ವಿಕಾರಣವಾದರೂ ಸಾಕದು ಬಿಡದು ॥೩ 


ಅಟ್ಟ ತಾಳ 
ಮಂತ್ರಕೆ ಹಣಿಯದು ಯಂತ್ರಕೆ ಹಣಿಯದು | 
ಎಂಥೆಂಥ ದಿಗ್ಗಂಧ ಅಂತಂತೆ ಮಾಳುದು | 
ಪಂಥವಾಡಿದವರ ತಂತುಗೆಡಿಸುವದು | 
ಸಂತತ ಸಂತರ ಅಂತರಂಗದೊಳಿದ್ದು | 
ಚೆಂತೆಗೆ ಯಿಕ್ಕಿ ಏಕಾಂತಕ್ಕೆ ಎಳೆವದು । 
ಭ್ರಾಂತಿಯಗೊಳಿಸಿ ನಿಃಶ್ಚಿಂತನ ಮಾಡೋದು । 
ದಾಂತ ಭೂತವಿದು ಶಾಂತ ಭೂತದು | 
ಅಂತಕನಾಳಿಗೆ ಅ೦ತಕನಾಗಿದೆ | 
ಪಿ೦ತೆ ಮುಂತೆ ಸರ್ವತಂತು ಬಲ್ಲದುಕಾಣೊ | 
ಹೊಂತಕಾರಿ ಇದರಂತದ ಸಂದಿಲಿ | 
ನಿಂತೀಗ ಮುಕುತಿವ೦ತರು ಬೊಮ್ಮಾಂಡ । 
ಅಂತ ಗಾಣರು ತಾವೆಂತುವೆಣಿಸಲು । 
ಎಂಥ ಭೂತವಿದು ಜಂತುಗಳಿಗೆ ಒಂದು | 
ತಂತಿಯನ್ನೆ ಹೂಡಿ ಗಂಧಿಯ ಬಿಗಿದು ಆ | 
ದ್ಯಂತ ಕಾಲದಲ್ಲಿ ಸಂತಿಗೆ ಬಂದವರಂತೆ ಕೊಡಲಿಟ್ಟು | 
ತಂತಿಯ ಬಗಿದಾಡುವಂಥೆ ಕಲಿಪ ಮಾಯಾ | 
ವಂತದ ಬಲ ಬಲವಂತ ಮಹಾಭೂತ | 
ನಿ೦ತಲ್ಲಿ ನಿಲ್ಲದು ಚಿಂತಿಗೆ ಸಿಗದು । 
ಪಂಥ ಗಾರರಸ ವಿಜಯ ಎಠ್ಶಲ ಭೂತ । 
ಚಿ೦ತಾಮಣಿಯೋ ನೆನೆವರ ಅಂತರಂಗದಲ್ಲಿ ॥೪॥ 


ಆದಿ ತಾಳ. 
ಹೊಡೆಯೆ ಈ ಭೂತಾ ಬಿಡದು ಎಂದೆಂದಿಗೆ । 
ಕೆಡಹಲಾಹದು ಭವದ ಮಡುವಿನೊಳು ನಮ್ಮನ್ನು । 
ಒಡನೆ ತಿರುಗುವದು ಒಡಲಿಗೆ ಬೇಡದು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೪೧ 


ತಡಿಯದ ನಾಮಾಮೃತ ಕುಡಿಸುವದೊಲಿದು | 

ಆಡಿ ಬಂದು ತೊಲಗದೆ ಹಿಡಕೊಂಡು ಇಪ್ಪದು | 
ಎಡೆಗೆಡಪ ಭೂತಕ್ಕೆ ಘುಡಿಸಿ ಹುಂಕರಿಪದು | 

ತೊಡೆ ಕಾಲು ಮತ್ತೊಂದರ ತೊಡಕಗೊಡದೆ ಬೆನ್ನು | 
ಬಿಡದೆ ತನ್ನ ಮನಿಯ ವಡಿವೆಂದು ಕಾಯುವದು । 

ನಡೆ ನುಡಿ ತಪ್ಪಿದರು ಬಡಿಬೀಸಿ ಬೀಸಾಟದೆ । 
ಕೊಡುವದು ಅಭಯದವರೊಡನೆ ಪೋಗಲೀಸಾದು । 
ಕಡು ದಯಾನಿಧಿ ಭೂತ ಪೊಡವಿಯೊಳಿದು ಕಾಣೊ । 
ಉಡಲುಂಟು ಉಣಲುಂಟು ಇಡಲುಂಟು ತೊಡಲುಂಟು | 
ಬಿಡದಿರಿ ಬಿಡದಿರಿ ಕೆಡದಿರಿ ಕೆಡದಿರಿ । | 
ಸಡಲಿದ ಮ್ಯಾಲದರ ಪಿಡಿಯಲೊಶವಲ್ಲ । 
ದೃಢಮನವಮಾಡಿ ಸಂಗಡಲೆ ಕೈವಲ್ಯವ | 

ಕೊಡುವದು ತಡೆಯದಲೆ ಮೃಡಾದಿಗಳಿಗೆ | 

ಬಡವ ಬಲ್ಲಿದನೆನದೆ ಕಡೆಮಾಡುವದು ಒಮ್ಮೆ | 
ನುಡಿದರೆ ವೇಗದಿಂದ ಒಡಲೊಳಗೆ ಪೊಂದಿ | 
ಕಡಲಶಯನ ನಮ್ಮ ವಿಜಯ ವಿಠ್ಠಲಭೂತ । 
ಬಡಿಯದಿದ್ದರೆ ದುಃಖಪಡಬೇಕು ನಿತ್ಯದಲ್ಲಿ ॥೫॥ 


॥ ಜತೆ ॥ 
ಭೂತ ಸೋಕಿದವಗೆ ದೂಷಣ ಭೂಷಣವೇನು । 
ವಾತವಂದಿತ ವಿಜಯ ವಿಠ್ಠಲ ಬಲ್ಲದ್ದೇ ಸರಿ ॥೬॥ 


ಜೇ ೫ ೫ 


ಸುಳಾದಿ - ೪೦ 


ಶ್ರೀಹರಿಯನ್ನು ಬಿಡದಿರು. ಸತ್ಯವಾಗಿ ನಿತ್ಯವಾಗಿ ಹರಿಯನ್ನು ಕೊಂಡಾಡು. 
ಹರಿಯೇ ಸರ್ವೋತ್ತಮನೆಂದು ಬಾಗು, ನೀಗು, ಹರಿದ್ದೇಷ ನಿತ್ಯನರಕವಾಸ ಎಂಬ 
ಮಾತನ್ನು ಮರೆಯದಿರು. ಮಾನವನಾಗಿ ಹರಿಸ್ಮರಣೆಯನ್ನು ಎಂದೂ ಮರೆಯಬೇಡಾ. 

ಶ್ರೀ ಹರಿಯೇ, ನಮಗೆ ಸರ್ವಸ್ವ ತನ್ನ ಹೊಂದಿದ ಜನರಿಗೆ ಸರ್ವಸ್ವವನ್ನು 
ಕೊಟ್ಟು ಕಾಪಾಡುವ ಕಾರುಣ್ಯ ಸ್ಹಭಾವದವನು. ಪರಿಪೂರ್ಣ ಕಾಮನಾದ ಪರಮಾತ್ಮನು 
ತನ್ನ ನಾಮವನ್ನು ಹೊಗಳುವ ಮನುಜರನ್ನು ಸದಾ ರಕ್ಷಿಸುತ್ತಾನೆ. 

ಅಹಂಕಾರವನ್ನು ಬಿಟ್ಟು ದೇಹ ದೇಹಿ ಎಲ್ಲವೂ ಮಹಾಬಲವಾದ ಶ್ರೀಹರಿಯೇ 
ಎಂದು ನಂಬಿ, ನತಿಸಿ, ನಡೆದು, ಗತಿಗಾಣ ಎಂಬ ವಿಷಯವನ್ನು ದಾಸರಾಯರು 


೧೪೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಈ ಸುಳಾದಿಯಲ್ಲಿ ಬಹಳ ಕಳಕಳಿಯಿಂದ ಹೇಳಿದ್ದಾರೆ. ಆತ್ಮೀಯತೆಯಿಂದ 
ಆದೇಶಿಸಿದ್ದಾರೆ. 


॥ ರಾಗ ಸಾರಂಗ - ಧ್ರುವ ತಾಳ ॥ 
ಹರಿಯ ಬಿಡದಿರು ಸತ್ಯ ಹರುಷದಲಿ ನಿತ್ಯ | 
ಹರಿಯೆಂದು ಕೊಂಡಾಡಿ ನಿರುತಪಾಡಿ | 
ಹರಿ ಸರ್ವೋತ್ತಮ ಎಂದು ಶರಣು ಎಂದು | 
ಹರಿದಾಡಿ ಕುಣಿವರು ಗುಣವೆಣಿಸುವದು | 
ಹರಿಯನ್ನೇ ಪೊಂದುವದು ಗತಿಗೆ ಸಂದುವದು | 
ಹರಿಯಬಿಟ್ಟರೆ ಕೇಡು ನಿಮಿಷದಲ್ಲಿ ನೋಡು | 
ಹರಿಯ ಕೂಡಣ ದ್ವೇಷಿ ನಿತ್ಯ ನರಕವಾಸಿ । 
ಹರಿಗಂಡವನು ಶ್ರೀ ಹರಿಯ ಕಾಂಬವನು । 
ಹರಿಯಗಾಣದವನು ಅತಿಶುದ್ಧಶವನೂ | 
ಹರಿ ಪರಮಪುರುಷ ಪುರುಷೋತ್ತಮ । 
ನರಸಿ೦ಹನಾಮ ಸಿರಿ ವಿಜಯ ವಿಠ್ಠಲ । 
ಹರಿದಿ೦ಬ ದುರಿತ ಕರಿಗೆ ಹರಿ ಹರಿ ಕಾಣೋ | 
ಹರಿಪಾದ ನೆನವನ್ನು ಮರೆಯದಿರು ಮನುಜಾ ॥೧॥ 


ಮಟ್ಟ ತಾಳ 
ಮಾತಾಪಿತಾ ಗುರು ಭ್ರಾತೃ ಬಾ೦ಧವನು । 
ಪ್ರೀತನ ಪ್ರಿಯನು ದಾತನು ನಾಥನು | 
ಈತನು ಕಾಣೆಲವೋ ಭೂತ ಭೂತಳಕ್ಕೆ | 
ಭೂತಭಾವನ ನಾಮ ವಿಜಯ ವಿಠ್ಠಲಾ । 
ಜ್ಯೋತಿರ್ಮಯ ವಿಖ್ಯಾತ ಮೂರುತಿಯಿದು | 


ಯಾತಕೆ ಸ೦ಂಶಯವೋ ಪಾತಕ ಪೋಗಾಡು ॥೨॥ 


ರೂಪಕ ತಾಳ 
ಒಂದೊಂದು ರೋಮ ರೋಮ ಕೂಪದೊಳು | 
ಪೊಂದಿಸಿಕೊಂಡಿಪುನಾನಂತ ನಂತರ - | 
ವಿಂದ ಜಾಂಡಗಳೆಲ್ಲ ಬಿಂದಗಜದ ಮ್ಯಾಲೆ | 
ಬಂದೂ ಬಿದ್ದ ತೆರದಿ ಇಂದಿರೇ ರಮಣ. | 
ನಂದಾದಿಂದಾವ್ಯಾಕೃತಾಗಸಕ್ಕೆ ಸಂ-! 
ಗಂಧವ ಪೂಸಿದಂತೆ ಲೇಪಿಸಿಕೊಂಡು । 
ಬಂದೆ ಮೂರುತಿಯಾಗಿ ಎಶ್ಟನೆಂದೆನಿಸಿ ಮ-. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೪೩ 


ತ್ರೊಂದು ಮೂರುತಿಯಾಗಿ ಲಕುಮಿಗೆ ಹೊಳೆವ | 
ಅ೦ದವರಂಥೆ ವರವನೀವನು ಶತಾ-। 
ನಂದ ವಿಜಯ ವಿಠ್ಠಲ ಕಂದರ್ಪನಯ್ಯಾ ॥೩। 


ರುಂಪೆ ತಾಳ 
ಬೊಮ್ಮನ ಕುಲದಲ್ಲಿ ಉತ್ಪತ್ಕವಾದನು 
ತಮ್ಮಂದಿರು ಕುಂಭ ಶ್ರವಣಂ | 
ಉಮ್ಮೇಯರಸನು ಅವರ ಮನೆದೈವ 
ಸುಮ್ಮನಸರ ಶೆರೆಹಾಕಿ ಇಪ್ಪಾ | 
ಇಮ್ಮಡಿಯಾಗಿ ಸಾಗರದ ನಡುವೆ ನಗರ ॥ 
ಹಮ್ಮಿಲಿ ತಿರುಗುವ ರಾವಣನ್ನ । 
ರಮ್ಮೆ ಅರಸನು ಅಣುವಾಗಿ ದನುಜನ । 
ಹಮ್ಮು ಮುರಿದು ಸುರರ ಸುಖಬಡಿಸಿದಾ । 
ಉಮ್ಮೆಯರಸನು ಪರಬೊಮ್ಮನಹುದೆಂದು | 
ಸುಮ್ಮನಿದ್ದನು ನಮಿಸಿ ವಿಜಯ ಎಠ್ಠಲಗೆ HS 


ತ್ರಿವಿಡಿ ತಾಳ 
ಅಣುವೆ೦ದನಸಲ್ಲಾ ಬಲಿಯ ದಾನವ ಬೇಡಿ । 
ಕ್ಷಣದೊಳು ಗಗನಾಂಗಣಕ್ಕೆ ಬೆಳೆದು | 
ಅಣಿಚೆ ಬಲಿಯತುಳಿದು ಘನ ಉಂಗುರದಿಂದ । 
ತನುಜಿಯ ಪಡೆದಾತನು ಕಾಣಿರೋ । 
ಅಣುವೇ ಮಹತ್ತು ಘನವೆ ಅಣುವಾಗುವ | 
ಮನದಿಚ್ಛೆಲೀಲೆ ಉಪೇಂದ್ರ ವಿಜಯವಿಠ್ಠಲ ॥೫॥ 


ಅಟ್ಟ ತಾಳ 
ಅ೦ದು ಗೋಕುಲದಲ್ಲಿ ಇಂದಿರೆ ರಮಣನು | 
ಒಂದೇ ಅಸಿತ ರೋಮ ನಂದ ನಂದನನಾಗಿ । 
ಬಂದು ಪುರಂದರನ ಬಿಂಕವ ಮುರಿದ ದಿಕ್ರಾಲರ | 
ಮುಂದುಗೆಡಿಸಿತು ಮುದದಿಂದಲಿ ಬಲಿ- 
ನಂದನ ಗೊಳಿದ ಇಂದುಶೇಖರನಾ | 
ಮಂದ ಮತಿಯಮಾಡಿ ಖಳನ ಕರವ ತರಿದ | 
ಅಂದು ದೇವರೆಂಬೊ ಹಿರಿಯರು ಆವಾವ-. 
ಸಂದಿ ಬಿದ್ದರು ಕಾಣೊ ವಿಜಯ ವಿಠಲ ಸುರ-! 


೧೪೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಂದ ಮೂರುತಿ ತನ್ನ ಪೊ೦ದಿದ ಜನರಿಗೆ | 
ಎಂದಿಗೆ ಕೆಡದಿಪ್ಪ ನಂದವ ನೀವ ॥೬॥ 


ಆದಿ ತಾಳ 
ರೋಮ ರೋಮ ಪರಿಪೂರ್ಣ । ರೋಮಾಂಗ ಪರಿಪೂರ್ಣ । 
ರೋಮ ಜ್ಞಾನ ಪರಿಪೂರ್ಣ | ಶ್ರೀ ಮೂರುತಿ ಪರಿಪೂರ್ಣ । 
ಕಾಮಾ ಗುಣ ಪರಿಪೂರ್ಣ | ಸೀಮೆಯಲ್ಲಿ ಪರಿಪೂರ್ಣ | 
ಆ ಮಹಿಮ ಪರಿಪೂರ್ಣ | ಸಾಮ ಸ್ತೋಮ ಪರಿಪೂರ್ಣ | 
ಕಾಮ ನಾಮ ವಿಜಯ ವಿಠಲ | 
ಈ ಮಹಿಯೊಳಗೆ ನಿಯಾಮಕನು ತಾನಾಗಿ | 
ನಾಮವನ್ನು ಪೊಗಳುವ೦ಥ ಮನುಜರನ್ನ ಪೊರೆವ ॥೭॥ 


ಜತೆ 
ಅಹಂಕಾರವನು ಬಿಟ್ಟು ದೇಹ ದೇಹಿ ಎಲ್ಲಾ । 
ಮಹಬಲ ವಿಜಯ ವಿಠ್ನಲಗೆಂದು ಗತಿ ಗಾಣೂ 1೮% 


ಜೇ ೫ ತೇ 


ಸುಳಾದಿ - ೪೧ 


ಪರಿಪೂರ್ಣ ಕಾಮನಾದ ಮಹಾಮಹಿಮನೇ, ಶರಣರ ಸುರತರುವಾದ 
ಸುರಸಾರ್ವಭೌಮನು ನೀನು. ನರರೊಳು ನಾನು ಅಧಮಾಧಮನು, ನಿರುತದಲ್ಲಿ 
ನಿನ್ನ ಉತ್ತಮ ಚರಣವನ್ನು ನಿಷ್ಠ್ಕಾಮನೆಯಿಂದ ಭಜಿಸಿ ಕ್ಷೇಮಕರವಾದ ವರವನ್ನು 
ಪಡೆಯುವುದೆಂತು ಸ್ಪಾಮಿ ? 

ನಿತ್ಯ ತೃಪ್ತ, ನಿತ್ಯಾನಂದ, ನಿತ್ಯ ಭೂಷಿತ, ನಿರ್ಮಲ ವ್ಯಾಪಕ ನೀನು. ನಿತ್ಯ 
ದೈವವಾದ ಅನಿಮಿತ್ತ ಬಾಂಧವ ನೀನೇ. ಸರ್ವ ಪದಾರ್ಥಗಳಲ್ಲಿ ಒಳ ಹೊರಗೆ 
ವ್ಯಾಪ್ತನಾದ ನಿನ್ನನ್ನು ನಾನು ಪೂಜಿಸುವುದೆಂತು “ಎರಗಿ ಕೈಮುಗಿವೆನೊ ತರಳತನದಲಿ 
ನಾನು |” ನಿನಗೆ ನೀನೇ ಪೂಜೆ ಮಾಡಿಗೊ೦ಬ ದೇವನೇ ಎನಗಾವ ಸಧಿಯಿಲ್ಲಾ, 
ನಿನ್ನ ಇಚ್ಛೆಯಾಗದಲೇ ಗತಿಯಿಲ್ಲಾ. 


॥ ರಾಗ ಕಾಂಬೋಧಿ - ಧ್ರುವ ತಾಳ ॥ 
ಪರಿಪೂರ್ಣ ಕಾಮ ವಿಸ್ತರ ಮಹಿಮ ಪರಂಧಾಮ | 
ಶರಣರ ಸುರದ್ರುಮ ಸುರಸಾರ್ವಭೌಮಾ | 
ಮಿರಗುವ ನಂತರ್ಯಾಮ ಕಿರಣ ಧಿಕ್ಕರಿಸ ಪ್ರೇಮ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೧೪೫ 


ಪರಿ ಗುಣನಾಮ ಭರಿತವಾದ ರಾಮಾ | 
ದುರುಳ ದೈತ್ಯ ವಿರಾಮ ದುರಿತಾಂಬುಧಿಗೆ ಭೀಮ । 
ಪುರುಷೋತ್ತಮ ನಿಸ್ಸೀಮ ಸುರಗಣ ಲಲಾಮಾ । 
ಪರಮ ಶುದ್ಧ ನುಪಮಾ ಚರಿತ ಸುಂದರ ಶಾಮ | 
ಕರುಣಾ ಜಲಧಿ ಜನನ ಮರಣ ರಹಿತ ನೇಮಾ | 
ಹರಿ ಪರಾಪರ ಬೊಮ್ಮ ಮೆರೆವ ಜಗದುತ್ತಮ । 
ಸರಿಗಾಣೆ ನಿಗಮಾಗಮ ಸರಸಿಜಭವ ಕಾಮಾ । 
ದ್ಯರ ಪೆತ್ತ ನಿತ್ಯ ನಿಗಮಾ ಪರಿಪಾಲ ಭಕ್ತ ಸ್ತೋಮ | 
ಶರದಿಗೆ ರಾಕಾಬ್ಜ ಸೋಮಾ ಪರಾಪರದಲ್ಲಿ ಸಮೀ । 
ಅರೆರೆ ಒಂದೊಂದು ರೋಮಾ ತೆರವಿಲ್ಲದಾಗ ಬೊಮ್ಮಾ | 
ದ್ಯರ ತುರುಗಿದ ಹೇಮಾಂಬರ ಧರಿಸಿದ. ಪದುಮಾ | 
ವರನೆ ವಿಜಯ ವಿಠಲ ನರನೊಳು ನಾನಾಧಮಾ | 
ನಿರುತ ನಿನ್ನ ಉತ್ತಮಚರಣವನ್ನು ನಿಷ್ಕಾಮ | 
ಕರನಾಗಿ ಭಜಿಸಿ ಕೇಮವರವೆಂತು ಪಡಿವೆ ಸುಧಾಮಾ ॥೧॥ 


ಮಟ್ಟ ತಾಳ 
ನಿತ್ಯ ತೃಪ್ತನು ನೀನು ನಿತ್ಯಾನಂದ ನೀನು | 
ನಿತ್ಯ ಭೂಷಿತ ನೀನು, ನಿತ್ಯ ನಿರ್ಮಳ ನೀನು | 
ನಿತ ವ್ಯಾಪಕನೀನು, ನಿತ್ಯ ನಾಟಕಿ ನೀನು । 
ನಿತ್ಯ ಮಂಗಳ ನೀನು, ನಿತ್ಯ ಭಾಗ್ಯನು ನೀನು । 
ನಿತ್ಯ ಮಾನಿತ ನೀನು, ನಿತ್ಯ ಕ್ರಿಯನು ನೀನು | 
ನಿತ್ಯ ವಸ್ತುವೆ ನೀನು, ನಿತ್ಯ ನಿತ್ಯದಲ್ಲಿ | 
ನಿತ್ಯ ಭರಿತ ನೀನು, ನಿತ್ಯ ಮೋಹನ ನೀನು | 
ನಿತ್ಯೋಪಾಸನೆ ನೀನು, ನಿತ್ಯ ಮುಕ್ತಾಶ್ರಯ ವಿಜಯ ವಿಠಲ ಸದಾ | 
ನಿತ್ಯ ದೈವವೆ ಅನಿಮಿತ್ಯ ಬಾಂಧವ ನೀನೆ ॥೨॥ 


ತ್ರಿವಿಡಿ ತಾಳ 
ಸುರ ನದಿ ಪೆತ್ತವಂಗೆ ನಿನಗೀ ಮಜ್ಜನವೆ ಪಾ। 
ಲರಮನ ಮನೆ ವುಳ್ಳವಗೆ ಕ್ಷೀರಾಭಿಕ್ಷೇಕವೆ | 
ಸರಸಿಜಕುಸುಮ ಶ್ರೀ ತುಲಸಿ ಪಡೆದ ದೈವವೆ । 
ಧರೆಯೊಳಗಿದ್ದ ಕುಸುಮಾದಿ ನಿನಗೆ ಮೆಚ್ಚಿ | 
ಸಿರಿ ಉರದಲ್ಲಿ. ಗಂಧ ಪರಿಮಳ ಎಸೆವನೆ | 
ಪರಿ ಪರಿ ಪರಿಮಳ ಗ೦ಧದಿ೦ಂದೇನಯ್ಯಾ | 


(2೪೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪರಮೇಷ್ಟಿಯಿಂದ ರ್ಫ್ಯ ಕೈಕೊಂಡ ನೆ ನಿನ್ನ | 
ಚರಣ ತೊಳೆದು ಸುಖ ಬಡಿಸಲಾಪೆನೆ ನಾನು | 
ಎರಡು ಕಂಗಳಿಂದ ಲೋಕ ಬೆಳಗುತಿಪ್ಪನೆ | 
ಎರಚಿಸಿದ ದೀಪದಿಂದ ವೆಗ್ಗಳವೇನೊ ನಿನಗೆ | 
ಕರುಣಿಸಿ ದರ್‌ೌಪದಿಗೆ ವಸನಗಳಿತ್ತ ವಂಗೆ । 
ನರನಾನು ನಿನಗೊಂದು ವಸ್ತ್ರ ಈಯಬಲ್ಲಿನೆ | 
ವರ ಪ್ರಳಯದಲಿ ಸರ್ವವು ದಹಿಸುವನೆ । 
ಹಿರಿಯ ಧೂಪಾರತಿಯು ಎತ್ತುವದು ಫನವೆ | 
ಕರದೊಳು ಮುನಿಗೆ ರಸಾಯನ ಉಣಿಪಂಗೆ | 
ತರಿಸಿ ತೋರಿಸಿದ ಪದಾರ್ಥ ದಿಂದೇನಯ್ಯಾ | 
ಎರಡೈದು ಸಾಗರ ಪೋಷಣ ಗೊಂಬವಗೆ | 
ಎರದ ನೀರಿನಿಂದ ಪೋಷಣೆ ನಿನಗೇನೊ | 
ಸರಿಗಾಣೆ ನಿನ್ನ ನಖದ ಕಾಂತಿಗೆ ಎಲ್ಲೀ । 
ಮರುಳೆ ಎತ್ತುವ ಮಂಗಳಾರುತಿಯ ಬೆಳಗ್ಯಾಕೆ | 
ಹರ ಸಖ ಕುಬೇರ ನಿನ್ನವನಾಗಿರೇ । 

“ಬರಿದೆ ಯಲ್ಲದೆ ಎನ್ನ ಸುವರ್ಣ ಪುಷ್ಪವು । 
ಪರಿವಾರವೆಲ್ಲ ಸರ್ವ ಸುರರಾದಿಗಳು. ಸಲಿಯೆ । 
ವರ ಮಂದ ಮತಿಯಿ೦ದ ನಿನಗೇನು ವಾಲಗವೆ । 
ಗರುಡ ವಾಹನ ನಮ್ಮ ವಿಜಯವಿಠ್ಠಲರೇಯಾ | 
ಎರಗಿ ಕೈಮುಗಿವೆನೊ ತರುಳ ತನದಲಿ ನಾನು ॥ಿ॥ 


ಅಟ್ಟ ತಾಳ 
ನಿಗಮಗಳಿಗೆ ನಿಲುಕದಿಪ್ಪ ಮನದ ದೈವ | 
ಅಗಣಿತ ಸ್ತೋತ್ರಗಳಿ೦ದ ಹೀಯಾಳಿಕೆ | 
ರುಗರುಗಿಪ ಭೂಷಣ ಧರಿಸಿದ ದೈವನೆ | 
ಮಿಗಿಲೇನೊ ನಿನಗೆ ಈ ಲೋಕ ರಾಭರಣವು | 
ಖಗರಾಜ ಉರಗ ವಾಹನ ಹಾಸಿಕ ಇರೆ ! 
ಮಗುಳೆ ನಾ ಮುಡಿದ ವಾಹನ ಹಾಸಿಕೆ ಬೇಕೆ | 
ಬಗೆ ಬಗೆಯ ಗಾಯನವ ನಾರದಾದ್ಯರು ಪಾಡ | 
ಪೊಗಳ ಬಲ್ಲೆ ನೆ ನಿನ್ನ ಬಲುಪರಿ ಮಹಿಮೆಯ | 
ಸುಗುಣ ಸಾಹಸ ಮಲ್ಲ ವಿಜಯ ವಿಠ್ಠ್ಲಲರೇಯಾ | 
ಗಗನ ಮಣಿಯಂತೆ ಪೊಳೆದ ಅನಾದಿ ಕರ್ತಾ ॥೪॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೪೭ 


ಆದಿ ತಾಳ 
ಸಕಲ ಪೂಜೆಯು ಈ ಪರಿ ಇರಲು ಮತ್ತೆ | 
ಲಕುಮಿ ಪೂಜಿಸುವಳಾಲಕುಮಿಗೆ ನೀನೆ ಪೇ | 
ರಕ ನಾಗಿ ಒಳಗೆ ನಿಂದು ನಿನಗೆ ನೀನೆ ಅ | 
ರ್ಚಕನಾಗಿ ಅನುಗಾಲ ಸುಖಿಸುವ ಹೆದ್ದೈವ | 
ಭಕುತರಿಂದಲಿ ನಿನಗೆ ಆವದೊ ಪರಿಪೂರ್ಣಾ । 
ಮುಕುತಾ ಮುಕುತ ರೊಳು ಎಣಿಸಿ ಗುಣಿಸಿದರು । 
ಭಕುತರೊಳಗೆ ನಾನೊಬ್ಬ ಅಲ್ಲರಿಗೆ ಅಲ್ಪರಿವೆನಯ್ಕಾ । 
ಅಕುಟಿಲನಾಗಿ ನಿನ್ನ ಮೆಚ್ಚಿಸಬಲ್ಲನೆ | 
ಅಖಿಳ ಜೀವರೊಳು ವ್ಯಾನಾಗಿ ಇದ್ದು । 
ಸಖನಾಗಿ ಪ್ರತಿದಿನ ಪಾಲಿಪ ಪರಮಾತ್ಮ । 
ಲಕುಮಿ ಮಕ್ಕಾದ ತಾರತಮ್ಯ ಭಾವದಿಂದ | 
ಭಕ್ತರರ್ಚನೆ ಮಾಡೆ ಲೇಶ ಬೇಕಾದುದಿಲ್ಲಾ । 
ಸಕಲಾ ಭರಣ ವಿಟ್ಟು ಮರುಳೆ ಮರುಳೆ ತನ್ನ | 
ನಖಶಿಖ ಪರಿಯಂತ ನಸುನಗೆಯಲಿ ನಿತ್ಯ | 
ಮುಕುರ ದೊಳಗೆ ಪ್ರತಿಬಿಂಬ ನೋಡಿ ಕೊಳುತ | 
ಸುಖವ ಬಟ್ಟಂತೆ ನಮಗಲ್ಲದೇ ನಿನಗೇನು | 
ಲಕುಮಿ ವಲ್ಲಭ ನಮ್ಮ ವಿಜಯ ಎಠ್ಶಲರೇಯಾ | 
ಭಕುತರಿಗೆ ನಿನ್ನ ಇಚ್ಛೆಯಾಗದಲೆ ಗತಿಯಿಲ್ಲಾ ॥೫ 


ಜತೆ 
ನಿನಗೆ ನೀನೆ ಪೂಜೆ ಮಾಡಿಕೊಂಡ ದೇವ । 
ಎನಗಾವ ಸಧಿಯಿಲ್ಲಾ ವಿಜಯ ವಿಠಲ ವೊಲಿಯೋ ॥೬॥ 


ಜೇ ೫ % 


೩-ಶ್ರೀಹರಿಯ ಭಕ್ತ ವಾತ್ತಲ್ಯತೆ 
ಈ ಜಗಜ್ಜನ್ಮಾದಿಗಳನ್ನು ತನ್ನ ಭಕುತರ ಉದ್ಧಾರಾರ್ಥವಾಗಿಯೇ ಪರಮಾತ್ಮ 
ಸೃಷ್ಟಿಸಿದ್ದಾನೆ. ಭಕುತಿಯನ್ನು ಕಲ್ಪಿಸಿ ಭಕುತರಾಧೀನನಾಗಿದ್ದಾನೆ. 
ಜೀವನ ಸ್ಪರೂಪದೇಹದಲ್ಲಿ ತದ್ರೂಪ, ತನ್ನಾಮಕ ತತ್‌ ಶಬ್ದವಾಚ್ಯನಾದ 
ಬಿಂಬರೂಪಿ ಶ್ರೀಹರಿಯ ಧ್ಯಾನವನ್ನು ಪ್ರತಿಯೊಂದು ಕರ್ಮದಲ್ಲಿ ಮಾಡಬೇಕು. 
ಇದೇ ಬಿಂಬ ಕ್ರಿಯಾನುಸಂಧಾನ. ಬಿಂಬ ಸ್ವತಂತ್ರ ಪ್ರತಿಬಿಂಬ ಅಸ್ಪತಂತ್ರ ಎಂಬ 
ಭಾವ ಸದಾ ಜಾಗ್ರಶವಾಗಿರಬೇಕು. 


೧೪೮ : ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸಕಲ ದುರಿತಗಳಿಗೆ ಸಂಸಾರವೇ ಮೂಲಸ್ಥಾನ ಆಶ್ರಯವಾದದ್ದು. ಇದು 
ಹೋಗುವುದಕ್ಕೆ ಅಹಂಮಮತಾ ತ್ಯಾಗಪೂರ್ವಕ ಉಪಾಸನೆ ಮಾಡಬೇಕು. ಇದು 
ಬರದ ಹೊರತು ದುರಿತಗಳು ದೂರಾಗವು. 

ಪರಮಾತ್ಮನು ಪರಮ ಕರುಣಾಳು, ಭಕ್ತವತ್ಸಲ. ಅಪರಾಧಗಳೇನಿದ್ದರೂ ಮನ್ನಿಸಿ 
ತನ್ನವರನ್ನು ಕಾಪಾಡುತ್ತಾನೆ. ಈ ದಾರಡ್ಡವಾದ ನಂಬಿಕೆಯೇ ಭವಾಖ್ಯ ಸಾಗರಕ್ಕೆ 
ತಾರಕ. 

ಶ್ರೀಹರಿಯ ಭಕ್ತವಾತ್ತಲ್ಕತೆಯ ವೈವಿಧ್ಯಪೂರ್ಣವಾದ ಸುಳಾದಿಗಳನ್ನು ಈ. 
ಭಾಗದಲ್ಲಿ ಕಾಣುತ್ತೇಷೆ. 


* ೫ ೫ 


ಸುಳಾದಿ - ೪೨ 


ಶ್ರೀಹರಿಯು ಸರ್ವತಂತ್ರ ಸ್ಪತಂತ್ರನಾದರೂ ಭಕ್ತರಾಧೀನ ಎಂಬ ಅವನ 
ಮಹಾಮಹಿಮೆಯ ಸ್ತೋತ್ರವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 

ಸಚ್ಚಿದಾನಂದಾತ್ಮಕ, ಸರ್ವೋತ್ತಮನಾದ ಅಚ್ಚು ತಾನಂದ ಕೃಷ್ಣ, ಗೋವಿಂದ 
ಮಾಧವನು, ನಿಚ್ಚ ಭಕ್ತರ ಮನೋಹರನಾದ ವಿಶ್ವಂಭರನು. ಧ್ರುವ, ಮುಚಕುಂದ 
ಮುಂತಾದ ಭಕುತರ ಬ೦ಟನೆನಿಸಿದನು. ನಂಬಿದ ದಾಸರ ಹೆಚ್ಚಿನ ಹೆದ್ದೈವನಿವನು. 

ತನ್ನ ಭಕ್ತರತ್ತ ನೋವು, ಆಪತ್ತು, ಅಪವಾದ, ಕೇಡು, ಬಂಧ, ನರಕ ಮುಂತಾದವು 
ಇಣಕದಂತೆ ಕ್ಷಣಬಿಡದೇ ಕಾಪಾಡುವುದೇ ಇವನ ಬಿರುದು. 

ಭಕುತರು ಏನು ಮಾಡಿದರೂ ಅವನಿಗೆ ಸಮ್ಮತ. ಭಕುತಿ ಪಾಶಕೆ ವಶನಾಗುವ 
ಭಕ್ತವತ್ಸಲನಾದ ಪರಮಾತ್ಮನಿಗೆ ನಮೋ ನಮಃ. 

ಭಕುತರ ಇಚ್ಛೆಯಂಥೆ ನಡೆಸುವ ಮಹಾಮಹಿಮನಾದ, ನಿಖಿಳ ಜೀವರ ಭಿನ್ನವಾದ 
ಪರಮಾತ್ಮನ ಅಡಿದಾವರೆಗಳನ್ನು ಎಡೆಬಿಡದೆ ತುತಿಸುವವರೇ ಧನ್ಯರು. 


॥ ರಾಗ ಪಂತುರಾವಳಿ - ಧ್ರುವ ತಾಳ ॥ 
ಅಚ್ಯುತಾನ೦ತ ಕೃಷ್ಣ ಗೋವಿಂದ ಮಾಧವ | 
ಸಚ್ಚಿದಾನಂದಾತ್ಮಕ "ಸರ್ವೋತ್ತಮಾ | 
ಸುಚ್ಚರಿತರಂಗಾ “ಕಾಳಿಂಗ ಮದಭಂಗಾ | 
ನಿಚ್ಚ ಭಕ್ತರ ಮನೋಹರಾ ಎಶ್ವಂಭರಾ | 
ಅಚ್ಚಾಟಾಡುವ ದೈವ ಶ್ರೀ ವಾಸುದೇವಾ । 
ಅಚ್ಚಾ ಕೌಸ್ತುಭಹಾರ ಅಸುರ ಕುಲ ಕುಠಾರಾ | 
ಪುಚ್ಛ ಭಾಗದಲ್ಲಿ ಭಕ್ತನ್ನ ಇಟ್ಟ ಧಿಟ್ಟಾ 
ಎಚ್ಚರವುಳ್ಳ ಪುರುಷಾ ಯಾದ ವೇಶಾ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೪೯ 


ಮೆಚ್ಚಿದೆ ನಾನು ನಿನ್ನ ಬಲು ಪ್ರತಾಪವ ಕೇಳಿ । 
ಚಚ್ಚಾರದಲ್ಲಿ ಈ ಚಂದ್ರವದನಾ | 

ಮುಚ್ಚು ಮರೆ ಯಾತಕೆ ಮುಚಕುಂದ ನೃಪವರದ | 
ಮೆಚ್ಚುಗೊಳಿಸಿದವರ ನಿರು ಕಾಯ್ದದ್ದಾರಾ | 
ನೆಚ್ಚಿದವರ ಬ೦ಟಾ ನೆನಿಪಾ ವೈ 1 | 

ಹೆಚ್ಚಿನ ಹೆದ್ದೆ ವಿಜಯ ವಿದ್ಲಲರೇಯಾ | 

ಎಚ್ಚ ಕನೊ ನೀನು ನಂಬಿದ ದಾಸರಿಗೆ ॥೧॥ 


ಮಟ್ಟ ತಾಳ 
ಭಕುತರಿಗೆ ನೋವು ಭಕುತರಿಗಾಪ ತ್ತು | 
ಭಕುತರಿಗೆ ಪವಾದಾ ಭಕುತರಿಗೆ ಕೇಡು 
ಭಕುತರಿಗೆ ಬಂಧಾ ಭಕುತರಿಗೆ ನರಕಾ | 
ಭಕುತರಿಗೆ ವ್ಯಾಧಿ ಭಕುತರಿಗೆ ದುಃಖಾ | 
ನಿಕ ರಂಗಳು ಹಣಿಕಿ ನೋಡದಂತೆ | 
ಅಖಿಳ ಜನ್ಮಾದಿ ಪಾಲಕ ನೀನೆ ಜೀಯ್ಯಾ | 
ಅಯ್ಯಾ ಅಯ್ಯಾ ಅಯ್ಯೊಯೊ ಹೊಹೊಹೊಹೊ ನಿನ್ನ ಬಿರಿದು | 
ಸಕಲೇಶ್ವರ ನಮ್ಮ ವಿಜಯ ವಿಠ್ಠಲ ನೀನೆ । 
ಮುಕುತೇಶ್ವರ ನಿನ್ನ ಮೂಲವೆ ತಿಳಿಯಾದೊ ॥೨॥ 


ತ್ರಿವಿಡಿ ತಾಳ 
ಭಕುತರಾಡಿದ್ದೆ ಆಟಾ ಭಕುತರು ಮಾಡಿದ್ದೆ ಮಾಟಾ । 
ಭಕುತರು ನೋಡಿದ್ದೆ ನೋಟಾ ಭಕುತರು ಕಾಡಿದ್ದೆ ಕಾಟಾ । 
ಭಕುತರು ಉ೦ಡದ್ದೆ ಊಟಾ ಭಕತರು ಕೂಡಿದ್ದೆ ಕೂಟಾ | 
ಭಕುತರು ಓಡಿದ್ದ ಓಟಾ ಭಕುತರಂದದೆ ನೀಟಾ । 
ಭಕುತರ ವಶನೆ ಭಕುತರಾಧೀನನೇ | 
ಭಕುತರಿಗಾಗಿ ಬಾಳುವ ದೈವವೇ | 
ಭಕುತರ ಬಾಯಿಂದ ಪೊರಟಾಕ್ಷಣ ಮಡಿ | 
ಅಕಟಾ ಲಾಲಿಸುತಿಪ್ಪಾ ಓವಿಗನೇ | 
ಭಕುತರು ಮಾಡುವ "ಚರಿತೆಯನ್ನು ನೋಡಿ | 
ಸುಖಬಡಿಸಿ ಹಿಗ್ಗಿ ನಗುವ ಜಾ. ದಾತಾ । 
ಭಕುತರು ಕೊಟ್ಟ ಮಾತಿಗೆ ಸಲೆ ಎನುತಲಿ | 
ಮುಕುಟವ ತೂಗುವ ಅ ಪ್ರಾಕೃತನೇ | 
ಭಕುತಿ ಪಾಶಕೆ ಬಪ್ಪ ವಿಜಯ ವಿಠ್ನಲ ನಿನ್ನ | 
ಭಕುತವತ್ತಲ ತನಕೆ ನಮೊ ನಮೊ ಎಂಬೆ 1॥೩ಿ॥ 


೧೫೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅಟ್ಟ ತಾಳ 
ಹಿಡಿ ಹೊನ್ನು ಉಂಬಾ ಸ೦ಬಳಿಗನು ಕಾಯ್ದಂತೆ | 
ಬಿಡದೆ ಭಕುತರಿಂದ ಬಂದಡಿ ತೊಲಗದೆ | 
ಎಡಬಲ ಹಿಂಭಾಗ ಮುಂಬಿನಲ್ಲಿ ನಿಂದು । 
ಹಿಡಿದಸಿ ಚಕ್ರ ಗದಾ ಚಾಪ ಶರದಿಂದ । 
ವಡವಡನೆ ಇದ್ದು ಕಾಲಕಾಲಕೆ ಭಯ | 
ತೊಡರು ಹೊರಸದಂತೆ ಸಾಕುವ ಮಹಾಧೀರ |। 
ಬಿಡನು ಭಕ್ತರನೆಂದೂ ಮೊದಲೇ ಬಿರಿದು ಉಂಟು । 
ನುಡಿ ಒಮ್ಮ್ವಾದರು ಧನ್ಯನಾಗಲಿಬೇಕು | 
ಕಡು ತೇಜೋಮಯರೂಪ ವಿಜಯವಿಠ್ಠಲ ನಿನ್ನ | 
ಅಡಿಗಳು ತುತಿಪರು ಅವರೇ ಧನ್ಯರು ಕಾಣೋ ॥೪॥ 


ಆದಿ ತಾಳ 
ಭಕುತರಿಗಾಗಿ ನೀ ಅವತಾರ ಧರಿಸಿದೆ । 
ಭಕುತರಿಗಾಗಿ ನೀ ಚೌರ್ಯನೆಂದೆನಿಸಿದೆ | 
ಭಕುತರಿಗಾಗಿ ನೀ ಜಾರನೆಂದೆನಿಸಿದೆ | 
ಭಕುತರಿಗಾಗಿ ನೀ ಲೋಕವ ತಿರಿಗಿದೆ | 
ಭಕುತರೇ ಎಂದಿಗೂ ನಿನಗೆ ಪಂಚಪ್ರಾಣಾ | 
ಭಕುತರ ಕೈಯಿಂದ ಸೃಷ್ಟಿಯ ಮಾಳಿಪೆ | 
ಭಕುತರಿಗೆ ಸೂರೆ ನಿನ್ನ ಪರಾಕ್ರಮ । 
ಭಕುತರಿಗೆ ನೀನೆ ನಿನಗೆ ಭಕುತರೂ | | 
 ಭಕುತರು ದೋಷಮಾಡಲು ಪುಣ್ಯವೆನಿಸುವೆ | 
ಭಕುತರ ಪರಿಪಾಲಿ ವಿಜಯವಿಠ್ಠಲ ನಿನ್ನ | 
ಭಕುತರಿಗಿದ್ದ ಸ್ಥಾತಂತ್ರ್ಯವಾರಿಗೆ ಇಲ್ಲಾ ॥೫॥ 


ಜತೆ 
ಭಕುತರಿಚ್ಛೆಯಂತೆ ನಡೆಸುವ ಮಹಾಮಹಿಮಾ | 
ಅಖಿಳ ಜೀವರ ಭಿನ್ನ ವಿಜಯ ವಿಠ್ಠಲ ನೀನೇ ॥೬॥ 


ಜೇ ಜ್ಯ ಖೇ 


ಸುಳಾದಿ - ೪೩ 


ಆಪತ್ತು, ಅಪಮೃತ್ಯು, ಕ್ಷೇಶ, ಭಯ, ಪೀಡೆ, ಅಧರ್ಮ, ದೋಷ 
ಮುಂತಾದವುಗಳು ತನ್ನ ಭಕ್ತರನ್ನು ಕಾಡದಂತೆ ಪರಮಾತ್ಮನು ಕಾಪಾಡುತ್ತಾನೆ. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೫೧ 


ಭಕುತಿ ಪಾಶಕೆ ಶಿಲುಕಿ ಬಂದೊದಗುತ್ತಾನೆ. ಇವನ ಭಕುತಿ ದೊರೆಯದ ತನಕ 
ಕರ್ಮ ಹಿಂದಾಗದು ಹಿಂಗದು. 

ಈ ಜಗಜ್ಜನ್ಮಾದಿಗಳನ್ನು ತನ್ನ ಭಕುತರ. ಉದ್ದಾರಾರ್ಥವಾಗಿಯೇ ಪರಮಾತ್ಮ 
ಸೃಷಿಸಿದ್ದಾನೆ. ಭಕುತಿಯನ್ನು ಕಿಸಿ ಭಹುತಗಧೀನನಾಗಿದ್ದಾನೆ. ಭಕುತರ ಉದ್ದಾರಕ್ಕಾಗಿಯೆ | 
ಪರಮಾತ್ಮ ಅಷ್ಟೊಂದು 'ಪಾಟುಪಡುತಿದ್ದಾನೆ. 

ತಂದೆ ತಾಯಿ, ಬಂಧು ಬಳಗ. ಸಕಲವೂ ತಾನಾಗಿ ಭಕ್ತರನ್ನು ಸದಾಕಾಲ 
ಕಾಪಾಡುವ, ಭಕುತರ ಮನೋಹರನಾದ ಸ ಸೌಭಾಗ್ಯವಂತನಾದ, ನಿರಕರ ಪಿಯಾ 
ಭಗವಂತನ ಸ್ತೋತ್ರದ ಬಗೆಯನ್ನು ಇಲ್ಲಿ ಕಾಣುತ್ತೇವೆ. 


॥ ರಾಗ ಕೇದಾರಗೌಳ - ಧ್ರುವ ತಾಳ ॥ 
ಭಕುತರಿಗಾಪತ್ತು ಬರಲಿಸಾ ಬರಲಿಸಾ 1 
ಭಕುತರಿಗಪಮೃತ್ಯು ಬರಲಿಸಾ ಬರಲಿಸಾ | 
ಭಕುತರಿಗೆ ಕ್ಲೇಶ ಬರಲಿಸಾ ಬರಲಿಸಾ | 
ಭಕುತರಿಗೆ ಭಯ ಬರಲಿಸಾ ಬರಲಿಸಾ | 
ಭಕುತರಿಗೆ ಪೀಡೆ ಬರಲಿಸಾ ಬರಲಿಸಾ | 
ಭಕುತರಿಗೆ ದೋಷಾ ಬರಲಿಸಾ ಬರಲಿಸಾ | 
ಭಕುತರಿಗಾಗಿ ಸಮೀಪಾ ದೂರದಿಂದ । 
ಭಕುತಿ ಪಾಶಕೆ ಶಿಲ್ಪಿ ಬಂದೊದಗುವ ದೇವಾ | 
ಭಕುತರಿಗೆ ಪಂಚಪ್ರಾಣ ನಾಯಕಾ । 
ಭಕುತರಪೇಕ್ಷಯನ್ನು ಸಲಿಸಿ ಸೋತುಬಿರುವಾ | 
ಭಕುತೇಶ ಮುಕುತೇಶ ಮುಕ್ತಾಮುಕ್ತನಿಯಾಮಕ | 
ಭಕುತರಿಗೊಲಿವದು ಆವಗಂಭೀರತನವೋ | 
ಭಕುತರು ಆತನಿಗೆ ಏನುತಂದಿತ್ತರು ಕಾಣೊ | 
ಭಕುತರನ ಕಾಣದೆ ಇರುತಿಪ್ಪ ವಿಶ್ವರೂಪಾ । 
ಭಕುತರನ ಪಕ್ಕೆಯೊಳಗಿಟ್ಟು ಸಾಕುವ ಗುಣನಿಧಿ । 
ಭಕುತರನು ಪಾಲಿಪುದು ಆತಗೇನಾನ೦ದವೊ | 

` ಭಕುತರು ಹೇಳಿದಂತೆ ಕೇಳಿಕೊಂಡು ಇಪ್ರಾ | 
ಶಕುತನೆ ನಿಸಂಗಾ ಇಂದ್ರಿಯಗೋಚರಾ | 
ಸಕಲೈಶ್ಚರ್ಯಾತಗೆ ಪ ಪರಿಪೂರ್ಣವಾಗಿರೆ ನಾತ 
ಟಕವಾಡುವಾ ತನ್ನ ನಿಜಸ್ತಭಾವವೂ | 
ಭಕುತರನ ಸಲೆಬಿಟ್ಟು ಅವರಂತೆ ಆಡೂವಾ | 
ಅಕಳಂಕ ಅಖಂಡ 'ವ್ಯಾಪ್ತದೀಪ್ತಾ | 
ಅಖಿಳಾ ಬೊಮ್ಮಾದ್ಯರು ಅನಂತಾನಂ- 


೧೫೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ತ ಕಲ್ಪಕೆ ತೊಲಗದೆ ತನ್ನ ಒಂದು ರೋಮದೊಳು ಎ-.! 
ಣಿಕೆ ಅನಂತಾನಂತಾಂಶಾ ಮಾಡಲೀಪರಿ ಅ-.| 
ಧಿಕವ ಗುಣಿಸಲು ಅಂಥಾ ದಂಥಾ ದಂಥಾದೆ | 
ಉಕುತಿ ನಿಲುವಾಪರಿಯಂತೆ ಯೋಚಿಸಿ ಅ-.| 

ದಕೆ ಏಕ ಪ್ರದೇಶದಲ್ಲಿ ಹತ್ತಿಕೊಂಡು ತಮ್ಮ | 
ಸುಖಸಾಂದದಿಂದ ನಾನಾ ರೂಪವಧರಿಸಿ ಬಾ-! 
ಧಕವಿಲ್ಲದಂತೆ ವಿಸ್ತರಾ ಸ೦ಚರಿಪರೂ | 

ಭಕುತರು ಈ ಪರಿ ತನ್ನೊಳಗಿರಲಿಕ್ಕೆ । 
ಮಕ್ಕಳಾಟಿಕೆಯಂತೆ ಮಾಯಾವ ಹಚ್ಚಿಕೊಂಡು | 
ಅಕುಟಿಲ ದೈವವೆ ಅನಾದಿಯಿ೦ದಲಿ । 

ಭಕುತರಿಗೆ ಬ೦ಟನಗಿ ಇಪ್ಪದು ಇದೇನು ಸೋಗು | 
ಪ್ರಕಟ ಅಪ್ರಕಟ ಆತನ ಮುಕುತಿಗೆ ದೇ! 

ವಕ್ಕಳೆಲ್ಲ ಎದುರಿಲ್ಲಾ ಎಂದೆಂದಿಗೆ ನೋಡೆ | 
ಭಕುತರಿಗಾಗಿ ನೀಚ ವೃತ್ತಿ ಕೈಕೊಂಡು | 

ವಿಕುತ ಸಖ ನಾಮನಿಗೆ ಸಮಸಲೋಕ ಪಾ-! 

ಲಕ ಬ೦ದು ಮನ್ನಿಸಿ ವಂದನ ಕೊಂಡಂತೆ | 
ಭಕುತ ಜನಕೆ ತಾನೆ ಕೃವಶವೋ । 

ಭಕುತರೆಲ್ಲಿದ್ದರಲ್ಲೆ ಮಂಗಳಪ್ರದನಾಗಿ । 

ನಿಖಳಕಾಲಕೆ ನಿರ್ದುಃಖಿ ಎನಿಸಿಕೊಂಬ | 

ಭಕುತರ ಆರಾಭಾರ ವೊಹಿಸುವ ಹರಿ ಚನ್ನಾಗಿ । 
ಭಕುತರ ಭಾಗ್ಯವೆ೦ತೋ ಅಹಾಃಹಾ ಹೊಹೊಹೊ | 
ಭಕುತರಾಶೇಷವನ್ನು ಕೊಂಬ ವಿಚಿತ್ರ ಪುರುಷಾ | 
ಭಕುತರ ಎಶೇಷವೇನಯ್ಯಾ ಲಕುಮಿ ಇರಲು | 
ಭಕುತರು ತನ್ನ ಉದ್ಧಾರಕರ್ತರೇನೊ | 

ಭಕುತರು ನಾನಾಪರಿ ಅಪರಾಧನೆಸಗೆ ಪಾ-। 

ಪಕೆ ಹಾಕದಲೆ ತನ್ನ ಕೂಡಾಡಿಸುವಾ । 

ಭಕುತಿಗೆ ಸಾಧ್ಯವಾದಂತೆ ಸರ್ವೋತ್ತಮಾ | 

ಮಖ ತೀರ್ಥಯಾತ್ರಿ ಕನ್ಯಾಕಾಂಚನ ದಾನಕೊಟ್ಟ - | 
ದಕೆ ವೊಲಿಯನು ಕಾಣೋ ಕೇವಲ ರಹಸ್ಕ | 
ಭಕುತರಿಗೆ ಸ್ವಾಮಿ ಸರ್ವದಾ ಸುಲಭಾ | 
ವಿಕಳಮಾನವ ಇಂಥ ಅತಿಶಯಬಿಟ್ಟು ಲೌ- 
ಕಿಕವೆಲ್ಲಾ ಬ್ರಹ್ಮಸ್ತ್ವರೂಪವೆಂದು ವೈಕಾ-| 

ರಿಕ ಮಾರ್ಗಕಾಣದವದ ಅವನೆ ಮಾಳಸೋಗನೊ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೫೩ 


ರಕ್ಕಸ ವೇಷದವ ಬಹು ಜನುಮಜನುಮದಾಗೆ | 
ಕಕುಲಾತಿಯಿ೦ದ ಪೋಗಿ ಅನುಸರಿಸಿದರೆ ಸುಜನಾ | 
ಭಕುತ ವತ್ಸಲ ನಮ್ಮ ವಿಜಯ ವಿಠಲನ ಪಾದ | 
ಭಕುತಿ ದೊರೆಯದ ತನಕ ಕರ್ಮ ಹಿಂದಾಗದು ॥೧॥ 


| ಮಟ್ಟ ತಾಳ 
ಭಕುತರಿಗಾಗಿ ಮಹಾತತ್ವ ಮೊದಲಾದ | 
ಸಕಲ ತತ್ನಂಗಳು ಪುಟ್ಟಿಸಿದನು ಗಡಾ | 
ಭಕುತರಿಗಾಗಿ ಚತುರ್ದಶ ಲೋಕವನು । 
ಅಕಟಕಟಾ ವೇಗಮಾಡಿದಾ ನೋಡುಗಡಾ | 
ಭಕುತರಿಗಾಗಿ ಸಮತ ಶರಧಿ ಉ- 

ದಕ ಪೂರಿತವಾಗಿ ಸೃಜಿಸಿದನುಗಡಾ । 
ಭಕುತರಿಗಾಗಿ ಮೇರು ಮಂದಾರ ಶೈಲಾ | 
ದಿಕ್ಕು ದೇಶಕೋಶ ಮಾಡಿ ಇಟ್ಟನುಗಡಾ । ' 
ಭಕುತರಿಗಾಗಿ ತೀರ್ಥ ಪುಣ್ಯಕ್ಷೇತ್ರ | 

ಸಕಲ ಪದಾರ್ಥಗಳು ಇಡಲಾಪಟ್ಟನಂಗಡಾ । 
ಭಕುತರಿಗಾಗಿ ಏನು ಬೇಡಿದದ್ದು 

ಭಕುತಿಯ ಕಲ್ಪಿಸಿ ಧರಿಗೆ ತುಂಬಿದಗಡಾ । 
ಭಕುತರಾಧೀನ ನಮ್ಮ ವಿಜಯ ವಿಠ್ಠಲ ತನ್ನ | 
ಭಕುತರಿಗಾಗಿ ನಾನಾ ಪಾಟುಬಡುವಾ ॥೨॥ 


ತ್ರಿವಿಡಿ ತಾಳ 
ತಂದೆಯಾಗಿ ತಾಯಿಯಂದದಿ ಸಾಕುವ | 
ಬಂಧೂ ಬಳಗವಾಗಿ ಸಾಕುವ ಸಾಕುವಾ | 
ಹಿ೦ದೆ ಮುಂದೆ ಇದ್ದು ಸಾಕುವ ಸಾಕುವಾ | 
ಕಂದನಾಗಿ ಬಿಡದೆ ಸಾಕುವ ಮುಖ್ಯ ಸಂ-! 
ಬಂಧಿಗ ತಾನಾಗಿ ಸಾಕುವಾ ಸಾಕುವಾ | 
ಕುಂದ ಗೊಡದೆ ವೊಲಿದು ಸಾಕುವಾ ಸಾಕುವಾ | 
ಸಂದಣಿಯೊಳಗಿರಲು ಸಾಕುವಾ ಸಾಕುವಾ । 
ಸಂದಣಿಯೊಳಗಿರಲು ಕರುಣಾದಿ೦ದಲಿ ವೊದಗಿ | 
ಬಂದು ಸಾಕುವಾ ಬಹು ಚತುರತನದಲ್ಲಿ | 
ನಿಂದಲ್ಲಿ ಕುಳಿತಲ್ಲಿ ಮಲಗಿ ಏಳುವಲ್ಲಿ | 
ಒ೦ದು ಕ್ಷಣ ಬಿಟ್ಟು ಇರದೆ ಸಾಕುವನಯ್ಯಾ | 


೧೫೪ ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಎಂದೆಂದಿಗೆ ಶರಣ ಬೇಡಿದಭಿಷ್ಟೆಯನ್ನು | 
ತಂದುಕೊಡುವಾ ತವಕದಿಂದಲಿ ಮೀರದಲೆ | 
ಇಂದಿರಾರಮಣನ ಕರುಣಾತನಕೆ ಏ-.| 
ನಂದು ಪೇಳಲಿ ಮನಸು ಸಾಲದು ಸಾಲದು | 
ನಂದು ಬೇಕಾದರೆ ಆ ತನ್ನ ಪಾದವನ್ನು । 

ಹೊಂದಿರೋ ಪುಶಿಯಲ್ಲಿ ಪುಣ್ಯವೇ ಫಲಿಸೋದು । 
ಪುಣ್ಯಾತ್ಮಕ ದೇವಾ ವಿಜಯ ವಿಠಲರೇಯಾ | 
ಭಿನ್ನಾಂಶನಾಗಿ ನಮ್ಮೊಳಗಿಪ್ಪ ಜಗದಪ್ಪ ೩ 


ಅಟ್ಟ ತಾಳ 
ದೇವ ದೇವೇಶನು ತನ್ನ ಇಂದ್ರಿಯಗಳಲ್ಲಾ | 
ಜೀವರ ಸ್ಪರೂಪೇಂದ್ರಿಯೂಳಿಗಿಟ್ಟು ತ-| 
ದ್ಭಾವ ನಡೆಸುವ ನಿರ್ದೋಷನಾಗಿ | 
ತ್ರಿವಿಧ ಗುಣದಲ್ಲಿ ಮರಳೆ ಮಿಶ್ರವಾಗಿ | 
ಪಾವನ ಪಾವನ ಮತಿಯನೆ ಕೊಡುತಲಿ | 
ಕಾವಾ ಕೊಲ್ಲುವದಕ್ಕೆ ಕರ್ತಾನೆನಿಸಿಕೊಂಡು । 
ಜೀವರಿಗೆ ಲೇಶ ತಿಳಿಯ ಗೊಡಲಾಹಂ-! 
ಭಾವವೆ ಕಲ್ಪಿಸಿ ಭಕುತಿಯ ಪುಟ್ಟಿಸಾ | 
ಕೋವಿದರಿಗೆ ತಾನೇ ವೊಲಿಯಬೇಕಾದರೆ | 
ಆವಾಗ ಅವರಿಗೆ ತನ್ನನೇ ತೋರುವಾ | 
ದೇವಕ್ಕಿನಂದನ ವಿಜಯ ವಿದ್ಲಲರೇಯಾ | 
ಕೃವಲ್ಯದಾಯಕ ಆನಂದ ಬರಿತಾ ॥ 


ಆದಿ ತಾಳ 
ಬೊಮ್ಮ ಮರುತ ಗರುಡ ಶೇಷ । 
ಉಮ್ಮೆಯರಸಾ ಇಂದಕಾಮಾ | 
ಈ ಮಹಾತ್ಮರ ವಿಡಿದು ಮನುಜೋ-* 
ತ್ತುಮ್ಮ ತೃಣ ಪರಿಯಂತ ಇದೆ ಇದೆ ಪೆಸರಿನಲಿ । 
ಮಮ್ಮತಾರಹಿತರಾಗಿ ಆ-.| | 
ತುಮ್ಮದೊಳಗೆ ವಾಸವಾಗಿದ್ದು | 
ಒಮ್ಮಿಗಾದರು ತೊಲಗದೆ । 
ಪ್ರಮ್ಮನೆ ಕರ್ಮ ಮಾಡಿಸುವಾ | 
ಹಮ್ಮುಯಿಲ್ಲದ ದೈವ ವಿಜಯ ವಿದ್ಲಲರೇಯಾ | 
ಇಮ್ಮಡಿ ಮುಮ್ಮಡಿ ನಡೆಸುವಾ ॥೫॥ 


ಶ್ರೀ ವಿಜಯದಾಸಕ್ಕತ ಸೋತ್ರ ಸುಳಾದಿಗಳು ೧೫೫ 


ಜತೆ 


ಭಕುತರ ಮನೋಹರಾ ಸೌಭಾಗ್ಯವಂತ ಎ-.| 
ರಕ್ತರ ಪ್ರಿಯಾ ಸಿರಿ ವಿಜಯ ವಿಠ್ಠಲರೇಯಾ ॥೬॥ 


೫ ೫% ಸೇ 


ಸುಳಾದಿ - ೪೪ 


ಅಖಿಲ ಜ್ಞೀವರಿಗೆ ಅತ್ಯಂತ ಭಿನ್ನವಾದ, ಮುಕ್ತಿ ಪ್ರದನಾದ, ಅಕಳಂಕ ಚರಿತನಾದ 
ಶ್ರೀಹರಿಯು ತನ್ನ ಅನೇಕ ಭಕುತರನ್ನು ಸಲಹಿದ ಸನ್ನಿವೇಶದ ಸೂಚನೆಯನ್ನು ಇಲ್ಲ 
ಕಾಣುತ್ತೇವೆ. 

ತನ್ನ ಭಕುತರು ಮಾಡುವ ಕರ್ಮದಲ್ಲಿ ಕೊರತೆಯಾದರೂ ಅದನ್ನೇಣಿಸದೆ ಒಂದಕ್ಕೆ 
ಅನಂತ ಮಡಿ ಮಾಡಿ ಫಲ ಕೊಡುತ್ತಾನೆ. ಆದರೆ ದುಷ್ಟ ಚೇತನರಿಗೆ ಇದು ದೊರೆಯದು. 

ಲಕುಮೀಶನು ಭಕುತರಿಗಾಗಿ ತನ್ನ ಅರಸಿಯನ್ನೇ ತೊರೆದನು. ತನ್ನ ಊರನ್ನೇ 
ಬಿಟ್ಟನು, ಶರೀರವನ್ನೇ ಕೊಟ್ಟನು. ಶರಣರನ್ನು ಬಿಟ್ಟು ಒಂದರೆಗಳಿಗೆ ನಿಲ್ಲದ ಕರುಣಾಳು, 
ತನ್ನ ಭಕುತರನ್ನಲ್ಲದೇ, ಬೇರೊಬ್ಬರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಈತನನ್ನು 
ಕಾಣಲಾರದೇ ಗತಿಯಿಲ್ಲ. ಇವನನ್ನು ಹೃದಯದೊಳಗಿಟ್ಟವನಿಗೆ ಹುಟ್ಟಿನ ಭಯವಿಲ್ಲ. 


॥ ರಾಗ-ಕನ್ನಡ ಕಾಂಬೋದಿ-ಧ್ರುವ ತಾಳ ॥ 

ಅಕಳಂಕ ಚರಿತಾ ನಿಷ್ಕಳಂಕಾಭರಣಾ | 
ಅಖಿಳ ಜಗತ್ತಿನ ಸಂತತ ಧಾರಾ | 
ಕುಚ ಕುಂಕುಮಾಂಕಿತ ರಜೋ ಭೂಷಾ |। 
ಅಖಿಳ ಜೀವರಿಗತ್ಕ೦ತ ಭಿನ್ನಾ | 
ಶಕಟಾಸುರ ಭಂಜನ ನಿತ್ಕನಿರಂಜನ | 
ಮುಕುತಿ ಪ್ರದಾಯಕ ಪರಿಪೂರ್ಣ ರೂಪಕ | 

. ಶಕುತನಿಗೆ ಮುಕುತಿಯಸಿತ್ತ ಸರ್ವಸಮರ್ಥಾ | 
ರುಕುಮನ್ನ ಮಾನಭಂಗ ಚಾಪಸಾರ೦ಗ | 
ಭಕುತ ಪುರಂದರನ ಹೃದಯಾಬ್ದಭ್ಛಂಗಾ । 
ಶುಕನುತ ಯಜ್ಞ ಸಾಧನ ವಿಜಯವಿಠಲ । 
ಮಕ್ಕಳ ಮಾಣಿಕವೇ ಪಂಚಮುಖನ ಪ್ರೀಯಾ ॥ 


ಮಟ್ಟ ತಾಳ 
ರಂಗ ರಂಗ ವಿಹ೦ಗ ತುರಂಗ | 
ಮಂಗಳಾಂಗ ತರಂಗ ಮಹಿಮಾ | 


೧೫೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅ೦ಗುಟಾಗ್ರದಿ ಗಂಗೆಯ ಪೆಹ್ತಾ - | 

ನಂಗಜ ಜನಕ ತುಂಗಕಾಯ ಸು- 

ರಂಗಳ ಕೋಶ ಮಂಗಳ ದಾಸ - | 

ರಂಗಳದೊಳಗೆ ಸಂಗ ಸುಖದಲ್ಲಿ | | ' 
ಸಂಗೀತ ಸ್ಪರಜಾಗಂಗಳಿಗೆ ಬೆಡಗಂಗಳನು ತೋರಿದ ಪಾ-। 
ರಂಗತ ದೈವ ಲಾಂಗುಲಿರಮಣ ವಿಜಯವಿಠ್ನಲಾ | 

ರಂಗ ರಂಗ ಭೋಗಂಗಳ ಮೂರ್ತಿ । 

ತುಂಗ ಕಾಯ ಸುರಂಗಳ ಕೋಶಾ ॥೨॥ 


ತ್ರಿವಿಡಿ ತಾಳ 
ಸ್ವಲ್ಪವಾದರು ತನ್ನ ನಂಬಿದ ಜನರು ಸ೦-| 
ಕಲ್ಪಕ್ಕೆ ಕಡಿಮೆ ಕರ್ಮವು ಮಾಡಲು | 
ಅಲ್ಪಾ ದೊಳೆಣಿಸದೆ ಒಂದನಂತ ಮಾಡಿ | 
ಕಲ್ಪ ಕಲ್ಪಕ್ಕೆ ಫಲವಾ ಬೆಳೆಸುತಿಪ್ಪಾ । 
ಮೂಲ್ಟಂಥ ತಿಳಿಯದೆ ದುಷ್ಟ ಜೀವರು ನಿತ್ಯ | 
ಆಲ್ಬರಿದು ಹಗಲಿರುಳು ಅರ್ಜ್ಚೆಸಿದರೂ । 
ನಿಲ್ಲನವನ ಪುಣ್ಯ ಭಸುಮಮಾಡಿಬಿಡುವ । 
ಬಲಂಥಗಾರನು ಗರುಡ ಗಮನಾ । 
ತಲ್ಲ ಸಾಗರ ಯಜ್ಞ ಭೃತ ವಿಜಯ ಎಠ್ಶಲ | 
ವಲಿಗೆ ಮೆಚ್ಚನು ಬುಜ ial 


ಅಟ್ಟ ತಾಳ 
ಶರಣಗಾಗಿ ತನ್ನ ಅರಸಿಯ ತೊರವಾನು । 
ಶರಣಗಾಗಿ ತನ್ನ ಪುರವನ್ನು ಬಿಡುವನು । 
ಶರಣಗಾಗಿ ತನ್ನ ಶರೀರವ ಕೊಡುವನು | 
ಶರಣಗಾಗಿ ತನ್ನ ಏಕಾಂತ ವಲ್ಲನು | 
ಶರಣರ ಬಿಡೆನೊ ಅರಿಗಳ ಮುರಿದು । 
ಧರಿಯೊಳಿದರಿದೊ ದುರಿತಾಂಧಹರಿದು | 
ಶರಣರಕಾಣದೆ ಅರಘಳಿಗೆ ನಿಲ್ಲಾ । 
ಶರಣರು ಕರೆದರಬ್ಬರಕೆ ನಿಲ್ಲದೆ ಬರುವಾ | 
ಶರಣು ದಕ್ಷಣನಾಮ ವಿಜಯವಿಠ್ಚಲ ನೀತ । 
ಶರಣರಲ್ಲದೆ ಅನ್ಯರನ ನೋಡುವನೆ ॥೪॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು . ೧೫೭ 


ಆದಿ ತಾಳ 
ಮುಟ್ಟಿದ ದಾಸರಿಗೆಲ್ಲ ಕಟ್ಟಿಮನೆ ಪುಂಡರೀಕ - | 
ವಿಠ್ಠಲನ್ನ ಪಾದದಲ್ಲಿ ಪುಟ್ಟಿದ ರಾಜಕವಚ - | 
ತೊಟ್ಟು ಆಕಾ? ಮನವಿಟ್ಟು ಭಕ್ತಿರಸವೆಂಬ' | 
ಗುಟ್ಟು 'ಒಬ್ಬರಿಗೀಯದೆ ಕಟ್ಟಡಿ ಮಾರ್ಗಬಿಡದೆ | 
ಬೆಟದೊಡಿಯ ತಿಮ್ಮ ವಿಜಯವಿಠಲ ತುಂಗವಾಸನ - । 
ಇಟ್ಟು ಹೃದಯದೊಳಗೆ ಚಿಪ್ಪ ಹುಟ್ಟು ಸಾವು ತೊಡುವದಲ್ಲಾ ॥೫॥ 


ಜತೆ 
ಈತನ ಕಾಣದಲಾರಿಗೆ ಗತಿಯಿಲ್ಲಾ | 
ಆತುಮವಂತ ನಾಮ ವಿಜಯ ವಿಠ್ಠಲ ಒಲ್ಲಾ ॥೬॥ 


೫ ೫ ೫ 


ಸುಳಾದಿ - ೪೫ 


ಸ್ವಾಮಿ, ನಿನ್ನ ಮೂರ್ತಿಗಳು, ಗುಣಗಳು, ಅವತಾರಗಳು, ಮಹಿಮೆಗಳು, ಚರಿತ್ರೆ 
ಭಾಗ್ಯ, ನಿನ್ನ ಮಂದಿರ, ನಡತೆ ನುಡತಿಗಳೆಲ್ಲವೂ ಭಕುತರಿಗಾಗಿ, ನಿನ್ನ ಭಕುತರನ್ನು 
ನೆಲೆಮಾಡಿ, ಎಂಗ ಪೇರಿಸಿ ಭಕ್ತವತ್ತಲನೆಂಬುವ ಬಿರುದನ್ನು ಪಡೆದೆ. ಭಕುತರಿಂದಲೇ 
ನೀನು ಭಾ ಜೆ ಪ್ರಭು 2 

ಬಿಸಲೊಳಗೆ ತಪಸಿ ಬಂದ ತೃಷಿಯಾದ ಮನುಜಗೆ । ರಸದಾಳಿ ಕಬ್ಬು ಕೂಲಿಗೆ 

ಕ್‌ ತಿನಿಸಿದಂತೆ” ನನ್ನ ಡು 

ದಾಸರಾಡಿದ ಲೀಲೆಯೇ ನಿನಗೆ ಸ ಸಂತೃಪ್ತಿಯಲ್ಲ ಲವೇ ? ನಿನ್ನ ನಾಮದ 
ಸುಧಾರಸವನ್ನುಣಿಸಿ ಕಾಪಾಡು. 


॥ ರಾಗ ವರಾಳಿ - ಧ್ರುವ ತಾಳ ॥ 

ಭಕ್ತರ ಗೋಸುಗ ನಿನ್ನ ಮೂರುತಿಗಳು । 
ಭಕ್ತರ ಗೋಸುಗ ನಿನ್ನ ಗುಣ೦ಗಳು | ' 
ಭಕ್ತರ ಗೋಸುಗ ನಿನ್ನವತಾರಗಳು । 

ಭಕ್ತರ ಗೋಸುಗ ನಿನ್ನ ಮಹಿಮೆಗಳು | 
ಭಕ್ತರ ಗೋಸುಗ ನಿನ್ನ ಚರಿತೆಗಳು | 

ಭಕ್ತರ ಗೋಸುಗ ನಿನ್ನ ಭಾಗ್ಯವಯ್ಯಾ | 
ಭಕ್ತರ ಗೋಸುಗ ನಿನ್ನ ಮಂದಿರಗಳು । 
ಭಕ್ತರ ಗೋಸುಗ ನಿನ್ನ ನಡತೆ ನುಡತಿ । 


೧೫೮ ಕ ಶ್ರೀ ವಿಜಯದಾಸಕೃತ ಸೋತ, ಸುಳಾದಿಗಳು 


ಭಕ್ತರ ನೆಲೆಮಾಡಿ ಅವರಿಗೆ ಪ್ರೇರಿಸಿ | 
ಭಕ್ತವತ್ತಲನೆಂಬೊ ಬಿರಿದು ಪಡೆದೆ | 
ಮುಕ್ತನಾಮ ಪರಮಾಂಗತಿ ವಿಜಯ ವಿಠಲ | 
ಭಕ್ತರಿ೦ದಲಿ ನೀನು ಭಾಗ್ಯವಂನು ॥೧॥ 


ಮಟ್ಟ ತಾಳ 
ವೇದಗಳುರಚಿಸಿ ಆದರದಿಂದಲಿ | 
ಆಧಾರವನು ಮಾಡಿ ಆದಿಮಧ್ಯಾಂತದಲಿ | 
ಆದಿ ಮೂರುತಿಯಾಗಿ ಭೇದಾರ್ಥವ ತಿಳುಹಿ | 
ಬೋಧರ ಕೈಯಿಂದ ತ್ರಿಧರೆಯೊಳು ಮೆರದೆ | 
ವಿಧಾತನಾಮ ವಿಜಯವಿಠಲರೇಯಾ | 
ವೇದಗಳು ರಚಿಸಿ ಆದರದಿಂದಲಿ ॥೨॥ 


ತ್ರಿವಿಡಿ ತಾಳ 
ಬಿಸಿಜಜಾ೦ಡ ಪುಟ್ಟಿಸಿ ಪಂಚ ಭೂತಾತ್ಮದ | 
ವಸುಧಿಯ ನಿರ್ಮಾಣವನ್ನು ಮಾಡಿ | 
ಬಸುರಿಲಿದ್ದವರನ್ನು ಒಂದೊಂದು ರೂಪದಲಿ | 
ಅಸುವನೇಮಿಸಿ ಚೇತನಂಗಳಿತ್ತು । 
ವಿಷಜೀವಿಗಳಿಗೆ ತಾಮಸ ದಾರಿಯ ತೋರಿ | 
ಕುಶಲ ಬುಧರಿಗೆ ಶೋಭಿಸುವ ಮತಿ | 
ಎಶುದ್ಧಾತ್ಮನಾಮ ಸಿರಿ ವಿಜಯ ವಿಠಲ ನೀನು । 
ವಶವಾಗಿ ಭಕ್ತರ ಕೂಡಲಿರುತಿಪ್ಪ | 


ಅಟ್ಟ ತಾಳ 
ಮೇರು ಮಂದರಗಿರಿ ಮೊದಲಾದ ಪರ್ವತ । 
ಧಾರುಣೆಯೊಳಗುಳ್ಳ ಸಕಲ ತೀರ್ಥಂ೦ಗಳು । 
ನೂರೆಂಟು ಸ್ವಯಂ ವ್ಯಕ್ತವಾದ ಪಣ್ಯನಿಧಿ । 
ವಾರಿಧಿ ಪರಿಯಂತ ಮರ್ಯಾದೆ ಮಾಡಿ | 
ಪಾರಮಾರ್ಥ ಸಾಧನವಲ್ಲಿಗಲ್ಲಿಗೆ | 
ಕಾರುಣ್ಯದಲಿ ಸೃಜಿಸಿ ಕಿ೦ಕರರಿ೦ದ | . 
ಆರಾಧನೆಗೊಂಡು ಅವರಿಗೆ ಸದ್ಗುಣ | 
ತೋರಿಕೊಡುವ ಧ್ಲನಿ ವಿಜಯವಿಠ್ಯಲರೇಯಾ ॥೪॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೫೯ 


ಎ 


ಆದಿ ತಾಳ 
ಬಿಸಿಲೊಳಗೆ ತಪಿಸಿ ಬಂದ ತೃಷಿಯಾದ ಮನುಜಗೆ |. 
ರಸದಾಳಿ ಕಬ್ಬು ಕೂಲಿಗೆ ಹಸನಾಗಿ ತಿನಿಸಿದಂತೆ | 
ವಿಷದಲ್ಲಿ ತಪಿಸುತಾ ವಸುಧಿಯೊಳಗಿರುತಿರೆ | 
ವಸುದೇವ ಸುತ ನೆಂಬೊ ರಸದಾಳಿ ಕಬ್ಬು ಕೂಲಿಗೆ | 
ಎಸೆಹ ಮೆದ್ದಂತೆ ಕಾಣೊ ಅಸುರಾರಿ ನಿನ್ನ ನಾ-| 
ಮ ಸುಧೆಯ ಕುಡಿಸಿ ಕೂಲಿಗೆ ಅಸಮ ಸಂಪದವಿನೀವೆ | 
ಅಸಂಭಾವಿತರಾಗದಂತೆ ವೃಷಯ ವಿಜಯ ವಠ್ನಲ | 
ಅಸಮ ದೈವವೆ ನೀನು ಹಸುಗಳ ಪಾಲಿಸುತ । 
ಪೆಸರ ಪಡೆವನಂತೇ ॥೫॥ 


ಜತೆ 
ದಾಸರಾಡಿದ ಲೀಲೆ ನಿನಗೆ ಸ೦ತೃಪ್ತಿಯೊ | 
ಭೂಷಣ ನಾಮ ಸಿರಿ ವಿಜಯ ವಿದ್ಧಲ ವೊಡಿಯಾ ॥೬॥ 


೫ ೫ x 


ಸುಳಾದಿ - ೪೬ 


ರುಕ್ಮಿಣಿ ಮನೋಹರನೇ, ನಿನ್ನ ಚರಣಕಮಲಗಳನ್ನು ಅಂತರಂಗದಲ್ಲಿ ನಿರಂತರ 
ಧ್ಯಾನಿಸುವ ಭಕುತರಿಗೆ ಇಹಪರಗಳ ಸುಖವು ನೀರು ಕುಡಿದಂತೆ. ನಿನ್ನ ನಂಬಿ 
ಅಂಬುಗೊಂಡ ಭಕುತರು ದಿಗ್ಗಜದಂತೆ ಮದವೇರಿ ಸಂಚರಿಸುತ್ತಾರೆ. ನಿನ್ನ 
ಪಾದಕಮಲವನ್ನು ಕಂಡು ಸುಜ್ಜಾನಿಗೆ ಎಲ್ಲಿದ್ದರೂ ಪುಣ್ಯಮೂರ್ತಿಯಾಗುವುದು. 
ನಿಜ ಭಕುತರನ್ನು ಸದಾಗೆಲಿಸಿ ಮುದವೀವ ಕರುಣಾಕರ ನೀನು. 

ನಾರಾಯಣನೇ, ನಿನ್ನ ಸೇರದ ಪಾಪಿಗೆ ಪೋರತನವೆಲ್ಲಿ ಬಂಡಟ್ಟುವುದು. 
ನಿನ್ನ ಸಾರಿದ ಮನುಜರಿಗೆ ಸರ್ವಪಾಪಗಳೂ ದೂರದಲ್ಲಿರುವವು. ಕಾರುಣ್ಯ ಸಿಂಧು 
ಆರಾಧಿಸುವವರಿಗೆ ನಿನ್ನ ನಾಮವೇ ತಾರಕ. 

ಭಜಕರ ಕೂಡ ಸರಸವಾಡುವ ರಂಗಾ. ನಿರ್ಮಲ ಕಾಮನಾದ, 
ಸಚ್ಚಿದಾನಂದಾತ್ಮ ಕನಾದ ಚಿಂತಾಮಣಿಯೇ ನಿನ್ನ ರಕ್ಷ ಣೆಗೆ ಪಡಿಗಾಣೆ. “ಪಕ್ಕೆಯೊಳಗೆ 
ಪಕ್ಕಿ ಮಕ್ಕಳ ಸಾಕಿದಂತೆ |” ಅಕ್ಕರದಿಂದ ಭಕ್ತರನ್ನು ಕಾಯುವ ಸ್ವಭಾವ ನಿನ್ನದು. 


॥ ರಾಗ - ಭೈರವಿ - ಧ್ರುವ ತಾಳ ॥ 
ವೆಗ್ಗಳವಲ್ಲವಯ್ಯಾ ನಿನ್ನಂಘಿದೇನಿಪ ಭ-| 
ಕರ್ಗೆ ಇಹಸುಖ ಬಲುಪರಿನಿತ್ಯ | 


೧೬೦ : ಶ್ರೀ ವಿಜಯದಾಸಕೃತ 


ಸ್ಪರ್ಗಾಪವರ್ಗ ನಾನಾ ಲೋಕವಾವನು | 
ನೀರ್ಗುಡಿದಂತೆ ಅಲ್ಲವೇನೋ ಸುಲಭಾ | 
ಕೂರ್ಗಣಿಯದರು ಪೂವು ಶುಭವಂದಾದ | 
ಮೊಗ್ಗಿಯ ಮನಿಯಂತೆ ದಿನ ಪ್ರತಿದಿನ । 
ಮಗ್ಗುಲೊಳಗಿನ ಸುರತರುವೇ । 

ಬಗ್ಗ ಬಲ್ಲರೇನೊ ನಿನ ವರನ್ಯರಿಗೆ | 
ವೆಗ್ಗಳವೇನೊ ದುರ್ಗಮವಾಗಿದ್ದ ದುರಿತಕೋಟಿಗೆ । 
ಲಗ್ಗಿಗೆ ಬಿಟ್ಟು ಕುಡಿನೋಟದಲ್ಲಿ ನೋಡಿ । 
ಮುಗ್ಗು ಮಾಡುವ ವಿಷಯಂಗಳಿಗೀಮನ । 
ಒಗ್ಗಟ್ಟಿ ಕೊಂಡು ಪೋಗದಂತೆ ಒಂದಕ್ಕೆ | 
ಜಗ್ಗುವೆ ಜಗಜ್ಜನಕಾ ಜಲಧಿ ಶಯ್ಯಾ | 

ದುರ್ಗಮ ಅಗ್ಗಳಿಕೇ ನೆಂಬೆ ನಿನ್ನ ನಂಬಿದವರು । 
ದಿಗ್ಗಜರ೦ತೆ ಮದವೇರಿ ಸಂಚರಿಪರು । 
ಯೋಗ್ಯತಾ ವಾರದೊ ತೊಲಗ ತೊಬ್ಬಿದ ಜ್ಞಾನ | 
ಸುಗ್ಗಿಯೊಳಗೆ ನಿಂದಾಡೋದು ನೀನೆ ಬಲ್ಲಿ | 
ಅಗ್ಗಳಿಕೆ ಹಾಹಾ ಹಾಹಾ ಸೋಜಿಗಾ । 

ಜಿಜ್ಞಾಸ ವ್ಯಾತಕ್ಕ ನಿನ್ನ ಪಾದವ ಕಂಡ | 
ಸುಜ್ಜಾನಿಗೆ ಎಲ್ಲಿ ಆವಲ್ಲಿ ಇದ್ದರೂ । 

ತಗ್ಗಿ ಪೋಗದೆ ಪುಣ್ಯ ಪೂರತಿಯಾಗುವದು | 
ನೆಗ್ಗು ಬೀಳದು ಬೀಳದು ಬಹುಕಾಲಕ್ಕೆ । 
ಯಗ್ಗುವೇದಾದಿಗಳು ವಿಚಿತ್ರ ಬಗೆಯಿಂದ | 
ಒಗ್ಗೂಡಿಸಿ ಕೊಂಡಾಡಿ ನಿಲ್ಲುತಲಿವೇ | 


ಜಿಜ್ಞಾನಾಪ ರುಗ್ಗೀಕಿ ಮನೋಹರ ನೀನು ಮಾಡಿದ ಪ್ರ- 


ತಿಜ್ನವ ಬಿಟ್ಟು ನಿಜಭಕ್ಷರ ಗೆಲಿಸುವೆ । 

ಉಗ್ಗಡ ವಿವರಿಪೆ ದೇವಾ ನಿನ್ನ ಕೃಪೆಗೆ | 

ದಿಗ್ಗ ದೇಶದೊಳಗೆ ಯಧಿಕವು ಕಾಣೆ । 
ಕಗ್ಗತ್ತಲಿನೊಳು ಕಾರ್ಗಗನ ಮಿಂಚೆ । 

ಕುಗ್ಗು ಗೊಡದಂತೆ ಹೃದ್ಧತ ನಿವಾಸಾ | 
ವಿಜ್ಞಾನಾಮಯ ಮೂರುತಿ ವಿಜಯ ವಿಠಲಾ | 
ದುರ್ಗಾರಮಣ ದುರ್ಜನ ವಿದಾರಣಾ । 
ವೆಗಳವಲ್ಲ ವಯ್ಮಾ ॥೧॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೬೧ 


ಮಟ್ಟ ತಾಳ 
ಆರಿಗೆ ದುರ್ಭಿಕ್ಷಾ ಆರಿಗೆ ಸುಭಿಕ್ಷಾ | ' 
ಆರಿಗೆ ಅರಿಷ್ಟಾ ಆರಿಗೆ ಮಹಾಕಷ್ಟಾ । 
ಆರಿಗೆ ಸಂತಾಪಾ ಆರಿಗೆ ದುರ್ಲೇಪಾ | 
ಆರಿಗೆ ವ್ಯಾಕುಲಾ ಆರಿಗನಕೂಲಾ | 
ಆರಿಗೆ ದಾರಿದ್ರಾ ಆರಿಗೆ ಗುಣಭಛಿದ್ರಾ | 
ಆರಿಗೆ ಅವಸತ್ಯಾ ಆರಿಗೆ ವೈಪರೀತ್ಕಾ | 
ಆರಿಗಾರಯ್ಯಾ ಈರೀತಿ ದುಃಶ್ಚಿತ್ತಾ | 
ನಾರಾಯಣ ನ ಸೇರದ ಪಾಪಿಗೆ | 
ಪೋರತನವೆಲ್ಲ ಬಂದಟ್ಟುವದು | 
ಸಾರಿಸಾರಿಗೆ ನಿನ ಸಾರಿದ ಮನುಜಂಗೆ । 
EN ದೂರದಲ್ಲಿಪ್ಪವು । 
ಕಾರುಣ್ಯಸಿ೦ಧು ವಿಜಯ ವಿಶ್ಲಲರೇಯಾ | 
ಆರಾಧಿಸುವರಿಗ ಸೂರೆ ನಿನ್ನ ನಾಮಾ ॥೨॥ 


ತ್ರಿವಿಡಿ ತಾಳ 
ಕಠಿಣವಾಗಿಪದು ಯಮಪುರದಾ ಬಟ್ಟಿ | 
ಕಠಿಣವಾಗಿಪ್ಪದು ಯಮಯಾತನೆ । 
ಕಠಿಣವಾಗಿಪದು ಯಮದೂತರ ನೋಟಾ | 
ಕಠಿಣವಾಗಿಪ್ಪದು ಯಮದರುಶನಾ | 
ಸಟಿಯಲ್ಲಾ ಈ ಮಾತು ಸಿದ್ಧಾಂತವ ಸುರಿ | 
ಶಠನಿಗಲ್ಲದೆ ನಿನ್ನವರಿಗುಂಟೇ | 
ಘಟದೊಳಗೆ ಉದಕ ಇದ್ದ ತೆರದಿ ನಿನ್ನ | 
ಜಠರದೊಳಗೆ ಲೋಕಾದಿರಲದರಲ್ಲಿ | 
ತೃಟಿಯಾದರು ಬಿಡದೆ ನಾನಾ ಸುಖದಿಂದ | 
ನಟನೆ ಮಾಡುತಲಿಪ್ಪ ತೋಂದನಿಗೆ । 
ತುಟಿ ಮಿಸಕಲು ಸರ್ವತಾತ್ನಿಕರು ಬಂದು | 
ಘಟಕರಾಗುವರು ನಿನ್ನ ಭೀತಿಯಲ್ಲಿ | 
ಕಠಿಣವಾವದು ಕಾಣೊ ಯಾವ ವ್ಯಾಪಾರದಲ್ಲಿ । 
ಕಟಕಟಾ ಧರ್ಮರಾಯಾ ಹೊಲ್ಲನೆಲ್ಲಾ | 
ಪಟುಮೂರುತಿ ನಮ್ಮ ವಿಜಯವಿಠಲ ನಿ-। 
ಚ್ಚಟಲ ಭಜಕರಕೂಡ ಸರಸವಾಡುವ ರಂಗಾ ॥೩॥ 


೧೬೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅಟ್ಟ ತಾಳ 
ಎಂಥಾದೊ ನಿನ್ನ ರಕ್ಷಣೆಗೆ ಪಡಿಗಾಣೆ | 
ಅಂತುಗಾಣದು ಕಾಣೆ ನಿನ್ನ೦ಘ್ರಿಗಳಾಣೆ । 
ಸಂತರ ಸಂತರಿಸಿ ನಿರಂತರ |। 
ಸಂತಾಪಕಳದು ಆದ್ಯಂತಕಾಲದಲ್ಲಿ | 
ಅಂತರಂಗದಲ್ಲಿ ಸಂತತವಾಸನೆ | 
ಸಂತೋಷವಾಗಿಪ್ಪ ಚಿ೦ತೆಯೊಳಗಿಟ್ಟು | 
ಅಂತಕನ ಭೀತಿ ಪಿಂತಿಮಾಡಿಸುವ ಶ್ರೀ-.| 
ಕಾಂತ ವಿಜಯ ಎಠ್ಠಲರೇಯ ನಿರ್ಮಳಕಾಯ | 
ಚೆ೦ತಾಮಣೆಯ ಸಚ್ಚಿದಾನ೦ದಾತ್ಮಕಾ Noi 


ಆದಿ ತಾಳ 
ಭಕ್ತರ ನೋಡಿ ನಗುವ ಪರಮ ನಿನ್ನ ವ್ಯಾಪಾರ | 
ವ್ಯಕ್ತಾವ್ಯಕ್ತವೆಂದು ತಿಳಿದರೆ ಅವನೆ ಅಪಾರಾ | 
ಉಕ್ತಿವಂತನಹುದೋ ಸಿದ್ಧಾಂತ ಅವನೆ ಪಸಿದ್ದಾ । 
ಶಕ್ತಸುಕಾಣೂ ಅವನಿಯೊಳಗೆ ತಾರೊಮನಸಿಗೆ | 
ಮುಕ್ತಿಯಪೇಕ್ಷಾ ಒಮ್ಮಿಗೆಮಾಡ ಹರಿಯನ್ನೆಬಿಡಾ | 
ಭೋಕ್ತಿಗೆ ಆವಾನು ಆವಪರಿಯ ನೋಡಿವನ ಪರಿಯಾ | 
ಭಕ್ತಿ ಜ್ಞಾನ ಎರಕ್ತಿಯಲ್ಲಿ ಲೋಲಾಡುವನಲ್ಲಿ | 
ತ್ಯಕ್ತ ದೇಹಸಂಬಂಧದ ಮೋಹ ಸುಜನರಲ್ಲಿ ಸ್ನೇಹಾ | 
ಮುಕ್ತಿದಾತಾ ವಿಜಯವಿಠ್ಠಲನಾ ದೇವ ಸಂಜೀವಾ-| 
ಸಕ್ತನಾಗಿದ್ದವಗೆ ಬರುವ ಎದುರಿಗೆ ॥೫॥ 


ಜತೆ 
ಪಕ್ಕೆಯೊಳಗೆ ಪಕ್ಕಿ ಮಕ್ಕಳ ಸಾಕಿದಂತೆ । 
ಅಕ್ಕರದಲಿ ವಿಜಯವಿಠ್ಠಲ ಭಕ್ತರಕಾವೇ ॥೬॥ 


೫% ೫ ೫% 
M 
೪ - ಶ್ರೀ ಹರಿನಾಮ ಪ್ರಶಂಸೆ 
ಪರಮಾತ್ಮನ ನಾಮವನ್ನು ಅರ್ಥಾನುಸಂಧಾನುಪೂರ್ವಕವಾಗಿ ಭಕ್ತಿಯಿಂದ 
ಉಚ್ಚರಿಸಿದರೆ ಅದು ನಾಶಮಾಡುವಷ್ಟು ಪಾಪವನ್ನು ಪಾಪಿಯಾದವನು ಮಾಡಲಾರ 
ಎಂದರೆ ಮಹಾಪಾಪ ಪರಿಹಾರಕ ಶಕ್ತಿಯು ಶ್ರೀಹರಿಯ ನಾಮೋಚ್ಚಾರಣೆಯಲ್ಲಿದೆ. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೬೩ 


ಅಲ್ಲದೇ ಪಾಹವು ನಶಿಸಿ ಇನ್ನೂ ಪುಣ್ಯವು ನಮಗೇ ಉಳಿಯುತ್ತದೆ ಎನ್ನುವಷ್ಟು 
ನಮ್ಮ ಹರಿನಾಮ ಮಹಿಮೆ. 

ಶ್ರೀಹರಿ ನಾಮೋಚ್ಚಾರಣರೂಪ ಪ್ರಾಯಶ್ಚಿತ್ತವೇ ಎಲ್ಲ ಪಾಪಗಳಿಗೆ 
ಪರಮೋತ್ಕಷ್ಟವಾದದ್ದು. ಇದರಿಂದ ಸಕಲ ಇಷ್ಟಾರ್ಥಗಳೂ ಫಲಿಸುತ್ತವೆ. 

ಕಲಿಕಾಲದಲ್ಲಿ ಹುಟ್ಟಿರುವ ನಾವು ಕಲಿಯ ಬಾಧೆಗೆ ಒಳಗಾಗದಂತೆ ಬಾಳಲು 
ಒಂದೇ ಸಾಧನವೆಂದರೆ ಸದಾಕಾಲ ಹರಿನಾಮ ಸ್ಮರಣೆ ಮಾಡುವುದು. ಈ ಸಾಧನೆಗೆ 
ಯಾವ ನಿರ್ಬಂಧವೂ ಇಲ್ಲ. ತಪ್ಪದಲೆ ಹರಿನಾಮವನ್ನು ಗುಪ್ತದಲಿ ನೆನೆದರೆ ಶ್ರೀಹರಿಯು 
ಒಳ ಹೊರಗಿದ್ದು ಆನಂದ ಬಡಿಸುತ್ತಾನೆಂಬ ಮಾತು ತ್ರಿಕಾಲಕ್ಕೂ ಸತ್ಯ. 

ಶ್ರೀಹರಿ ನಾಮದ ಮಹತ್ವ ಹಾಗೂ ಇದರಿಂದ ಅನೇಕ ಭಕ್ತರು ಉದ್ಧಾರವಾದ 
ವಿಷಯವನ್ನು ಶ್ರೀ ದಾಸರಾಯರು ಈ ಭಾಗದ ಸುಳಾದಿಗಳಲ್ಲಿ ಸೂಚ್ಯವಾಗಿ, ವಾಚ್ಯವಾಗಿ 
ವಿವರಿಸಿದ್ದಾರೆ. ಇವುಗಳ ನಿತ್ಯ ಪಾರಾಯಣದಿಂದ ಮನಸ್ಸಿಗೆ ನಿಜವಾದ ಶಾಂತಿ 
ದೊರೆಯುತ್ತದೆ. 


ಸುಳಾದಿ - ೪೭ 


ಶ್ರೀಹರೇ, ನೀನು ಪರಿಪೂರ್ಣ ಗುಣನಿಧಿಯು, ಆಶಾ, ಕ್ಷೇಶರಹಿತನು, 
ಸರ್ವತ್ರವ್ಯಾಪ್ತನು, ದೋಷ ವರ್ಜಿತ ಸರ್ಮೋತ್ತಮನು ಪತಿತ ಪಾವನನು, ನಾನು 
ನಿರ್ಗುಣ, ಆಶಬಡಕ, ಕ್ಷೇಶಯುಕ್ತ ದೋಷಕಾರಿ, ಸರ್ವರ ದಾಸನು. 

ಸ್ವಾಮಿ ಜನುಮ ಸಾರ್ಥಕವಾಗುವ ಸಾಧನ ಮಾಡಬೇಕೆಂದು ಬಯಸಿ ಬಂದಿದ್ದೇನೆ. 
ಆದರೆ ಮನ ಸ್ಥಿರ ಮಾಡದೇ ವಿಷಯ ಸೇವನೆಗೆ ಹರಿಬಿಡಬಹುದೇ? ದಣಿದಿದ್ದೇನೆ, 
ಮಣಿದು ಬೇಡುವೆ ನಿನ್ನಾಧೀನ ಮನುಜ ನಾನು. ಮಾತು ಮನ್ನಿಸಿ ಪಾವನಗೊಳಿಸು. 
“ಕಣ್ಣು ತೆರೆಯದ ಕುನ್ನಿ ಹುಲಿಯ ಕೂಡಾ ಹಣ್ಣಿಕೊಂಡು ಯುದ್ಧವನ್ನು 
ಮಾಡಿದರುಂಟೆ!” 

ನಾನು ಎಷ್ಟು ಪಾತಕಿಯಾದರೂ ಸರಿ ನಿನ್ನ ನಾಮವು ನನ್ನನ್ನು ಪಾವನ ಮಾಡುತ್ತದೆ 
ಎಂದು ನಂಬಿ ನತಿಸಿದ್ದೇನೆ. 


॥ ರಾಗ-ವರಾಳಿ-ಧ್ರುವ ತಾಳ ॥ 
ಪರಮ ಪಾಪಿಗನಾನು ಪತಿತ ಪಾಮರ ನಾನು | 
ದುರುಳರೊಳಗೆ ಬಲು ದುರುಳಮಾನವನಾಗು ! 
ಪರಮ ಪುಣ್ಯಾತ್ಮಾನೀನು ಪತಿತಪಾವನ ನೀನು । 
ಗುರುವಾದೇವನು ನೀನು ಗಾಂಭೀರ್ಯ ನೀನು | 
ನಿರುತ ಕಠಿಣನಾನು ನಿರಿಯದನುಭವ ನಾನು | 


೧೬೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪರಿಪರಿ ಸುಜನರ ನಿ೦ದಕ್ಕ ನಾನು | 

ಹರಿಯೆ ಸುಲಭನೀನು ನಿರಿಯವಿದೂರ ನೀನು | 
ಚರಿತ ಸುಚರಿತ ನೀನು ವಮಿಲ ನೀನು | 
ಮರವುವುಳ್ಳವನು ನಾನು, ಬಲು ಕ್ಷುಧಾತುರ ನಾನು | 
ಪರಮ ದಾರಿದ್ರ ನಾನು, ದೀನವ೦ತನು ನಾನು | 
ಮರಹುರಹಿತ ನೀನು, ನಿತ್ಕತೃಪ್ತನು ನೀನು | 
ಸಿರಿವಂತನು ನೀನು, ಔದಾರ್ಯನು ನೀನು | 
ಜರಾಮರಣ ಭಯ ನಾನು, ಜಡ ಮಂದಮತಿ ನಾನು 
ನರಕಾ ನರಕದಲ್ಲಿ ಚರಿಪೆ ನಾನು | 
ಜರಾಮರಣಶೂನ್ಯ ನೀನು ನಿರಭಯವಂತ ನೀನು । 
ಹಿರಿದಾದಮತಿ ನೀನು, ನರಕಾನರಕಗಳ ಸಂಹಾರಕ ನೀನು | 
ಶರಣಪಾಲಕ ನಮ್ಮ ವಿಜಯ ವಿ್ಠ್ಯಲರೇಯಾ | 
ಪರಿಪೂರ್ಣ ಗುಣನಿಧಿ ನೀನು, ನಿರ್ಗುಣ ನಾನು ॥ 


ಮಟ್ಟ ತಾಳ 
ಲೇಸವುಳ್ಳವ ನೀನು, ಲೇಸಬಯಪೆ ನಾನು | 
ದೇಶವ್ಯಾಪುತ ನೀನು, ದೇಶಿಗನು ನಾನು | 
ಆಶೆಬಿಟ್ಟವ ನೀವು, ಆಶೆಬಡುಕ ನಾನು | 
ದೋಷವರ್ಜಿತ ನೀನು, ದೋಷಕಾರಿ ನಾನು | 
ದ್ವೇಷಿಗಳಗಂಡ ವಿಜಯ ವಿದ್ಲಲರೇಯಾ | 
ನೀ ಸರ್ವೋತ್ತಮಾ ನಾ ಸರ್ವರದಾಸಾ ॥೨॥ 


ತ್ರಿವಿಡಿ ತಾಳ 
ಮನೆಮನೆಗಳಿಗಾನು ಉಣಲಿ ಬಂದವನೆಲ್ಲಾ | 
ಜನುಮಸಾರ್ಥಕ ಸಾಧನಮಾಡಬೇಕೆ೦ದು ಅನು-! 
ದಿನದಲಿ ಬಯಸಿ ಭಣಗು ಕರ್ಮಗಳು ನಾ-! 
ಶನ ಗೈಸುವವೆ ಎಂದು ಗುಣದಲಿ ಬಂದಿರಲು | 
ಮನ ಸ್ಥಿರ ಮಾಡದೆ ಕಂಡಕ೦ಡಾ ವಂಚನೆಯಿಂದ ಎನ್ನನು | 
ಇನಿತು ನಡಿಸಿ ಪ್ರಣವಾದಿಗಳಿಗೆ ಪ್ರೇರಣೆಯಾಗಿದೆ ನಿತ್ಯ । 
ಮನೆ ಮನೆ ಸವಿದು೦ ಬೋದನೆ ನೇಮಿಸಿ । 
ಎನಗೊಂದು ಸತ್ಸರ್ಮದಕ್ಕದಂತೆ ಯೋ 
ಚನೆ ಮಾಡಿದಿಯೇನೊ ಮನದೊಡಿಯಾ | 
ತನಜಗರ್ಭನು ಎನ್ನ ಫಣಿಯಲ್ಲ ಈಲಿಪಿ-| 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೬೫ 


ಯನು ಬರದನೇನೊ ಕರುಣವಿಲ್ಲದೆ । 
ಖಣವ ತೀರಿಸುವೆನೋ ಮುಂದೆ ಜನಿಸಿ ಬಂದು । 
ಯಣವ ತಿದ್ದಿಪುದುಂಟೇ ದನುಜಾಂತಕಾ | 
ಶುನಕನು ನಾನು ಹಿ೦ದಿನ ದೇಹದಲ್ಲಿ ಪಾ-| 

| ವನಮತಪೊಂದಿದ್ದ ಜನರುಂಡ ಎ೦ಜಲಾ | 
ಗಣನೆಇಯಲ್ಲದ ಎಡೆ ಬಿದ್ದಿರಲು ನೆಕ್ಕಿದ ಕಾ- 
ರಣದಿ೦ದ ಈ ಜನ್ಮ ಪ್ರಾಪ್ತವಾಗಿ । 
ದಿನದಿನದಲಿ ಸಂಓದನ ಷಡುರಸಗಳು । 
ಎಣಿಕೆಯಿಲ್ಲದೆ ನೀನು ಉಣಲಿತ್ತದೋ | 
ಎನಗಾವದು ಇದರ ಕೊನೆಮೊದಲು ದೊರೆಯದು । 
ಹೊಣೆಗಾರ ನೀನೆ ಎಲ್ಲವನು ಬಲ್ಲವ | 
ಕ್ಷಣದೊಳು ಗತಿಈವ ವಿಜಯವಿಠ್ಠಲರೇಯಾ | 
ಮಣಿದು ಬೇಡಿಕೊಂಬೆ ಎನಗಾವದೋ ಪುಣ್ಯ ॥೧॥ 


ಅಟ್ಟ ತಾಳ 
ನಿನ್ನಾಧೀನದವ ಮನ್ನುಜನು ನಾನು | 
ಮನ್ನಿಸಿ ಮಾತುಪಾವನ್ನು ಮಾಡಿದರೊಳಿತೆ | 
ಎನ್ನಿಂದಲಾಗುವ ಅನ್ಯಥಾ ಬಂದಲ್ಲಾ | 
ಕಣ್ಣು ತೆರಿಯದ ಕುನ್ನಿ ಹುಲಿಯ ಕೂಡಾ | 
ಹಣ್ಣಿಕೊಂಡು ಯುದ್ಧವನ್ನು ಮಾಡಿದರುಂಟಿ | 
ಪುಣ್ಯಶ್ಲೋಕರಾಯಾ' ವಿಜಯ ವಶ್ವಲರೇಯಾ | 
ಎನ್ನಿ ೩. ಅಘಾದ ನಿನ್ನ ಮಹಿಮೆ ಪೇಳಿಸೊ © 


ಆದಿ ತಾಳ 
ಜನರಿಗೆ ನೀನೆ ಪ್ರೇರಣೆಯಾಗದಿದ್ದರೆ | 
ಎನಗವರಿಗೆ ಮಾತಿನ ಸಂಬಂಧವೇನೋ | 
ದಿನದಿನದಲಿ ಪರರ ಮನಿಗಳಿಗೆ ಪೋದವನು- 
ನಾನಲ್ಲವೊ ಎನಗ್ಯಾತರ ದೋಷಾ | 
ಜನರಿಗೆ ಎನಗೆ $ ಪ್ರೇರಣೆಯಾಗದಿದ್ದರೆ ಸುಮ್ಮ- 
ನೆ ನಮಗೆ ನಾವೇ ಉಣಬಲ್ಲೆವೇನೋ | 
ಕನಸಿನೂಳಗಾದರು ಎನಗೆ ಸ್ವತಂತ್ರವೆಂಬೊ- 
ದನು ಕಾಣೆ ಅನಂತ ಜನ್ಮದಲ್ಲಿ ನೋಡಲು! 
ನಿನಗೆ ನೀನೆಬಲ್ಲಿ ವಿಜಯ ವಿಠ್ಲಲರೇಯಾ । 
ಎನಗ ಗುಣಾವದು ಗುಣವಿಲ್ಲದಾವದೂ ॥೫॥ 


೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಜತೆ 
ಎಷ್ಟು ಪಾ ಪಾತಕದವ ನಾನಾದರೂ ವಿಜಯ-. 
ವಿಠ್ಠಲ ನಿನ್ನ ನಾಮ ಪಾವನ್ನ ಮಾಡುವದು ॥೬॥ 


* ೫ ೫ 


ಸುಳಾದಿ - ೪೮ 


ಹರಿನಾಮ ದೊರಕುವುದೇ ಕಠಿಣ, ದೊರಕಿದರೂ ನಿಲುಕದು, ನಿಲ್ಲದು. 
ಹರಿನಾಮ ದೊರಕಿದವನು ಸಪ್ತದ್ದೀಪಾಧಿಪತಿಗಿ೦ಂತಲೂ ಸುಖಿಯು. ಹರಿನಾಮ 
ನೆನೆದವನ ವಂಶಿಕರು ನರಕದಲ್ಲಿದ್ದರೂ ಪಾರಾಗುತ್ತಾರೆ. 

ನಿಷ್ಕಾಮನಾಗಿ ಹರಿನಾಮವನ್ನು ನೆನೆದರೆ ಜೀವನ, ಪಾವನ, ತುಪ ಶ್ರ ಸಕ್ಕರೆಗಿಂತ 
ಸವಿಯಾದ ಹರಿನಾಮವನ್ನು, ತಪ್ಪದಲೆ ಗುಪ್ತದಲ್ಲಿ ನೆನೆದರೆ, ರೋಮರೋವದಲ್ಲಿದ್ದ 
ದುರಿತಗಳು ವ ಹರಿನಾಮಕ್ಕೆ ಸರಿಯಾದ ಕುರುಹು ಬೇರೊಂದಿಲ್ಲ 
ಎಂಬ ಮುಂತಾದ ವಿಷಯವನ್ನು ಈ ಸುಳಾದಿಯಲ್ಲಿ ನೋಡಬಹುದು. 


| ರಾಗ - ತೋಡಿ - ರುಂಪೆ ತಾಳ ॥ 
ದೊರಕುವದೆ ಹರಿನಾಮಾ ದೊರಕಿದರೆ ನಿಲಕದು | 
ದೊರಕಿದರೆ ಅವ ಬಲುಧೊರಿಯೇ ಧೊರಿಯೇ । 
ದೊರಕುವದನಂತ ಧರಣಿಸುರ ಜನ್ಮಗಳು | 
ದೊರಕದಲ್ಲದೆ ನಾಮ ದೊರಿಯದಯ್ಯಾ | 
ದೊರೆತವನ ಸುಖಕೆ ವಿಸ್ತರಿಸಲೇನು ಸ ಸಪ್ತ - | 
ಶರಧಿ ದ್ವೀಪ ಪಸಹಿತ ಆಳುವಂಥ 
ದೊರಿಯ ಸುಖಕಿ೦ತ ನೂರ್ಮಡಿ ಮಿಗಿಲು ಅಧಿಕವು | 
ಮೊರೆಮೊರೆದು ಕೂಗುತಿವೆ ಬಿರಿದು ಘೋಷಾ | 
ದೊರಿಯದೊ ದೊರಿಯದೊ ಧರಣಿಯೊಳು ಹರಿನಾಮ | 
ಸ್ಮರಣೆ ಮಾಡಿದನ ನೋಡಲಾಗಿ ಧರಾಧರ ಬಲ್ಲ | 
ಧರಧರನ ನಾಮಾರುಚಿಕರವಾಗಿ ಸವಿದು ಸುಂ | 
ದರವೆಂಬುದು ಅರಿಧರ ಸಂಕ್ಷಿಪ್ತ ವಿಜಯವಿಠಲನ್ನ | 
ಸ್ಮರಣೆ ಒಂದಕ್ಕೆ ಎಲ್ಲ ಸರಿ ಎಂದೆನಿಸಾದು ॥೧॥ 


ಮಟ್ಟ ತಾಳ 
ಕಾಲಸೂತ್ರವಾದ ಮೇಲಾದ ನರಕದಲಿ । 
ಘೋಳಿಡುತಲಿ ವಂಶಾವಳಿ ಮಿಡುಕುತಿರೆ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೬೭ 


ಭೂಲೋಕದಲಿ ಓರ್ವ ಬಾಲಕನು ಪಟ್ಟಿ | 
ಶೀಲಗುಣನಾಗಿ ಕಾಲಕಾಲಕೆ ಹರಿಯಾ | 
ನಾಲಿಗಿಂದಲಿ ನೆನೆಸಿ ಶ್ರೀಲೋಲಾರ್ಪಿತವ । 
ವ್ಯಾಳೆವ್ಯಾಳಿಗೆ ಯಂದ ಘಾಳಿ ಬೀಸಲು ನಾಕಾ | . 
ಶೀಳಿ ಅವನಕುಲಕೆ ವಾಲಯವಾಗುವುದು । 
ವಾಲಯದಲ್ಲಿ ವಿಶಾಲ ವೈಕುಂಠದಲಿ | 

ಶೀಲ ಬ್ರಹ್ಮನ ಪ್ರೀಯಾ ವಿಜಯವಿಠ್ಠಲರೇಯಾ | 
ಬೀಳಿಸಲೇನು ತನ್ನ ಆಳುಗಳಾವರ್ನಾ ॥೨॥ 


ತ್ರಿವಿಡಿ ತಾಳ 
`' ನಾಮವೆ ಜೀವನಾ ನಾಮವೆ ಪಾವನಾ | 
ನಾಮವೆ ಸಕಲಘಾ ಹೋಮವೆವೆಂಬೋದು । 
ನಾಮವೆನಲು ಸುರಸ್ತೋಮವೆ ಭಜಿಸುವದು । 
ನೇಮವೆ ತಿಳಿವದು ಪ್ರೇಮವೆ ಎನುತಲಿ | 
ನಾಮವೆ ಉತ್ತಮ ಹೇಮವೆಂದು ಕಾಯಾ | 
ಧಾಮವೆ ಮಾಡಿ ಸಕಾಮವೆ ಬಯಸದೆ | 
ಸಾಮವೇದಲೋಲ ಎಜಯವಿಠ್ಯಲನ್ನ | 
ನಾಮವೆ ನೆನಿಯ ನಿಷ್ಕಾಮವೆ ನುಡಿವುತ್ತಾ ॥೩। 


ಅಟ್ಟ ತಾಳ 
ಅಪ್ಪ ತಿಮ್ಮಪ್ಪ ನೆ ನಾಮವೆ ನೆನಿಸಲು | 
ಪ್ರ ಸಕ್ಕರೆ "ಹಣ್ಣು ಹರಿವಾಣದಲ್ಲಿ । 
dhe "ಸವಿದಂತೆ ಕಾಣಿರೋ | 
ಅಪ್ರಾಕೃತ ರಸಕೆ ಪಡಿಯುಂಟೆ | 


 ಸುಪ್ರಸಾದನಾಮ ವಿಜಯವಿಠ್ನಲನ್ನ | 
ತಪ್ಪದೆ ನಾಮಾ ಗುಪ್ತದಲಿ ನೆನಿಸೋ ॥೪॥ 


೧ 


et 


೭ 


ಆದಿ ತಾಳ 
ನಾಮ ಒಂದು ಬಲವಾಗಿ ಶೀಮೆಯೊಳಗುಳ್ಳ ಬಲು-! 
ತಾಮಸರುಬಂದು ಎನ್ನ ರೋಮಬಾಗಿಸುವರೆ । 
ನಾಮಕ್ಕನಂತೆ ಕಡಿಮೆ ಫಲವದಿಕವಿಲ್ಲ । 
ಈ ಮಾತು ಮನ್ನಿಸೆ ಸುಕಾಮಿಸಿ ಹರಿಯ ಪಾದಾ | 
ನಾಮವೆ ಬಿಡದೆ ನೆನಿಸೆ ರೋಮರೋಮಾ ದುರಿತನಾಶ | 


೧೬೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಕ್ಷೇಮಾಕೃತೆ ವಿಜಯ ವಿಠಲನನಾಮ ಮುದ್ರಾಂಕಿತದವಗೆ | 
ಭೂಮಿಯಾಕಾಶಕ್ಕೆ ಒಂದೇ ಸುಮಾರ್ಗವೆಂದು ಪೇಳೋ 1೫॥ 


ಜತೆ 
ಹರಿನಾಮ ಸರಿಯಾದ ಕುರುಹುನಾನರಿಯೆನು | 
ಅರಿದವರಿಗೆ ನಮೋ ಶ್ರೀಶ ವಿಜಯ ವಿಠಲಾ ॥೬॥ 


೫ ೫ೇ ೫ 


ಸುಳಾದಿ - ೪೯ 


ಪರಮಾತ್ಮನ ನಾಮವೇ ಜ್ಞಾನಿಗಳಿಗೆ ಅಮ ಿತಾನ್ಸವು. ಅನಂತಕಾಲದಲ್ಲಿ ಅದೇ 
ಶುಚಿಯಾದದ್ದು, 'ರುಚಿಯಾದದ್ದು "ಇದರ ರುಚಿಯನ್ನು `ಬಲ್ಲವನು ಅನ್ಯರಸಕ್ಕೆ 'ಎಂದೂ 
ಮನಸ್ಸುಮಾಡನು. ಶ್ರೀಹರಿಯ “ನಾಮದ ಮಹಿಮೆಯನ್ನು ಅರಿತವನು ತನ್ನೊ ಳಗೆ 
ನಲಿದಾಡುವನು. ಮೂರು ಲೋಕದಲ್ಲಿಯೂ ಧನನೆನಿಸುವನು. 

ಪರಮಾತ್ಮನ ನಾಮರಸವನ್ನು ಕರಣ ಶುದ್ಧಿಯಿಂದ ಸುರಿದವನು ಸದಾ 
ಸುಖಿಸುವನು. ಕನಸಿನಲ್ಲಾದರೂ ಹಸಿವೆ ತೃಷೆಗಳು ಬಾಧಿಸವು, ಮನುಜೋತ್ತಮನಾಗಿ 
ಬಾಳಿ ಬೆಳಗುವನು. 

ಘನ ಸಮರ್ಥನಾದ ಪರಮಾತ್ಮನ ನಾಮಸುಧೆಯನ್ನು ಉಂಡವನೇ ಧಿಟ್ಟನು. 
ಹಣಕೊಟ್ಟು ಶ್ರಮಬಟ್ಟು ಸಂಗ್ರಹಿಸುವ. ವಸ್ತುವಿದಲ್ಲ. ಆರು ರಸಗಳಿಗಿಂತಲೂ ಹೆಚ್ಚು 
ರುಚಿಯಾದದ್ದು. ಘು "ನಾಮಾಮೃತವನ್ನು ಎಷ್ಟುಂಡರೂ ಬೇಸರಿಕೆ ಬಾರದು. 
ಅಜೀರ್ಣವಾಗದು. ಎಂಬ ಮುಂತಾದ ಹರಿನಾಮಾಮೃತದ ಮಹತ್ವವನ್ನು ದಾಸರು 
ಈ ಸುಳಾದಿಯಲ್ಲಿ ಹೇಳುತ್ತಾರೆ. 


॥ ರಾಗ-ಬಿಲಾರಿ-ಧ್ರುವ ತಾಳ ॥ 
ನಿನ್ನನಾಮ ಪೀಯೂಪಷನ್ನವೊ ಜ್ಞಾನಿಗಳಿಗೆ | 
ನಿನ್ನನಾಮವೆ ರುಚಿ ಅನ೦ತಕಾಲದಲ್ಲಿ | 
ನಿನ್ನನಾಮವೆ ಸವಿದುಣ್ಣಲು ಸುಖಾ | 
ನಿನ್ನನಾಮದ ನೆಲೆಯನ್ನು ಬಲ್ಲಮಾನವ । 
ಅನ್ಕರಸಗಳಿಗೆ ಮನಸು ಎರಗಸಾ | 
ನಿನ್ನ ನಾಮವೆ ತಿಳಿದು ತನ್ನೊಳಗೆ ತಾನೆನಲಿದು | 
ಚನ್ನಾಗಿ ನಾಮಸುಧೆಯನ್ನು ನಾಲಿಗೆಯಲ್ಲಿ 
ಕಣ್ಣೆವೆ ಹಾಕುವ ಅನ್ನಿ ಪಿಟಿ ಮನ್ನಿಸಿ ಹರಿಯ ಕಾ-!। 
ರುಣ್ಯ ನಾಮಾಮೃತ ಬತ ಬಣದಲ್ಲಿ ಬಜ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವನ್ನ ಸೌಭಾಗ್ಯಕ್ಕೆ ಇನ್ನು ಎದಿರುಂಟೆ ಅನ೦ತ ಜೀವಿಯೊಳು । 
ಜನ್ಮಾದಿರಹಿತ ಶ್ರೀವಿಜಯ ವಿಠ್ಠಲರೇಯಾ | 
ನಿನ್ನ ಶರಣಾಗತರು ಧನ್ಕರೋ ತ್ರಿಜಗಕ್ಕೆ ॥೧॥ 


ಮಟ್ಟ ತಾಳ 
ಹರಿ*ನಿನ್ನ ನಾಮ ಕರಣ ಶುದ್ಧಿಯಲ್ಲಿ ಪರೀಕ್ಷಿಸಿ ಪ್ರತಿದಿನ । 
ಸುರಿಸುರಿದು ಬಹಳ ಹರುಷನಾಗುವ ನರನು | 
ಧರಣಿಯೊಳಗೆವುಳ್ಳ ಚರಿಸುವ ರಸ೦ಗಳ । 
ಸರಕು ಮಾಡನು ಕಾಣೋ ಅರಿದುಬಿಡುವಾ | 
ನಿರಾಕರಣೆಯನು ಮಾಡಿ ಪರಲೋಕಕೆ । 
ಸುಖಕರವಿದು ಅಲ್ಲೆಂದು ಹರಿ ನಿನ್ನ ಸಿರಿಚರಣ | 
ಶರಣರ ಮನೋಗತ ನರನಾದರೂ ಒಮ್ಮೆ | 
ಅರಿಯಲಾರರು ಕಾಣೊ ಪರತತ್ವ | 
ವರರ೦ಗ ವಿಜಯವಿಠ್ಠಲ ನಿನ್ನ-| 
ಮರ ನಿರ್ಮಳ ನಾಮದಾರುರಸ ಬಲು ಸವಿಯೋ ॥೨॥ 


ತ್ರಿವಿಡಿ ತಾಳ 
ಮನಸಾರ ಹರಿನಿನ್ನ ನಾಮಾಮೃತವು ಬಿಡದೆ । 
ನೆನೆಸುತ್ತ ಸವಿದುಂಡ ಮಾನವಗಾದರೂ । 
ಕನಸಿನೊಳಾದರೂ ಹಸಿವಿ ತೃಷಿಗಳಿಲ್ಲ | 
ಮನುಜೋತ್ತಮನಾಗಿ ಬಾಳುವನೋ । 
ಜನ ಸರತಿಯಲಧಿಕಾ ಕುಂದನುಡಿಗಳಿಲ್ಲ | 
ಮನಸಿಜನುಪಹತಿ ಇರಲಿಸಲ್ಲ | 
ಅನುಸರಿಸಿ ಅನ್ಕರನ್ನು ಬೇಡಿಕಾಡುವದಲ್ಲಿ । 
ಅನುಶುಚಿಯಲ್ಲದೆ ಕ್ಲೇಶವಿಲ್ದಾ | 
ಅನಿಶಬಿಡದೆ ಕಾಯುವ ವಿಜಯವಿಠಲರೇಯಾ | 
ಘನ ಸಮರ್ಥನ ನಾಮಸುಧಿ ಉಂಡವನೀಧಿಟ್ಲಾ ॥೬ 


ಅಟ್ಟ ತಾಳ 
ಧರೆಸುತ್ತಿ ಹಣವೀಸಾ ಕೊಟ್ಟು ತರುವದಲ್ಲ | 
ಮರಿಸಿ "ಮೋಸದಲ್ಲಿ ವ್ಯವಹಾರ ಮಾಡುವದಲ್ಲ | 
ಇರಿಸಿದ ಪದಾರ್ಥ ಪೋಯಿತು ಎನಸ ಲ್ಲ 
ಬೆರಿಸಿದಡೆಯಲ್ಲಿ ಅದೆ ಇಲ್ಲೆಂಬದಲ್ಲಿ । 
ತರಿಸುವದಲ್ಲ ಅನ್ಯರಿಂದ ಕೇಳಿ 


೧೭೦ 


ಧರಿಸುವದಲ್ಲ ಶಿರದಮೇಲೆ ಅನುದಿನ । 
ಅರಸರ ಬಾಗಿಲುಕಾಯಿದು ಕೇಳುವದಲ್ಲ | 
ಅರಸಿ ಭುವನವೆಲ್ಲ ತರುಗಿನೋಡುವದಲ್ಲ 
ಮೆರೆವ ಸುರರೊಳು ವಿಜಯವಿಠಲನ್ನ | 
ವರ ಸಮೀಪದಲ್ಲಿ ಸುಖಬಡಿಸುವದಿದು ॥೪॥ 


ಆದಿ ತಾಳ 
ಒಗರು ವಿಷ ಖಾರ ಹುಳಿ ಕಟು ಷಡುರಸಕೆ | 
ಮಿಗಿಲೆನಿಸುವದು ಅನಂತಾನಂತಮಡಿ | 
ಹಗಲು ಇರಳು ಸವಿದುಣ್ಣಲು ಬೇಸರಿಕೆ ಇಲ್ಲ । 
ಹೊಗೆ ಉರಿಯಿಂದ ಪರಿಪ ಪಕ್ಷವಾಗುವದಲ್ಲ | 
ಉಗಳಿ ಕಳೆವದಲ್ಲಾ ಹೇಶಿಕೆಪುಟ್ಟಿತೆ೦ದು | 
ತೆಗೆಯೆಂದು ಒಬ್ಬರಿಗೆ ದೈನ್ಯಬಡುವದಲ್ಲ | 
ಜಗದೊಳು ನಾಮರಸಸುರಿಯೆ ಅವನವಂಶ । 
ಅಘದಿಂದ ದೂರರಾಗಿ ನಿತ್ಯತೃಪ್ತಿ ಬಡುವರು । 
ಅಘದೂರ ವಿಜಯವಿಠಲನ ನಾಮಸುಧಿ । 


ಶ್ರೀ ವಿಜಯದಾಸಕೃತ 


ಸ್ತೋತ್ರ ಸುಳಾದಿಗಳು 


ವಿಗಡನಾಗದೆ ಸುರಿಯೇ ರಗಳೆ ಭವದನಿಗಳ ಹರ ॥೫॥ 


ಜತೆ 
ಹರಿನಾಮಾಮ )ತವನ್ನು ಉಣಬಲ್ಲ ಜ್ಞಾನಿಗೆ | 


ಬರಿದೆ ನೆಚ್ಚನು ವಿಷ ಜು ವಿಜಯವಿಠ್ಳಲವೊಲಿವ ॥೬॥ 


ಜೇ ೫ 3% 


ಸುಳಾದಿ - ೫೦ 


ಹರಿನಾಮಮಸ್ಕರಣೆಯಿ೦ದ ಉದ್ದತರಾದ ಪ್ರಹ್ಲಾದ, ಗಜೇಂದ್ರ ಅಜಾಮಿಳ 
ಮುಂತಾದವರ ಹೆಸರನ್ನು ಈ ಸುಳಾದಿಯ ಧ್ರುವತಾಳದಲ್ಲಿ ದಾಸರಾಯರು ತಿಳಿಸಿದ್ದಾರೆ. 
ಪರಿಶುದ್ಧನಾಗಿ ಹರಿನಾಮವನ್ನು ಎಳ್ಳಿನಿತಾದರೂ ಮನದಲ್ಲಿಟ್ಟರೆ ಯಾವ ಭಯವೂ 
ಇಲ್ಲ. ಸರ್ವದಾ ಜಯವು ಎಂಬ ಮಾತು ಸ್ಫುಟವಾಗಿ ಮೂಡಿಬಂದಿದೆ. 

ಹರಿನಾಮವೇ ನಮ್ಮ ವಶವಾದಾಗ ಮರೆತು ಕೆಡಬಾರದು. ಪರಮಾತ್ಮನ 
ಸ್ಮರಣೆಯಿಂದ ರೋಗ ನಾಶವಾಗುವುದು. ದುರಿತ ದೂರಾಗುವುದು. ಮಹಾ 
ಪ್ರತಿಬಂಧಕಗಳು ಹರಿದು ಎಂದೆಂದಿಗೂ ಹರುಷವಾಗುವುದು ಎಂಬ ಆಪ್ತವಾಕ್ಯವನ್ನು 
ಈ ಸುಳಾದಿಯಲ್ಲಿ ಕಾಣುತ್ತೇವೆ. | 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ೧೭೧ 


॥ ರಾಗ - ಕಾಂಬೋಧಿ - ಧ್ರುವ ತಾಳ ॥ 
ಹರಿನಾಮ ಪ್ರಹ್ಲಾದನ್ನ ಮೊರೆಕೇಳಿವೊದಗಿತು । 
ಹರಿನಾಮ ಗಜೇಂದನ್ನ ಆಪತ್ತು ಹರಿಸಿತು | 
ಹರಿನಾಮ ಅಜಮಿಳನ ಪಾತಕ ಕೆಡಿಸಿತು । 
ಹರಿನಾಮ ನಾರದನ ನೀಚಯೋನಿಬಡಿಸಿತು । 
ಹರಿನಾಮ ಭೀಷ್ಮನ್ನ ಪಂಥವ ಗೆಲಿಸಿತು । 
ಹರಿನಾಮ ಅಂಬರೀಷನ್ನ ವೃತವೆ ಸ೦ರಕ್ಷಿಸಿತು | 
ಹರಿನಾಮ ವಿಭೀಷಣನಿಗೆ ಪಟ್ಟದಲ್ಲಿಟ್ಟಿತು । 
ಹರಿನಾಮ ದ್ರೌಪದಿಯ ಮಾನವೆಪಾಲಿಸಿತು | 
ಹರಿನಾಮ ಧ್ರುವನ್ನ ತಪಸಿಗೆವೊಲಿಯಿತು । 
ಹರಿನಾಮ ಅಹಲ್ಯಾ ಶಾಪವ ಹಿಂಗಿಸಿತು | 
ಹರಿನಾಮ ಬಲಿನೃಪನ ಇಂದ್ರನ್ನಮಾಡಿತು | 
ಹರಿನಾಮ ಕುಚೇಲನ ದಾರಿದ್ರಕಳೆಯಿತು | 
ಹರಿನಾಮ ವಿದುರನ್ನ ಕ್ಷೇರಕ್ಕೆ ಹಿಗ್ಗಿತು | 
ಹರಿನಾಮ ದೇವಕಿಯ ಬಂ೦ಧನಬಿಡಿಸಿತು । 
ಹರಿನಾಮ ಪಾರ್ಥನ್ನ ಜೀವವೇ ಉಳಿಸಿತು । 
ಹರಿನಾಮ ಜನಕನ್ನ ದೃಢಮಾಡಿ ನೋಡಿತು | 
ಹರಿನಾಮ ಪುಂಡರೀಕನ ಭಕ್ತಿಗೆ ಮೆಚ್ಚಿತು | 
ಹರಿನಾಮ ಗುರುಪುತ್ರನ್ನ ತಿರುಗಿ ಬದುಕಿಸಿತು | 
ಹರಿನಾಮ ವಾಲ್ಲಿಕನ್ನ ಮುನಿಪನೆಂದೆನಿಸಿತು | 
ಹರಿನಾಮ ಭೂಮಿಯ ಉದ್ದಾರಗೈಸಿತು | 
ಹರಿನಾಮ ಪರಿಪರಿ ಭಕ್ತರೊಡನಾಡಿತು | 
ಹರಿನಾಮ ಒಂದಿರಲು ಅನ್ಯ ಉಪಾಯವೇ | 
ಹರಿನಾಮ ಸಮಸ್ತ ಭಯನಿವಾರಣವಯ್ಯಾ | 
ಹರಿನಾಮ ಹರಿನಾಮ ಮನಸಿಗೆ ನಿರ್ಮಲ ಕಾರಣ | 
ಹರಿನಾಮ ಸರ್ವ ದೇವತಿಗಳಿಂದಧಿಕವೋ ! 
ಹರಿನಾಮ ಜಗದೊಳ್ಳು ಅಖಂಡವಾಗಿಪದೊ । 
ಹರಿನಾಮ ಅಜಭವಾದಿಗಳಿಗೆ ಗತಿಪದಾ | 
ಹರಿನಾಮ ಮಹಿಮ ಆರುಬಣ್ಣಿಪರಯ್ಯಾ | 
ಹರಿ ಹರಿ ಹರಿ ಎಂದು ನೆನೆದಡೆ ರೋಗಂಗಳು | 
ಉರುಳಿಪೋಗುವದು ನೀನುಕೇಳೋ ಎಲೋಕೇಳೋ | 
ಹರಿನಾಮ ಸಕಳ ಪ್ರಾಯಶ್ಚಿತ್ತಕ್ಕೆ ಮೊದಲು । 
ಹರಿನಾಮ ವಿರಲಾಗಿ ಮತೊಂದುಪೇಕ್ಷವೇ | 


೧೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಹರಿನಾಮ ನಿಜಸ್ವಾಮಿ ವಿಜಯ ವಿಠ್ಠಲನ೦ಫ್ರ | 
ಪರಿಶುದ್ಧನಾಗಿ ಎಳ್ಳನಿತು ಮನದಲ್ಲಿಡೊ ॥೧॥ 


ಮಟ್ಟ ತಾಳ 
ಹರಿನಾಮವೆ ನಮ್ಮ ಮನವಶವಾಗಿರಲು | 
ಮರದು ಪಾಮರನಾಗಿ ಕೆಟುವೋಗುವದ್ಯಾಕೆ | 
ಹರಿನಾಮವೇ ನಿತ್ಯ ಎದುರಿಲಿ ನಿಡಿದಾ- । 
ಗುರುತಿನಂತಿರಲಾಗಿ ಬೆಸನೆಮಾಡುವದ್ಕಾಕೆ | 
ಮರುಳೆ ಮಾತನುಕೇಳೊ ಅನಂತರ ಕ್ಷೇಶವನ್ನು । 
ಇರಗೊಡದಿರು ನಿನಗೆ ತಿಳಿಪುವೆನು ಇನ್ನು | 
ಮುರಮರ್ದನ ನಮ್ಮ ವಿಜಯವಿಠಲನ್ನ | 
ಸ್ಮರಣೆಮಾಡಲು ಬ೦ದ ರೋಗವೆ ವಿನಾಶ । 


ತ್ರಿವಿಡಿ ತಾಳ 
ಹರಿನಾಮವೆಂಬೋದು ದುರಿತ ಕಾನನ ಸಂ-! 
ಹರಿಸುವ ಪ್ರಳಯಾಗ್ನಿ ಸೋಲಿಸುತಿಪ್ಪದು । 
ಹರಿನಾಮ ನೆನದವರ ಕುಲಕೋಟಿ ಉದ್ದಾರ | 
ಹರಿನಾಮ ನಂಬಿದರೆ ಕೇಡಿಲ್ಲಾ ಕೇಡಿಲ್ಲಾ । 
ಹರಿನಾಮ ಜಗದೊಳು ಅಖಂಡವಾಗಿ ನಿಂ-! 
ದಿರದೆ ವ್ಯಾಪಿಸಿಕೊ೦ಡು ಇಪ್ಪದಿದಕೋ | 
ಹರಿನಾಮವೇ ಮಹಾ ಪ್ರತಿಬ೦ಧಗಳ ಕಳೆದು | 
ಪೊರೆಯುತ್ತಲಿರೆ ನಮಗೆ ಚಿಂತೆಯಾಕೆ । 
ನರದೇಹಕ್ಕೆ ಬಂದ ಭಣಗು ಉಪದ್ರವ । 
ಪರಿಹರಿಸಿ ಬಿಡುವದು ಸೋಜಿಗವೇ । 
ವರದೊರದು ಜ್ಞಾನಿಗಳು ಪೇಳುವ ಕಥೆಕೇಳಿ । 
ಸ್ಲಿರಮಾಡುವದು ಚಿತ್ತ ಸುಖವೇ ಉಂಟೋ | 
ತಿರುಗಿ ಬಾರದು ವ್ಯಾಧೆ ಪೋಯಿತೆಂದುತಿಳಿ | 
ಹರಿನಾಮದ ಶೌರ್ಯ ಸತತದಲ್ಲ | 
ಜ್ವರ ತಾಪ ನಿವಾರಿಸಿ ವಿಜಯವಿಠಲ ಸಜ್ಜ-! 
ನರ ಮಾತನು ಪುಸಿಯಾಗಗೊಡ ನಿಜವೋ ॥೩॥ 


ಅಟ್ಟ ತಾಳೆ 
ಹರಿನಾಮಯಿದ್ದಲ್ಲಿ ಹರುಷವೇ ಎಂದಿಗೂ | 
ಸುರರಾದಿಗಳು ಬಲ್ಲರು ಬಹುಕಾಲದಿ । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೭೩ 


ನಿರಿಯಾದೊಳಿದ್ದರೂ ಕಡೆಹಾಕುವದು ಅ-.| 

ದರಿಂದ ಪಾಲಿಸಿ ಪರಮಪೀತಿಯಿಂ೦ದ । 

ನಿರುತ ಜ್ಞಾನ ಭಕ್ತಿ ವೈರಾಗ್ಯ ಕೊಡುವದು । 
ಬರಿದಾಗದು ಕಾಣೊ ತುಂಬಿದ ಭಂಡಾರ | 

ಪಿರಿದಾಗಿ ಎಂತೆಂಥ ರಾಯರಾಯರನೆಲ್ಲ । 
ಅರಕ್ಷಣದಲ್ಲೀಗ ಕಾಯಿತುಕಾಯಿತು | 

ಧರಣಿಪಾಲಕ ರಂಗ ವಿಜಯವಿಠ್ಚಲರೇಯಾ | 

ಹೊರಗೆ ಒಳಗೆ ಇದ್ದು ಆನ೦ದಬಡಿಸುವ ನಿಜವೋ ॥೪॥ 


ಆದಿ ತಾಳ 
ಒಂದೊಂದು ಹರಿನಾಮ ನೆನಿಸಿದರೆ ನಮಗೆ | 
ಸಂಧಿ ಸಂಧಿಯಲ್ಲಿದ್ದ ರೋಗಗಳ ಸಂಹಾರ । 
ಕುಂದು ಎಣಿಸದಿರು ಕುಚ್ಛಿತಯೋಚನೆ ಬಿಡು । 
ಪೊಂದುತಿರುಗಿ ಪೂಂದು ಹರಿನಾಮ ಸ್ಮರಣೆಯನ್ನು | 
ನಿಂದಲ್ಲಿ ಕುಳಿತಲ್ಲಿ ನಡೆದಾಡುವಲ್ಲಿ 
ಮಂದಮತಿಯಲ್ಲಿ ಮದಡನಾಗಿದ್ದಲ್ಲಿ | 
ಸಂದೇಹ ಬಡದಲೆ ಸರ್ವೋತ್ತಮನ ಮನ-. 
ದಿಂದ ತೊಲಗಲೀಯದೆ ಮುಂದುಗೆಡದ ನೆನೆಸೊ | 
ಮಂದರಧರ ನಮ್ಮ ವಜಯವಿಠ್ಯಲರೇಯಾ | 
ಬ೦ದು ಭಕ್ತಿಗೆ ಒಲಿದು ಮನೋಭೀಷ್ಟವ ಕೊಡುವನು ॥೫॥ 


ಜತೆ 
ಇತ್ತಾ ಮುಂದಾಗಿ ನಮಗೆ ಮುನ್ನಾವಭಯ ನಮಗಿಲ್ಲ । 
ಚೆತ್ತಜಪತಿ ವಿಜಯವಿಠ್ಚಲನೇ ಗತಿ ಎನ್ನೋ Wel 


x ೫ೇ ೫% 


ಸುಳಾದಿ - ೫೧ 


ಹರಿನಾಮವು ದರಿದ್ರರಿಗೆ ಲಕ್ಷ್ಮೀ, ಅಲ್ಪಾಯುಗಳಿಗೆ ಬ್ರಹ್ಮ, ದುರಿತ ರಾಶಿಗೆ 
ಪವನ, ಕಾಲಾಖ್ಯ ಸರ್ಪಕ್ಕೆ ಗರುಡ, ಜಾನ ಸಾಧನೆಗೆ ಶೇಷ, ಭವವೆಂಬ ಮೃತ್ಯುವಿಗೆ 
ರುದ್ರ ಹೀಗೆ ಸುಜೀವಿಯ ಗೆಲುವಿನ ಏಕೈಕ ಚಿಂತಾಮಣಿಯಾಗಿದೆ. 

ವಿಶ್ಠಲನೆಂಬೊ ತಾಯಿಯಿರುವಾಗ ಭಕುತನು ಕಷ್ಟ ಪಡಬೇಕಾದುದಿಲ್ಲ. ಒಂದೇ 
ನಾಮದಿಂದ ಪರಮಾತ್ಮನ ಪಟ್ಟಣ ಸೇರುತ್ತಾನೆ. ಅನುಭವದ ಜ್ಞಾನಕ್ಕೆ ವನಜನಾಭನು 
ಸಿಲುಕಿ ಚಿನುಮಯ ರೂಪ ತೋರಿ ಲಿಂಗ ದೇಹ ಭಂಗವಾಗುವಂತೆ ಮಾಡುತ್ತಾನೆ. 


EY ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಿರ್ಮಲಗಾತ್ರನಾದ ಶ್ರೀಹರಿಯ ನಾಮವೇ ಗತಿಯೆಂದು ಮಾತು ಮಾತಿಗೆ 
ನೆನೆಯಲು ಒಲಿವನು ಎಂಬ ವಿಷಯ ವೈವಿಧ್ಯತೆಯು ಈ ಸುಳಾದಿಯಲ್ಲಿ 
ಪ್ರತಿಪಾದಿತವಾಗಿದೆ. 


॥ ರಾಗ ರೇಗುಪ್ತಿ - ಧ್ರುವ ತಾಳ ॥ 
ಹರಿನಾಮ ಲಕ್ಷ್ಮೀ ಕಾಣೋ ದಾರಿದ್ರ ಜನರಿಗೆ । 
ಹರಿನಾಮ ಬ್ರಹ್ಮಕಾಣೊ ಅಲ್ಟಾಯುಳ್ಳ ಜನಕೆ | 
ಹರಿನಾಮ ಪವನ ಕಾಣೊ ದುರಿತ ವಿಷಾವಳಿಗೆ । 
ಹರಿನಾಮ ಗರುಡಕಾಣೊ ದುರಿತ ವಿಷಾವಳಿಗೆ । 
ಹರಿನಾಮ ಶೇಷ ಕಾಣೊ ಜ್ಞಾನಸಾಧನ ಪಾಲಿಪದಕೆ | 
ಹರಿನಾಮ ರುದ್ರಕಾಣೊ ಭವವೆಂಬ ಮೃತ್ಯುವಿಗೆ । 
ಹರಿನಾಮ ಇಂದ್ರಕಾಣೊ ದುಷ್ಕರ್ಮ ಪರ್ವತಕ್ಕೆ | 
ಹರಿನಾಮ ಸೂರ್ಯಕಾಣೋ ಅಜ್ಜಾನಾಖ್ಯ ಕತ್ತಲಿಗೆ | 
ಹರಿನಾಮ ಚಂದಕಣೊ ಹೃತ್ತಾಪ ಮೂಲಸ್ಥಾನಕ್ಕೆ | 
ಹರಿನಾಮ ವರುಣಕಾಣೊ ವೃಷ್ಟಿ ಕೊಡುವದಕ್ಕೆ | 
ಹರಿನಾಮ ಅಗ್ನಿ ಕಾಣೊ ದುರಿತಕಾನನಕೆ ಮುಖ್ಯ | 
ಹರಿನಾಮ ವಡಬಾನಳನೊ ಮಹಾದುಃಖಸಾಗರಕ್ಕೆ । 
ಹರಿನಾಮ ಸ೦ಜೀವನವೊ ಮೃತ್ಯುಪ್ರಾಯಿ ಜೀವಿಗಳಿಗೆ | 
ಹರಿನಾಮ ವೈದ್ಯಕಾಣೊ ಭವರೋಗ ಕಳವದಕ್ಕೆ | 
ಹರಿನಾಮ ಗಂಗೆ ಕಾಣೊ ಮನಮಲಿನ ತೊಳವದಕ್ಕೆ | 
ಹರಿನಾಮ ಕವಿಯೆಕಾಣೊ ಅನಾಚಾರ ಬಿಡಿಸುವದಕ್ಕೆ 
ಹರಿನಾಮ ಪ್ರಾಣಕಾಣೊ ಇಂದ್ರಿಯಗಳ ಒಲಕೆ | 
ಹರಿನಾಮ ವ್ಯಾಫ್ರಕಾಣೊ ಆಪತ್ತು ಮೃಗಂಗಳಿಗೆ | 
ಹರಿನಾಮ ಸಿ೦ಹಕಾಣೊ ಕೋಧವೆಂಬ ಗಜಕೆ | 
ಹರಿನಾಮ ಗಜಕಾಣೊ ಆಶಾವೆಂಬೋ ಕದಳಿಗೆ । 
ಹರಿನಾಮ ಶಸ್ತಕಾಣೂ ಕಾಮಬಲ ಖಂಡ್ರಿಪದಕ್ಕೆ | 
ಹರಿನಾಮ ವಿಶ್ತಕಾಣೊ ಸತ್ಯರ್ಮಕೊಂಬೋದಕ್ಕೆ | 
ಹರಿನಾಮಾಭರಣ ಕಾಣೊ "ಶರೀರಾಲ ೦ಕಾರಕ್ಕೆ | 
ಹರಿನಾಮಾಂಬರಕಾಣೊ ಭವವೆಂಬ ಸೀತಕ್ಕೆ | 
ಹರಿನಾಮ ವಜ್ರಪ೦ಜರ ಶರಣರ ಕುಲಕೋಟಿಗೆ | 
ಹರಿನಾಮ ನೆನೆದವರ ಅಶುಭವೆ ಓಡಿಸುವದು । 
ಹರಿನಾಮ ನಂಬಿದರೆ ಸರ್ವವು ದೃಷ್ಟಿಗೋಚರ । 
ಹರಿನಾಮ ಆವಾವಾಷೇಷಾ ಕೂಡುವದು । 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೭೫ 


ಹರಿಮೂರುತಿ ನಮ್ಮ ವಿಜಯ ವಿದ್ಲಲರೇಯಾ | 
ಹರಿಯೆಂದ ಮನುಜಂಗೆ ಹರುಷ ಪ್ರವಾಹ ಎನ್ನು ॥೧॥ 


ಮಟ್ಟ ತಾಳ 
ತೊಟ್ಟಲೊಳಿಗೆಯಿದ್ದ ಶಿಶುವಿನ ಮೊಗನೋಡಿ | 
ತುಷ್ನಳಾಗಿ ಜನನೀ ತೆಗೆದೆತ್ತಿ ಮೊಲೆ-! 
ಗೊಟ್ಟು ಸಂತೈಸುವಳಾತೆರದಿ ಎನಗೆ । 
ಎಠ್ಠಲ ಎಶ್ಚಲನೆಂಬೊ ಜನನಿ ಇರಲು | 
ಕಷ್ಟಬಡುವದ್ಯಾಕೆ ಕಂಡದ್ದು ಹಂಬಲಿಸಿ | 
ಇಷ್ಟಮೂರುತಿ ರಂಗ ವಿಜಯ ಎಠ್ಠಲರೇಯನ | 
ಪಟ್ಟಣ ಸೇರುವದು ಒಂದೇನಾಮದಿ೦ದ ॥೨॥ 


ತ್ರಿವಿಡಿ ತಾಳ 
ಹರಿನಾಮವೇನೆನಿಸೆ ಆವಾವ ವಿಪತ್ತು । 
ಪರಿಹಾರವಾಗೋವು ಪ್ರತಿಪ್ರತಿಕ್ಷಣದಲ್ಲಿ | 
ಹರಿನಾಮದಿಂದಲಿ ತತ್ಹೇಶ ಮೊದಲಾದ । 
ಸುರರೆಲ್ಲ ವಶವಾಗಿ ಇರುತಿಪರೋ | 
ಪರಲೋಕದ ಮಾರ್ಗ ಪುರದ ಬೀದಿಯಂತೆ । 
ಅರೆಮರೆ ಇಲ್ಲದಲೆ ಕಾಣಿಸುವದು ಸತ್ಕಾ | 
ಪರಬುದ್ಧಿ ಪ್ರತ್ಯಕ್ಷವಾಗುವದು ಸತ್ಯಾ | 
ಪರಮ ಜ್ಞಾನಿಯಾಗಿ ಸುಖಿಸುವನೋ । 
ಎರಡೆ೦ಟುದಿಕ್ಕಿನಲ್ಲಿ ಆಗುವ ವಿವರ ವಿ. 
ಸಾರವಾಗಿ ತಿಳಿದವದು ಗುಣಿಸಿದರೂ । 
ಹರಿನಾಮದಿಂದ ಬಂದ ಜ್ಞಾನಕೆ ಇನಿತು | 
ಚರಿಯಲಿಪುದೆಂದು ಶಂಕಿಸಾದಿರು । 
ಅರುಹುವೆ ಮನಕೆ ಅನುಭವವಾಗುವಂತೆ ನಿಂ-! 
ದಿರದೆ ಲಾಲಿಸುವದು ಭಕುತಿಯಿಂದಾ |। 
ನರನೊಬ್ಬ ಅ೦ಜನವಮಾಡಿದರಿಂದದು । 
ಕರತಳದಲ್ಲಿ ಪಚ್ಚಿಸಿಕೊ೦ಡರೆ | 
ಸರಿಸಾದೂರದಲ್ಲಿದ್ದ ವಸ್ತು ಕಾಣಿಸುವುದು । 
ಧರಿಯೊಳಗಿಂಥ ಈಜಡಕೆ ಈ ಸಾಮರ್ಥಿಕೆ 
ಸ್ಥಿರವಾಗಿ ಇರಲಿಕ್ಕೆ ಜ್ಞಾನದೃಷ್ಟಿಗೆ ಕಾಂಬೋ -! 
ದರಿದೇನೊ ಎಲೋಮನವೆ ಜಡ ಇಂದ್ರಿಯಂಗಳು । 


ಲಕಿ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಿರುತಲಿದ್ದರೇನು ಜ್ಞಾನ ಅಧಿಕವಾಗೆ । 

ಹೊರಗೆ ಒಳಗೆ ಮಾಳದೆಲ್ಲ ಜ್ಞಾತ | 

ಪರಮಪುರುಷ ರಂಗ ವಿಜಯವಿಠ್ಠಲರೇಯನ | 
ಚರಣ ಧ್ಯಾನವಮಾಳ ಜ್ಞಾನೋಪಾಸನೆ ಬಲವೊ ॥೩।॥ 


ಅಟ್ಟ ತಾಳ 
ಅನುಭವವಿಲ್ಲದ ಜ್ಞಾನದ ಫಲವೇನು । 
ಅನುದಿನ ಜ್ಞಾನಕ್ಕೆ ಪ್ರತಿಷ್ಠೆಯಾತಕ । 
ಅನಿಮಿಷ ಮುನಿಜನ ಕೊಂಡಾಡಲ್ಯಾತಕೆ | 
ಘನತನವ್ಯಾತಕ್ಕೆ ಜ್ಞಾನಿಮನುಜನೆ೦ದು | 
ತೃಣ ಮಿಕ್ಕಾದದಕೆ ಸಾಧನಜನುಮ ವ್ಯಾತಕ್ಕೆ 
ನಿನಗೆ ನೀನೆನೋಡು ಜ್ಞಾನಕ್ಕೆ ಶ್ರೇಷ್ಠತ್ವ | 
ವನಜನಾಭನೆ ತಾನೆ ಜ್ಞಾನಕ್ಕೆ ಸಿಲುಕುವ | 
ಚಿನುಮಯರೂಪಗಳು ತೋರಿಕೊಳುತ ಲಿಂಗ -.| 
ತನುವೆ ಪೋಗುವಂತೆ ಗುಣಾನ೦ತನ ಮಾಳ । 
ಪ್ರಣತನಾಗಿರುವ ರಾಮಕೃಷ್ಣ ಗೋವಿಂದ ವಾ-! 
ಮನ ಮಧುಸೂದನ ಮುಕ್ಕುಂದ ಜನಾ - । 
ರ್ದನ ಅಚ್ಯುತಾನ೦ತ ನಾಮ ಉಚ್ಚರಿಸಲು | 
ಉಣಲು೦ಟು ಉಡಲುಂಟು ಏನೇನು ಬೇಡಿದ | 
ಮನೋಭಿಷ್ಟೆಯ ಉಂಟು ಮಾತು ಸತ್ಯವೆ ಉಂಟು | 
ಕನಸಿನೊಳಾದರು ಕಾಣಿಸವು ಪಾಪಾ-.| 
ಗಣಗಳಲ್ಲ ಕೀಳಿ ಜ್ಞಾನದ ಮಹಿಮಾ | 
ಜನನವಿದೂರ ನಮ್ಮ ವಿಜಯವಿಠಶ್ನಲನಂಭ್ರಿ । 
ಮನದಲ್ಲಿ ನಿಲ್ಲಿಸಲು ಉತ್ಸಾಹ ಎಂದಿಗೂ ॥೪॥ 


ಆದಿ ತಾಳ 
ಎದ್ಯದ ಬಲಕೇಳೋ ಸುಯಜ್ಞ ಮುನಿ ಬಾಲಕ । 
ಶುದ್ಧಾತ್ಮ ಕಾನನದಲ್ಲಿ ಪೋಗುತಿರೆ ಮಹ । 
ಕ್ರದ್ದವತಾಳಿ ಇಪ್ಪತ್ತೆಂಟು ಪಿಶಾಚಿಗಳು | 
ಮದ್ದೆವೆಂದು ವೇಗಾಹರಿದದ್ದು ಓಡಿಬರಲು । 
ಖದೊ ್ಯೀತವರ್ನದಂತೆ ಜ್ಞಾನಿಯ ಕಾಂತಿಯಿಂದ 
ಪೊದಿ ಭೀತಿಯಿಂದ ವಂದನೆಮಾಡಿ ನಮ್ಮ - | 
ನುದ್ದರಿಸು ಎಂದು ವಶವಾದರು ಕೇಳಿ । 


445 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೭೭ 


ಭದ್ರಗತಿಯ ಪಥವ ಸೇರಿದರು ಬಿಡದೆ । 

ಈ ಧರಿಯೊಳು ಭಕ್ಷಿಸಲಿ ಬ೦ದು ಕ್ರೂರರು | 
ಕುದತನವಬಿಟ್ಟು ಗೆಳೆಯರಾದರು ನೋಡು | 
ಪದ್ಮನಾಭನ ಪೊಂದಿ ಜ್ಞಾನಸಂಪಾದಿಸಿದ | 
ಸದ್ಮುನಿಗೆ ಸಮಸ್ತ ಜಗತ್ತು ವಶಕರವೊ | 

ಸಿದ್ದಾಂತ ಪ್ರಮೇಯ ಇದೆ ಇದರಂತೆ ಚರಿಸಿದರೆ - 
ಇದ್ದಲ್ಲಿ ಸೌಕರ್ಯವೂ ಆವಮನುಜಗಾಗೆ | 
ಬುದ್ದಿಪಾಲಿಸುವ ಪಾವನ್ನ ವಿಜಯವಿಠಲನ್ನ । 
ಹೃದ್ಯದಲ್ಲಿ ಇಡಲು ನೆನೆದಂತೆ ಸಾಕಾರ್ಯ 1೫॥ 


ಜತೆ 
ಮಾತುಮಾತಿಗೆ ಹರಿನಾಮವೆ ಗತಿಯನ್ನು | 
ಗಾತುರ ನಿರ್ಮಲಿನಾ ಎಜಯವಿಠ್ಚಲ ವೊಲಿವಾ ॥೬॥ 


೫ ೫ ೫% 


ಸುಳಾದಿ - ೫೨ 


ಅಡಿಗಡಿಗೂ ಅರ್ಜುನಸಾರಥಿಯ ನಾಮವನ್ನು ಸ್ಮರಿಸು, ಗರ್ಜಿಸು. ಶ್ರೀಹರಿಯ 
ಪಾದಾಬ್ದವನ್ನು ಸ್ಮರಿಸದ ದುರ್ಜೀವಿಗೆ ತಮಸು ನಿಶ್ಚಯ. ಸದಾಕಾಲ, ಸರ್ವತ್ರ 
ಜಗದೊಡೆಯನ ಅಮೃತನಾಮದೆಡೆಯನ್ನು ಉಣದವನ ಮಿಡುಕಿಗೆ ಕಡೆಯಿಲ್ಲ. 

ಸ್ನಾನ, ಮೌನ, ಧ್ಯಾನ, ದಾನ, ಗಾನ, ಜ್ಞಾನ ಎಲ್ಲವೂ ಶ್ರೀಹರಿ ನಾಮವೇ. 
ಇದೇ ಸಾಧನ ಸಂಪತ್ತು “ಹರಿನಾಮ ನೆನೆಯದಿರೆ । ಶರಧಿ ಬತ್ತಿದ ಮೀನು, ವರಲಿದಂತೆ 
ವರಲಿ ಹೀನನಾಗುವರು” ಎನ್ನುತ್ತಾರೆ ದಾಸರು. 

ನರಕ ವಾಸಿಗಳನ್ನು ಉದ್ಧಾರಮಾಡಿದ, ಪರಿಪೂರ್ಣ ರಕ್ಷಕವಾದದ್ದು. 
ಶ್ರೀಹರಿನಾಮ ಎಂಬುದಾಗಿ ಹರಿನಾಮದ ಮಹತ್ವವನ್ನು, ಮಹಾತ್ಮ್ಯೆಯನ್ನು ಈ 
ಸುಳಾದಿ ತಿಳಿಸುತ್ತದೆ. 


॥ ರಾಗ-ಭೈರವಿ-ಧ್ರುವ ತಾಳ ॥ 
ಹೆಜ್ಜೆ ಹೆಜ್ಜೆಗೆ ಒಮ್ಮೆ ಅರ್ಜುನಸಾರಥಿ ಕೃಷ್ಣ | 
ಮೂರ್ಜಗದೊಡಿಯಾ ಧೂರ್ಜಟಿಯ ಪ್ರಿಯಾ | 
ನಿರ್ಜರರ ಪಾಲಾ ವಿವರ್ಜಿತಲಯ ಕಾಯಾ | 
ಸಜ್ಜನರ ಮನೋಹರ ದುರ್ಜನರ ಸಂಹಾರಾ | 
ವಜ್ಜರ ಪಂಜರ ಭಕುತಜನಕ ಎಂದು | 


EE ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಲಜ್ಜಿಯನು ತೊರೆದು ನಿರ್ಲಜ್ಜರಾಗೀ | . 
ಪರ್ಜನ್ಯಗರೆವ ಘನಗರ್ಜಿಸಿದೋಪಾದಿಯಲಿ | 
ಗರ್ಜನೆಯ ಮಾಡುತ್ತ ಈ ಜಗದೊಳಗೆ | 
ಪರ್ಜನ್ಯನಾಮ ಸಿರಿ ವಿಜಯ ವಿಠಲನ ಪಾ-! 
ದಾಬ್ಬವನು ಸ್ಮರಿಸದ ದುರ್ಜೀವಿಗೆ ತಮಸು ॥೧॥ 


ಮಟ್ಟ ತಾಳ 
ನಡೆನಡೆದು ದಾರಿ ವಿಡಿವಿಡಿದು ಪೋಗೊೂ-! 
ತಡಿಗಡಿಗೆ ನಲಿದು ಅಡಿಗಡಿಗೆ ಬಿಡದೇ । 
ಒಡಲೊಳಗಾಡುವನ ವಡವಡನೆ ಶಬ್ದ । : 
ನುಡಿನುಡಿದು ಹರುಷ ಪಡಪಡದು ಜನ-. 
ದೊಡಿಯ ಅಮೃತನಾಮ ವಿಜಯವಿಠ್ಚಲನ್ನ | 
ಕಡುನಾಮಾಮೃತದೆಡೆಯಣ್ಣನದವನು । 
ಅಡಿ ಅಡಿ ಅಡಿಯಾಗಿ ಮಿಡಕೋದು ಕಡೆಗಾಣ ॥೨॥ 


ತ್ರಿವಿಡಿ ತಾಳ 
ಹರಿನಾಮವೇ ಸ್ನಾನ, ಹರಿನಾಮವೇ ಮೌನ | 
ಹರಿನಾಮವೇ ಧ್ಯಾನಾ, ಹರಿನಾಮವೇ ದಾನ |। 
ಹರಿನಾಮವೇ ಗಾನ, ಹರಿನಾಮವೇ ಜ್ಞಾನಾ | 
ಹರಿನಾಮವೇ ಸರ್ವ ತೀರ್ಥ ಯಾತ್ರೆಗಳು | 
ಹರಿನಾಮವೇ ಕೃತು ಹರಿನಾಮವೇ ವ್ರತ ! 
ಹರಿನಾಮವೇ ಸಕಲ ಸಾಧನ ಸಂಪತ್ತು | 
ಹರಿನಾಮವೇ ಗತಿ ಹರಿನಾಮವೇ ಮತಿ | 
ಹರಿನಾಮವೇ ಹಿತ ಹರಿನಾಮಾಮೃತಾ | 
ಹರಿನಾಮ ನೆನಿಯದಿರೆ ಶರಧಿ ಬತ್ತಿದ ಮೀನು-! 
ವರಲಿದಂತೆ ವರಲಿ ಹೀನರಾಗುವರು | 
ಹರಿನಾಮ ಒಂದೆ ಉಳ್ಳರ ಬಂದದುರಿತ ಪರಿ- 
ಹರ ಮಾಡುವನು ಗಂಭೀರ ವಿಜಯ ವಿಠ್ಠಲ್ಲಾ ॥೩॥ 


| ಅಟ್ಟ ತಾಳ 
ಹರಿಯೆಂದು ದಿನದಲ್ಲಿ ಸಮರಸದ ನರಗುರಿಯಾ | 
ಕರಿಯನೋ ಸಂಗಡ ನೆರೆಯೊನೊ ಬೆರೆಯೊನೋ | 
ಮರಳೆಸರಸದಲ್ಲಿ ಕುಳ್ಳಿರಿ ನಿಂದಿರೆ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೭೯ 


ಸರಿದು ಪೋಗುವನತಿ ದೂರದಲ್ಲಿ ನೋಡಿ । 
ದುರುಳಗೆ ಶರಣೆಂದು ಎರಗಿದಾರೆ ಯಮ | 

ಕರವ ಉತ್ತಿರುಸವ ಕರುಣವಿಲ್ಲದಲೆ । 

ಹರಿನಾಮ ಮರೆದವ ಮರವನ್ನಿ ಮರವನ್ನಿ । 
ಮರಪುಟ್ರಿ ಕುಲಕೆ ಎರೋಧಿಯಾದನೆನ್ನಿ | 

ಸುರಪಾಲ ಮಹಿಧರ ವಿಜಯವಿಠಲನ್ನ | 

ಮರದು ತನ್ನಯ ಕುಲವ ನಿರಿಯಾದೂಳಿಡುವನು ॥೪॥ 


ಆದಿ ತಾಳ 
ಕೇಳಿ ಕೇಳಿ ಇಹಜನರು ಪೇಳುವೆನು ಕ್ಷೀತಿಯಲ್ಲಿ | 
ಕಾಲಾಕಾಲಾವೆನ್ನದೆ ಶ್ರೀ ಲೋಲನ್ನ ಕೊಂಡಾಡಿದರೆ | 
ಫಾಲದಲ್ಲಿ ಬರದ ಹೀನಲಿಖಿತಾ ತೊಡದೂ | 
ಪಾಲಿಸುವ ಪರಮ ಸಂಪದವನಿತ್ತು ಇವನ | 
ಪೀಳಿಗೆಯ ಲಾಲಿಸುವ ತಿಳಿನಿಂದಲಿ ಕರಿಸಿ | 
ಆಳುವ ಸಂಸ್ಥಾನ ನಾಮ ವಿಜಯ ವಠ್ವಲ ಕರು | 
ಣಾಳಿಯ ನೆನೆಯದವನು ನಾಮಾನಾಮಾ ಇಟ್ಟರೇನು ॥೫॥ 


ಜತೆ 
ನರಕಾದವರ ಉದ್ದಾ ರವಮಾಡಿದ ನಾಮಾ | 
ಪರಿಪೂರ್ಣ ರಕ್ಷಣ ವಿಜಯ ವಿಠಲನನಾಮಾ ॥೬॥ 


ಜೀ ೫ ೫ 


ಸುಳಾದಿ - ೫೩ 


ಅನಾಥಬಂಧ್‌ು, ದೀನದಂ೦3ತಾಳಾು, ಅನಾದಿದೈವನಾದ, ಜ್ಞಾನಾದಿ 
ಗುಣಪೂರ್ಣನಾದ ನಾರಾಯಣನ ನಾಮಕ್ಕೆ ಬೇರಾವುದೂ ಸರಿಯಿಲ್ಲ. 

“ನಾರಾಯಣಾ' ಎಂಬ ನಾಮ ನುಡಿಯುವುದರಿಂದ ನಾನಾ ನರಕ ನಾಶ, 
ರಾಯ ಪದವಿ ದೊರೆತು ಎಲ್ಲ ಕಾಲದಲ್ಲಿಯೂ ಶ್ರೇಯಸ್ಸು ದೊರೆತು 
ಆನಂದಾಭಿವೃದ್ಧಿಯಾಗುವದು. ಆಂತಹ ನಾಮದ ಉನ್ನತವಾದ ಧ್ಯಾನವನ್ನು 
ಕೈಕೊಂಡವನ ಪುಣ್ಯ ಅನಂತ, ಈ ನಾಮಕ್ಕೆ ಬೇರಾವುದೂ ಸರಿಯಿಲ್ಲ. 

ರಮಾ ಬ್ರಹ್ಮಾದಿ ದೇವತೆಗಳು ಈ ನಾಮವನ್ನು ಸ್ಮರಿಸಿ ಧನ್ಯರಾಗಿದ್ದಾರೆ. 
ಶ್ರೀಹರಿಯನ್ನು ಭಜಿಸಿ, ನಿಲಿಸಿ, ಒಲಿಸಿ ಎಂಬುದೇ ಈ ಸುಳಾದಿಯ ಮುಖ್ಯ 
ಸಂದೇಶ. 


೧೮೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


॥ ರಾಗ-ವರಾಳಿ-ಧ್ರುವ ತಾಳ ॥ 
ಅನಾಥ ಬಂಧು ದೀನದಯಾಳು ಅನಾದಿದೈವಾ | 
ಅನಿಮಿತ್ಯ ಜೀವಾ ಅನಾಮಯಾ ಅನಂತ | 
ಅನಂತಮೂರ್ತಿ ಪ್ರಧಾನ ಪುರುಷರ ಧ್ಯಾನಕ್ಕೆ ದೂರಾ | 
ಆನಂದಮಯಾನತಿ ಜ್ಞಾನಾದಿ ಪೂರ್ಣಾ | 
ವಾಣಿಯರಸನಯ್ಯಾ ಅನರ್ಪಿತನ್ನೇ । 
ಪಾಣಾಪಾನಾದಿ ಪಂಚ ಪ್ರಾಣಾಹುತಿಯಿಂದ । 
ತ್ರಾಣರನ್ನೆ ಮಾಡಿ ಮಾಣದೆ ನಡಿಸುವ । 
ಜಾಣ ಬೃಹದ್ಭಾನು ವಿಜಯವಿಠಲ ನೀನು | 
ನಾನಾಲೀಲೆಯ ತೋರುವ ನಾರಾಯಣದೇವ ॥೧॥ 


ಮಟ್ಟ ತಾಳ 
ಅಚ್ಯುತಾನ೦ತ ಗೋವಿಂದ ಕೃಷ್ಣ | 
ಸಚ್ಚದಾನಂದ ವೈಕುಂಠರರಮಣ | 
ಅಚ್ಚರ ಮಹಿಮ ಕಮಲಜಾಂಡ | 
ಮುಚ್ಚಿ ಬಿಚ್ಚುವಂಥ ಬಿಗಹುಪ್ರತಾಪಾ | 
ಅರ್ಚೆಷ್ಠಾನೆಂಬೊ ನಾಮದೊಡಿಯ ವಿಜಯವಿಠೃಲನೆ | 
ಅಚ್ಚುತ ಪದವಿಗರುಹಾ ನೀನೇ ॥೨॥ 


ತ್ರಿವಿಡಿ ತಾಳ 

ನಾ ಎಂದು ನುಡಿಯಲು ನಾನಾನರಕ ನಾಶ | 

ರಾ ಎಂದು ಪೇಳಲು ರಾಯ ಪದವಿಯಕ್ಕು | 

ಯ ಎಂದು ವರ್ಣಿಸಲು ಎಲ್ಲಕಾಲದಲ್ಲಿ |: 

ಶ್ರೇಯಸ್ಸಿನಲ್ಲಿ ಆನಂದಕ್ಕೆ ಅಭಿವೃದ್ಧಿ | 

ಣಾ ಎ೦ಂದದರ ಫಲಾವಾರು ಪೇಳುವರಯ್ಯಾ | 

ಭೂವ್ಯೋಮ ಪಾತಾಳ ಮಧ್ಯದಲ್ಲಿ | 

ರಾಯಾ ಮಹಿಷ್ವಾಸಾ ವಿಜಯ ವಿಠ್ಠಲನ್ನ | 

ಗಾಯನ ಮಾಳನ್ನ ಮತಿಗೆ ನಮೋನಮೋ ॥೩॥ 


ಅಟ್ಟ ತಾಳ 
ಪನ್ನಗ ಮಥನನ್ನ ಚನ್ನಾಗಿ ಮನದಲ್ಲಿ | ಗೆ. 
ಸನ್ನಿ ಲಿಸಿಕೊಂಡು ಉನ ತಧ್ಯಾನವನು. ಕೈಕೊಂಡ —| 
ವನ್ನ "ಪುಣ್ಯಕ್ಕೆ ಸರಿಯನ್ನು ರ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೮೧ 


ಭಿನ್ನ! ವಾಡಿದರೆ ಸುಣ್ಣಪುಡಿಯಲಿಟ್ಟು-! 
ತಣ್ಣೀರು ಪೊಯಿಸುವನು ಪನ [ಗಮಥನನ | 
ಚನ್ನಾಗಿ ಮನದಲ್ಲಿಡೆ । 

ಘನ್ನ. ಪ್ರಜಾಪತಿ ವಿಜಯ ವಿಠ್ಠಲ ಸಂ-| 
ಪನ್ನ ನಾಮಕ್ಕೆ ಇನ್ನಾವದು ಸರಿ ॥೪॥ 


| ಆದಿ ತಾಳ 
ಅಜ ಸುರ ದಿಕ್ಬಾಲಕಾ ಪ್ರಜಿಸುರ ಸಮುದಾಯ | 
ಗಜ ಅಜಮಿಳ ಪರಮಾ ಭಜಕರ ಮನೋಹಂಸಾ |। 
ತ್ರಿಜಗವಂದಿತ ಪಂಕಜಪತಿ ಮಹಾಮಾಯಾ | 
ವಎಜಯವಿಠ್ಚಲರೇಯಾ ನಿಜವಾದ ಮಹಾಮಹಿಮಾ ॥೫॥ 


ಜತೆ 
ಕುಲವೆಂಬೊ ಪಾಪಕ್ಕೆ ಪಾವಕ ಹರಿನಾಮಾ | 
ತಿಳಿದು ಶ್ರೀಮತೆ ನಮ್ಮ ವಿಜಯವಿಠಲನೊಲಿಸೆ ॥೬॥ 


೫ ಶ್ಯ x 


ಸುಳಾದಿ - ೫೪ 


ಮನಸ್ಸು ವಿಷಯಗಳಲ್ಲಿ ಚರಿಸಿದರೂ ಸರಿ. ಪ್ರತಿಕ್ಷಣ ಸರ್ವತಂತ್ರ ಸ್ಪತಂತ್ರನಾದ, 
ಸರ್ವತ್ರವ್ಯಾಪ್ತನಾದ, ಕರುಣಾಳುವಾದ ಪರಮಾತ್ಮನ ನಾಮವನ್ನು ನೆನೆದರೆ ಅದೇ 
ಪುಣ್ಯ ಅವನ ವಿಸ್ಮರಣೆಯೇ ಪಾಪ ಎಂಬ ವಿಷ ಷಯದ ವಿವರಣೆಯನ್ನು ಈ 
ಸುಳಾದಿಯಲ್ಲಿ ನೋಡುತ್ತೇವೆ. 


॥ ರಾಗ-ಭೈರವಿ-ಧ್ರುವ ತಾಳ ॥ 
ಪೂರ್ಣಗಣಾ ಿ ಗುಣಾರ್ಣವ ನವಮೋಹನ್ನಾ | 
ಸ್ಪರ್ಣಜ್ಯೋತಿ' ಸಕಲ ಜೀವಜಡರ ವೊಡಿಯಾ | 
ವರ್ಣಿಸಬಳ್ಳೆನೆ ನಿನ್ನ ಮಾಯಾ ನಿತ್ಯಾ | 
ವರ್ಣದಲ್ಲಿ ತತ್ತು ನಾಮದಲ್ಲಿ ನ | 
ವರ್ಣದಿಂದ ಕರಿಸಿಕೊಂಬುವನೇ ಸೂ-. 
ಪರ್ಣ ವಾಹನಾ ಧರ್ಮಸ್ಥಾಪ ಚತುರಾ | 
ವರ್ಣಾಶ್ರಮದಲ್ಲಿ ನೀನೆ ನೇಮನನಾಗಿ | 
ನಿರ್ಣಯ ಕರ್ಮಂಗಳ ಮಾಡಿಸುವೆ | 


೧೮೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಿರ್ನಯದಲ್ಲಿ ನಿನ್ನ ಕ್ರೀಡೆಯ ತಿಳಿದು ಸಂ-.| 
ಕೀರ್ಣವುಳ್ಳವರ ಕೈಯ ಹಿಡಿದು | 

ದುರ್ನಡತಿಯ ಬಿಡಿಸಿ ಸಾಧನಸಂಪತ್ತು | 
ಪೂರ್ಣವಾಗಿ ಮಾಡಿಸುವ ಮಧುಸೂದನಾ | 
ಕರ್ನದ್ದಾರದಿ ಪೊಕ್ಕು ಬಲುಕಾಲದ ಕರ್ಮ | 
ಚೂರ್ಣ ಮಾಡಿ ಕಳವ ಚತುರಾವಟದ -. 

ಪರ್ನ ಪರಿಯಂಕ ವಿಜಯವಿಠ್ಠಲ ಸೂ-। 

ವರ್ನ ಸಂತತ ಮುಖ್ಯಪ್ರತಿಪಾದ್ಯ ವೇದವೇದ್ಯಾ ॥೧॥ 


ಮಟ್ಟ ತಾಳ 
ನಿನ್ನ ಕೀರುತಿ ನಿನ್ನ ಮೂರುತಿ | 
ನಿನ್ನ ಕೀರ್ತನೆ ನಿನ್ನ ಪ್ರಾರ್ಥನೆ | 
. ನಿನ್ನ ಚರಿತೆ ನಿನ್ನ ವಾರಿತೆ । ನಿನ್ನ ಶಕುತಿ ನಿನ್ನ ಯುಕುತಿ | 
ನಿನ್ನ ವ್ಯಾಪುತಾ ನಿನ್ನ ಗುಪತಾ | ನಿನ್ನ ವ್ಯಕುತಿ ನಿನ್ನ ಭಕುತಿ | 
ನಿನ್ನ ಧೈರ್ಯ ನಿನ್ನ ಶೌರ್ಯ | 
ನಿನ್ನ ಕಾರ್ಯ ನಿನ್ನ ಚರಿಯಾ । 
ನಿನ್ನ ದೊರೆತನ ನಿನ್ನ ಹಿರೇತನ | 
ನಿನ್ನ ರೂಪ ನಿನ್ನ ಸಲ್ಲಾಪ । 
ನಿನ್ನ ಮಾಯಾ ನಿನ್ನ ಸಹಾಯಾ । 
ನಿನ್ನ ಸ್ನೇಹಾ ನಿನ್ನ ಮೋಹಾ | 
ನಿನ್ನ ನಿರ್ಗುಣಾ ನಿನ್ನ ತ್ರಯಗುಣಾ | 
ನಿನ್ನ ಧರ್ಮಾ ನಿನ್ನ ಮರ್ಮಾ । 
ನಿನ್ನ ಧೈರ್ಯ ನಿನ್ನ ವೀರ್ಯಾ । 
ನಿನ್ನ ಸಿದ್ಧಿ ನಿನ್ನ ಬುದ್ಧಿ | 
ನಿನ್ನ ವಿನೋದಾ ನಿನ್ನ ಆನಂದಾ । 
ನಿನ್ನ ನೋಟಾ ನಿನ್ನ ಆಟಾ | 
ನಿನ್ನ ಭಯವು ನಿನ್ನ ಕಳವು । 
ನಿನ್ನ ಹಮ್ಮು ನಿನ್ನ ಸೊಮ್ಮು | 
ನಿನ್ನ ಕೋಪಾ ನಿನ್ನ ತಾಪಾ | 
ನಿನ್ನ ಕುರುಹು ನಿನ್ನ ಕರುಣಾ । 
ನಿನ್ನ ಕರುಣಾ ನಿನ್ನ ಕರುಣಾ | | 
ನಿನ್ನ ನಗೆ ನಿನ್ನ ಬಗೆ ಇನ್ನು ಎಣಿಪರಾರು | 
ಅನಂತ ಅನಂತ ಆನಂದ ನಂದಾ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೮೩ 


ಅನ್ನ ಆನಂದ ಪುಣ್ಯಾಗಗಣ್ಯ ಅನಿರ್ವಿಣ್ಯ | 
ಧನ್ಯಾ ವನಧಿ ಕನ್ಯಪತಿ ಸಾ| 

ಜನ್ಯ ಅನುಗಣ್ಕ ಮಾನ್ಯಮಾನ್ಯ ಚೇ-। 
ಬೆನ್ನಾಗಿಪ್ಪ ವಿಜಯ ಎಠ್ಶಲಾ | 

ಅನಂತ ರೂಪಾ ಅನಂತ ರಮಣಾ | ॥೨॥ 


ತ್ರಿವಿಡಿ ತಾಳ 
ಹಿಂದೆ ಈ ಶರೀರ ವಿದರೊಳು ಮನಹತ್ತು- 
ಇಂದ್ರಿಯಂಗಳು ಅಲ್ಲೆ ತದ್ಗತವಾಗಿಪ್ಪಾ- 
ನಂದಾ ತಾತ್ವಿಕರಯ್ಯಾ ಬೊಮ್ಮಾದಿಗಳ ಸಹಿತ | 
ಒಂದೊಂದು ವ್ಯಾಪಾರದಲ್ಲಿ ಸ್ಥಿರವಾಗಿ | 
ಪೊಂದಿದ್ದರಲ್ಲದೆ ತೊಲಗಿ ಪೋದವರಲ್ಲ | 
ಅಂದೆ ಇಂಥಾದ್ಯಾಕೆ ಆಗದ್ದೇನೋ | 
ಇಂದಿರಾಪತಿ ನೀನೆ ಇದ್ದು ಇಲ್ಲದಂತೆ । 
ಮಂದಮತಿಗೆ ತಿಳುವದಲ್ಲಾಡಿದೋ | 
ಇಂದು ವ್ಯಕ್ತನಮಾಡಿ ಎನ್ನೊಳಗೆ ನೀನು । 
ನಿಂದು ಜೆ ಊಂಚ್‌ ಹರುಷದಲ್ಲಿ । 
ಕುಂದದೆ ಜಗದೊಳು ತೋರಿದಂತಾಯಿತು | 
ಅ೦ದಿದ್ದವನಲ್ಲದೆ ಪೊಸದಾದಿನೇ । 
ಸಂದೇಹ ಸಲ್ಲದು ಎನಗೆ ನಿನ್ನ ಲೀಲೇ | 
ಬಿಂದುಮಾತುರ ನೀನೆ ತಿಳುಹಲಾಗಿ | 
ಗ೦ಧ ಕಸ್ತೂರಿಲೇಪ ವಿಜಯವಿಠ್ಠಲ ಹೃದಯ-! 
ಮಂದಿರದೊಳಗಿಪು ಪರಮಪಾವನ ರೂಪಾ ॥೩॥ 


ಅಟ್ಟಿ ತಾಳ 
ಇದರಂದದಲಿ ಶುದ್ಧ ಜನರು ಕರೆದುನಿತ್ಕಾ | 
ಮಧುರೋಕಿಯಿಂದ ಭೋಜನಮಾಡಿಸಿದರೆ ಹ-.| 
ತ್ರದು ಎಂದು ನಾನಿದು ಜರಿದುಬಿಟ್ಟಿದ್ದೇನೆ | 
ಮೊದಲಿಗೆ ಸುಖಬಂದು ಪ್ರಾಪುತವಾದರೆ | 
ಅದನು ಬಲ್ಲೆನೆಂಬ ಮನುಜ ಮತ್ತಾವವಾ | 
ಚದುರಾ ನೀನಹುದೋ ಏನೆಂಬೆ ನೀನು ವಯಾ-. 
ಡಿದ ಮಾಟಕ್ಕೆ ಬಲು ಸೋಜಿವಾಗಿದೆ | 
ಇದೆ ಸುಖ ಬೇಕೆಂದು ಹಾರೈಸಿದವನಲ್ಲಾ | 


೧೮೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅಧಿಷಾ ನದಲ್ಲಿ ನಿಂದು ಮಾಡಿ ಮಾಡಿಸುವೆ । 
ಸದರವಿಲ್ಲದೆ ಸುಖತರವಾದರೇನು ಮ-। 

ತ್ತದು ದುಃ ಖವಾದರೂ ಮಹಾವಳಿತಯ್ಯಾ | 

ಇದು ಅದು ಎನ್ನ ಸ್ಥಾತಂತ್ರವೆಂದೆನದಲೆ j 
ಒದಗಲಾರವು ಕಟ ಪಾಪ ಪಪುಣ್ಯವೆರಡು | 
ಪದುಮೇಶ ವಿಜಯವಿಠ್ಠಲ ವಿಶ್ವರೂಪಾ | 
ಸದಮಲಾನಂದ ಸಜ್ಜನ ಪ್ರಿಯಾ ಮುನಿಗೇಯಾ ॥೪॥ 


ಆದಿ ತಾಳ 
ಒಂದು ಹೆಜ್ಜೆಯಿಡಲು ಒಂದುಮಾತಾಡಲು | 
ಒ೦ದು ವಸ್ತಪಿಡಿಯಲು ಒಂದು ಪರಿಮಳಕೊಳ್ಳಲು | 
ಒ೦ದು ಸಂಗತಿ ಐದಲು ಒಂದು ತುತ್ತುಮೆಲ್ಲಲು | 
ಒಂದೊಂದು ಈಪರಿ ಅ೦ದವಾದರು ನ-. 
ನಿಂದ ವಾದದೇನೋ ಚಂದವಾಗಿ ನೋಡು | 
ಒಂದೊಂದರೊಳಗೆ ಬಹುಮಂದಿಯ ವ್ಯಾಪಾರಾ । 
ಪೊಂದಿರಲಾಗಿ ನೀನ೦ದ ಬಗೆಯೇನು । 
ವಂದಿಸುವೆನು ನಮ್ಮ ವಿಜಯವಿಶ್ಯಲರೇಯಾ | 
ಮಂದನಾದವನಿಗೆ ಬಂಧನದೊಳಗಿಡುವೆ 1೫॥ 


ಜತೆ 
ಮಾಕ್‌ ಚರಿಸಿದರೇನು ನಿನ್ನ | 
ಪೆಸರುಗೊಂಡರೆ ಪುಣ್ಯ ವಿಜಯವಿಠಲರೇಯಾ Wel 


ಜೀ % 3% 


ಸುಳಾದಿ - ೫೫ 


ಶ್ರೀ ಧನ್ಸಂತ್ರಿದೇವರ ಸ್ತೋತ್ರ ಸುಳಾದಿ ಇದು. ೧೦ನೆಯ ಸುಳಾದಿಯ ಜೊತೆಗೆ 
ಇದನ್ನೂ ಪಾರಾಯಣ ಮಾಡಿದರೆ ಹೂರ್ಣ ಫಲವೆಂದು ಬಲ್ಲವರು ಹೇಳುತ್ತಾರೆ. 

ವಾಗೀಶ ಪಿತನನ್ನು ಲೇಸಾಗಿ ನೆನೆದರೆ ಅಘನಾಶವೆಂದು ಯೋಗಿಗಳೆಲ್ಲರ 
ಅನುಭವದ ನುಡಿ, ನಡಿ. 

ಶ್ರೀಹರಿನಾಮ ಸಂಸಾರ ಸಾಗರದಿಂದ ಪಾರುಗಾಣಿಸುತ್ತದೆ. ಭವರೋಗ ನಿವಾರಣೆಗೆ 
ಇದು ದಿವ್ಯವಾದ ಔಷಧವು. ಕುಡಿಯಬಲ್ಲವರಿಗೆ ಬಲು ರುಚಿಯಾದದ್ದು. 
ಬುದ್ದಿವಂತರೆಲ್ಲರೂ ಮೆದ್ದು ಉದ್ದಾರವಾಗಿದ್ದಾರೆ, ಉದ್ದಾರವಾಗುತ್ತಾರೆ. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೮೫ 


ಪರಮಾತ್ಮನ ನಾವುವೆಂಬ ಔಷದ'ಕ್ಕ ಬಹಿರಂತರ ರೋಗ 
ನಿವಾರಣವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೇ ಈ ಸುಳಾದಿಯಲ್ಲಿ 
ಪ್ರತಿಪಾದಿತವಾದ ಮುಖ್ಯ ವಿಷಯ. 


॥ ರಾಗ-ಮಧ್ಯಮಾವತಿ-ಧ್ರುವ ತಾಳ ॥ 
ರ್ಲೋಗ ನಿವಾರಣವಾಗುವದಿದು ಮಹಾ | 
ರೋಗಿಗಳು ನೆರೆದು ನಿಮಗ ಸುಪುರಾಣ | 
ಭಾಗವತ ಪಂಚರಾತ್ರಾಗಮವ ಶೋಧಿಸಿ | 
ವೇಗದಿಂದಲಿ ದುಗ್ಗಸಾಗರ ಮಧ್ಯದೊಳಗೆ | 
ನಾಗರಾಜನ ಮೇಲೆ ಯೋಗನಿದ್ರೆಯೊಳಿಪ್ಪ । 
ವಾಗೀಶ ಪಿತನ ಇಂಬಾಗಿ ನೆನಿಸಲು | 
ಹೋಗುವದಫಘವೆಂದು ಯೋಗೀಶ್ವರನು ಶಿರ-| 
ದೂಗಿ ಸಾಕುವರೂ ಚನ್ನಾಗಿ ಶ್ರೀಹರಿಯ ನಾಮ | 
ಈಗ ಸಂಸಾರವೆಂಬೊ ಬ್ಯಾಗಿ ಮಧ್ಯದ ನರರು । 
ಜಾಗುಮಾಡದೆ ಬಲು ಜಾಗರರಾಗಿ ತಂಬಲಾಗುವಂತೆ ಉಂಡು । 
ತೇಗಿ ತೃಪ್ತಿ ಬಡುವದು ಭೋಗಾನುದಾ ನಿಮಗೆ | 
ಹ ಕ ಹಾಗಾರಾ ಹಾಗಾವಿತ್ತು ಲೋಗರಕ್ಕಯಿಂದ | 
ತೂಗಿ ಬೆಲಿಗೆವಸ್ತಾ ವೇಗತರುವದಲ್ಲ ಚ 
ಶ್ರೀಗುರು ಧನ್ವಂತ್ರಿ  ವಿಜಯವಿಶ್ಲಲನಾಮ ದ್ವೇಷ-! 
ಭಾಗಿಗಳಿಗೆ ಸಲ್ಲಾ ಶ್ರೀಗೌರಿಪತಿ ಬಲ್ಲಾ IO 


ಮಟ್ಟ ತಾಳ 
ಅಡವಿ ಗಿಡವತುಕ್ಕಿ ಆಗಳಿ ತರುವದಲ್ಲ | 
ಕೊಡಲಿಯಲಿ ಕಡಿದು ಪೊತ್ತು ತರುವದಲ್ಲ | 
ಪುಡಿಮಾಡಿ ಅರದು ಮುದ್ದೆ ಮಾಡುವದಲ್ಲ | 
ಅಡಿಗಿಯನೆ ಮಾಡಿ ಪಾಕಕ್ಕಿಳಿಪದಲ್ಲ | 
ಅಡಿಗಡಿಗೆ ಬಾಯ್ದೆರೆದು ಬೇಡುವದು ಅಲ್ಲ | 
ಕೂಡರು ಪರರು ಎಂದು ದುಃಖಬಡುವದಲ್ಲ | 
ಬಡವ ಭಾಗ್ಯವಂತರೆಂಬ ವಚನ ಸಲ್ಲ | 
ಪೊಡವಿಯೊಳಗೆ ಬಲು ಸವಿಯಾದೌಷ ಷಧವೊ | 
ಕುಡಿಯಬಲ್ಲವರಿಗೆ ರುಚಿ ಬಲುರುಚಿ ಕಾಣೂ 
ಕಡಲಶಯನೆ ನಮ್ಮ ವಿಜಯ ವಿಠಶ್ಲಲರೇಯನ | 
ಕಡುನಾಮಾಮೃತವು ಸರ್ವರೋಗಹರವು ॥೨॥ 


೧೮೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ತ್ರಿವಿಡಿ ತಾಳ 
ಪಥ್ಯ ಮಾಡುವದಲ್ಲ ಅನುಪಾನ ಮೊದಲಿಲ್ಲ | 
ಪೈತ್ಯ ಹೆಚ್ಚಿತು ಎಂದು ಬಳಲಿಬೀಳುವದಲ್ಲ । 
ಶೈತ್ಯವಾತ ಭ್ರಮಣ ಮೇಹ ಹೆಚ್ಚುವದಲ್ಲ ಅ-.| 
ಪೆಥ್ರವಾಯಿತು ಎಂದು ಶೋಕಿಸುವದು ಸಲ್ಲ | 
ನಿತ್ಯಕೊಳ್ಳಲು ಲೇಶರುಚಿ ಕೆಡುವದಲ್ಲಾ । 
ಸತ್ಯವಲ್ಲದೆ ಇದು ಎಂದಿಗೂ ಪುಶಿಯಲ್ಲಾ । 
ಮೃತ್ಯು 'ಮೃತ್ಯುವಿನದೂತರಿಗೆ ಕಕ್ಕಸವಾಗಿಪ್ಪ ರದು | 
ಭೃತ್ಯರಾದವರಿದು ಪಾಲಿಸುತಿಪ್ಪದು | 
ಸತ್ಯವಲ್ಲಭ ಸಿರಿ ವಿಜಯವಿಠ್ಠಲ ರಂಗನ್ನ । 
ಸ್ತುತ್ಯಾಮಾಳ್ಳರ ಮನಕೆ ಶೋಭಿಸುವುದು ॥೩ 
ಅಟ್ಟ ತಾಳ 
ಸರಿ ಬಂದದುಣಲುಂಟು ಬಂದ ಕಾಲಕ್ಕೆ | 
ಸರಿ ಸರಿ ಬ೦ದಂತೆ ಸುರಿದು ಸಖಿಸತನ್ನ | 
ಜರೆ ಮರಣ ಜಡ ಜ್ವರ ರೋಗಗಳು | 
ಉರಳಿ ಪೋಗುವವಯ್ಯಾ | 
ಸುರಕ್ಷಿತವಾಗಿ ಪರದಲ್ಲಿ ಪೊರವದು | 
ಸುರಮುನಿನುತ ಸಿರಿ ಎಜಯವಿಠ್ಯಲರೇಯನ | 
ನೆರೆನಂಬಿದವರಿಗೆ ಹಿರಿದಾಗಿ ವೊಲಿವದೂ ॥೪॥ 


ಆದಿ ತಾಳ 
ಬುದ್ದಿವಂತರೆಲ್ಲರಿದು ಮೆದ್ದು ಸವಿನೋಡಿ ಜಗಕೆ | 
ಶುದ್ಧ ಜೀವಿಗಳಿಗಿದು ಸಿದ್ಧವೆಂದು ಧರೆಗೆ ಬೀರೇ । 
ಎದ್ದು ಮಲಗಿ ಕುಳಿತು ಇದ್ದು ತಿರುಗಾಡುತ | 
ಇದ್ದಕಾಲಕೆ ಸಮೀಪ ಹೊದ್ದುಕೊಂಡು ಇಪದು । 
ಉದ್ದಿನಷ್ಟು ಪಾಪಾವ ಹೊದ್ದುಗೊಡದೆ ಓಡಿಸಿ ಜ್ಞಾ! 
ನಾಬ್ಬಿಯೊಳಗಿಡುವದು ಶ್ರದ್ಧಾವೃರಾಗ್ಯವಿತ್ತು | 
ಮುದ್ದುರ೦ಗ ವಿಜಯವಿಶ್ನಲಾ । 
ವೈದ್ಯನೆ ತಾನಾಗಿ ನಿಂದು ಬದ್ಧವಾಗಿದ್ದ ಭವಕೆ | 
ಹ ಯಿತ್ತು ಮಾಣಿಸುವಾ 18 | 


ಶ್ರೀ ವಿಜಯದಾಸಕೃತ 


ಸೋತ್ರ ಸುಳಾದಿಗಳು ೧೮೭ 


ಜತೆ 
ಬಹಿರಂತರೋಗ ನಿವಾರಣವಾಗುವದು | 
ಅಹಿಶಾಯಿ ವಿಜಯ ಬರಿ ಲನಿನಾಮ ಔಷಧಕೆ ॥೬॥ 


ಜ್ಯ %% 


| ಸುಳಾದಿ - ೫೬ 
ಶ್ರೂ ಭೂವಲ್ಲಭನೇ, ನೀನು ಭಕುತರನ್ನು ಕಾಯುವ ಬಗೆಯು 


ಬಹುವಿಚಿತ್ರವಾಗಿದೆ. ನಿನ್ನ ಲೀಲೆಗೆ ನೆಲೆಯಿಲ್ಲ. ಭಾವಜ್ಞರೂಡೆಯನೇ, ಸತತ ಕಾಯುವ, 
ಕರುಣಿಯಾದ ನೀನೇ ನಗೆ ಸಂಜೀವ. ನೀನು "ಮುದದಿಂದ ಒಲಿದರೆ ಪುಣ್ಯ 
ತಾನೇತಾನಾಗಿ ಒದಗುತ್ತದೆ. 


ಸ್ವಾಮಿ, ನಿನ್ನ ದಯವಾದರೆ “ಉಪ್ಪಿಲ್ಲದಂಬಲಿ ಕುಡಿವಾನರಗೆ ಕೋಟಿ ಕೊಪ್ಪರಿಗೆ 


ಧನ ಇದ್ದಲ್ಲಿ ಮರೆತಂತೆ ॥” ನೀನು ಕ್ಷಣಬಿಡದೆ ಇರಲು ನನಗೆ ಯಾವ ಆಯಾಸವೂ 


ಇಲ್ಲ. 


॥ ರಾಗ-ತೋಡಿ-ಧ್ರುವ ತಾಳ | 


ಶ್ರೀವಲ್ಲಭ ನಿನ್ನ ಕಾವೊ ಘನವೋ | 


ಭೂವಲ್ಲಭ ನಿನ್ನ ಕಾವೊ ಘನವೋ | 
ಆವಾವನಾವನೋ ಈ ವಸುಧಿಯೊಳ-! 
ಗಾವಲ್ಲಿ ನೋಡಲು ದೇವರೊಳಗೆ ಕಾಣೇ | 
ಸೇವಕರಲ್ಲಿದ್ದ ಆವಾವಾದ್ರವ್ಯವ | 


ಕಾವು ಕಟ್ಟಲಿಯಿಂದ ಜೀವ ಜತನಮಾಡಿ | 


ಅವರಿಗೆ ಪ್ರಾಪುತವ ಮಾಡುಕೊಡುವೆ | 

ದೇವಾ ನಿನ್ನ ಲೀಲೆಗೆ ಆವುದು ನೆಲೆಗಾಣೆ | 
ಭಾವಜ್ಜರೊಡಿಯಾ ವಿಜಯವಿದ್ಧಲರೇಯಾ | 
ಕಾವ ಕರುಣಿ ಸಂಜೀವ ಸತತ ಎನಗೆ NO 


ಮಟ್ಟ ತಾಳ 
ಪದುಮನಾಭ ಪರಮಪುರುಷಾ । 
ಸದಮಲಾನಂದಾ ಸಾತ್ಯಕೀ ಪ್ರೀಯಾ | 
ಸುದರಶನ ಪಾಣಿ ಸುಲಭಾ ದೇವಾ | 
ಅದುಭೂತ ಮಹಿಮಾ ಅನಾದಿಸಿದ್ದ । 
ಪದೋಪದಿಗೆ ನಿನ್ನ ಪಾದವನ೦ಬಲು | 


೧೮೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸು 


ಇದು ಅದು ಎ೦ಂಬೋದು ಅನಿಸಲಿಲ್ಲಾ | 
ಚದುರಂಗ ವಿಜಯವಿಠ್ವಲ್ಲಾ | 
ಮುದದಿಂದ ವೊಲಿಯೋ ವೊದಗುವದು ಪುಣ್ಯ Wl 


ತ್ರಿವಿಡಿ ತಾಳ 
ಉಪ್ಪಿಲ್ಲದ೦ಬಲಿ ಕುಡಿವಾ ನರಗೆ ಕೋಟಿ | 
ಕೊಪ್ಪರಿಗೆ ಧನ ಇದ್ದಲ್ಲಿ ದೊರೆತಂತೆ | 
ತಿಪಿಮೇಲೆ ಹೊರಳಿಮಲಗುವ ಮನುಜಗೆ । 
ಉಪ್ಪರಗಿ ಮೇಲೆ ಸುಖಿಸುವಂತೇ । 
ಚೆಪ್ಪುಗೀರಿತೆ೦ಬ ದಟ್ಟದಾರಿದ್ರಗೆ | 
ತುಪ್ಪಾ ಸಕ್ಕರಿ ಪಾಲು ಹಣ್ಣು ಮೆಲಿಸಿದಂತೆ । 
ಸರ್ಪ ಶಯನ ನೀನು ತಪ್ಪದೆ ದಯಮಾಡು-| 
ತಿಪದು ಅರಿಯರೂ ಸರ್ಪಭೂಷಾದಿಗಳು | 
ಸರ್ಪಕೇತನ ಗರ್ವಹರ ವಿಜಯವಿಠ್ಠಲ | 
ಅಪನೇ ಜಗದೇಕವಂದ್ಯ ಸರ್ವೇಶಾ ॥೩॥ 


ಅಟ್ಟ ತಾಳ 
ಹಿ೦ದಿನ ದಿನದಲ್ಲಿ ವೈಶ್ಯ ಮಾದಮ್ಮನ | 
ನಂದನ ನಂಜುಂಡ ಯಮಲೋಕಕ್ಕೆ ಪೋಗಿ | 
ಬಂದು ಪುರಂದರದಾಸರು ನಿಲ್ಲಲು | 
ಸಂದೇಹಗೊಳಿಸದೆ ಅವನ ಎಬ್ಬಿಸಿಕೊಟ್ಟಾ- 
ನಂದಮೂರುತಿಯೇ ನಿನ್ನಂಪ್ರಗೆ ನಮೋ ನಮೋ | 
ಇಂದು ಪೋಗಿದ್ದ ಜಡಪದಾರ್ಥವ | 
ತಂದು ಇತ್ತದು ಬಲು ಸೋಜಿಗವಲ್ಲವೋ | 
ಮುಂದಾಗಿ ಸಾಕುವ ವಿಜಯ ವಿಶ್ಲಲದೇವಾ | 
ಎಂದೆಂದಿಗೆ ನಂಬಿದವರ೦ಗ ಸಂಗಾ ॥೪॥ 


ಆದಿ ತಾಳ 
ಭೂಯೋಮ ಪಾತಾಳ ಪಯೋಜಜಾಂಡದೋಳು । 
ಶ್ರೀಯರಸ ನಿನ್ನ ಪ್ರೀಯರ ವಡಿವವಸ್ತಾ | 
ವಾಯು ಮಳೆ ಪಾವಕ ಮಿಕ್ಕಾಯದಲ್ಲ ಹಾಕಿದರು | 
ಬೇಯದೆ ತಿರುಗಿ ಬಂದು ನ್ಯಾಯದಲ್ಲಿ ಸೇರುವದು | 
ನೋಯದಂತೆ ಸಾಕುವದು ಪಾಯಗಾರ ನೀನಹುದೊ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೮೯ 


ನಾಯಿಗೆ ವರವಿತ್ತ ವಿಜಯವಿಠ್ಠಲರೇಯಾ | 
ನೀ ಎಡೆಬಿಡದಿರಲು ಆಯಾಸ ಒಂದೂಕಾಣೆ ॥೫॥ 


ಜತೆ 
ಬೊಮ್ಮಾಂಡನುಂಗಿ ಉಗಳುವ ಮಹಾದೈವವೆ | 
ಈಮ್ಮಹಿಮೆ ಅರಿದೆ ವಿಜಯವಿಠ್ನಲ ನಿನಗೆ ॥೬॥ 


ಜ್ಯ ೫ ೫ 


ಸುಳಾದಿ - ೫೭ 


ಭಕುತರ ಪಾಲಿಸಿ, ಅವರ ಬಂಧನವನ್ನು ಪರಿಹರಿಸಿ ಕಾಯುವೆನೆನ್ನುತ್ತ, 
ಮಂದಹಾಸದಿಂದ, ವ್ಯಯಾರದಿಂದ, ನನ್ನ ಹೃನ್ನ೦ದಿರದಲ್ಲಿ ನಿಂತವನು ಶ್ರೀ ಪುರಂದರ 
ದಾಸರಿಗೊಲಿದೆ ಸರ್ವೇಶನೇ ? 

ಸುರರೊಡೆಯನಾದ ಪಂಢರಿನಾಥನೋ, ತಿರುವೆ೦ಗಳನೋ, ಗರುಡಾದ್ರೀಶನೋ, 
ಕಂಚೀ ವರದರಾಜನೋ, ಬದರಿ ನಾರಾಯಣನೋ, ಬಿಂದುಮಾಧವನೋ, 
ಸಿರಿರಂಗನೋ, ಉಡುಪಿ ಕೃಷ್ಣನೋ, ಸರ್ವಾಂತರ್ಯಾಮಿದೇವನೋ, ಇಲ್ಲವೇ 
ನನ್ನ ಗುರುಗಳಾದ ಶ್ರೀ ಪುರಂದರದಾಸರಿಗೂ ಆದ ಧೀರನೋ ? 

ಎಂಥ ಕರುಣನಿಧಿ ಭಕ್ತರಂತರಂಗದೊಳು ನಿಂತಾಡುವ ದೈವನು. 
ಪುರಂದರದಾಸರಿಗೆ ನಿರುತ ಒಲಿದ ನಿರ್ಮಲ ರೂಪಿಯಾದ ಕರುಣಿಯನ್ನು ಕಂಡು 
ಧನ್ಯ ನಾದೆನು ಎಂದು ಮುಂತಾದ ವಿವರವನ್ನು ತಿಳಿಸುವ ಭಗವದಪರೋಕ್ಷ ಕರವಾದ 
ಸುಳಾದಿ ಇದು. 


॥ ರಾಗ-ವರಾಳಿ-ಧ್ರುವ ತಾಳ ॥ 
ಬ೦ದು ನಿಂದವನಾರು ಎನ್ನ ಹೃದಯಾಬ್ಬ-! 
ಮಂದಿರದೊಳು ಮಹಾ ಅಣುವಾಗಿ ತೋರುತ | 
ಮಂದಹಾಸದಿಂದ ವೈಯಾರದಿಂದ ಅರ-.| 
ಎಂದ ಕರಗಳನ್ನು ತಿರುಹಿ ಸನ್ನೆಯಲ್ಲಿ | 
ಪೊಂದಿದ ಭಕುತರನ ಪಾಲಿಸಿ ಅವರ | 
ಬಂಧನ ಪರಿಹರಿಸಿ ಸಾಕುವೆನೆನುತಲಿ | 
ಒ೦ದೆ ಸಾರಿಗೆಯಲಿ ನೆನಿಸಲು ನಿಲ್ಲದೆ | 
ಅಂದು ಇಂದೆನ್ನದಲೆ ಚನ್ನಾಗಿ ಬರುವೆ-. 
ನೆಂದು ಕೃಪೆಯಿಂದ ಪೇಳುವ ಜಾಣನು । 
ಇಂದಾದಿಗಳ ಮನಕೆ ಸಿಗದಾ ಮಹಾಮಹಿಮನೊ |। 


೧೯೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಚ೦ದಿರವದನ ಸಿರಿ ವಿಜಯವಿಠ್ವಲ ಪು-! 
ರಂದರ ದಾಸರಿಗೆ ವೊಲಿದ ಸರ್ವೇಶನೋ ॥೧॥ 


ಮಟ್ಟ ತಾಳ 
ಸುರರೊಡಿಯಾ ಪಂಢರಪುರ ವಾಸನೊ | 
ತಿರುವೆ೦ಗಳೇಶನೂ ಗಿರಿಯ ತಿರಮಲನೊ | 
ಗರುಡಾದ್ರೀಶನೊ ವರಕಾಂಚಿ ಪುರದಾ | 
ವರದರಾಜನೊ ಪುರುಷೋತ್ತಮನೊ ಬದರಿ- 
ನಾರಾಯಣನೊ ವಾರಣಾಶಿ ಮಧ್ಯದಲ್ಲಿ | 
ವರ ಬಿಂದುಮಾಧವನೋ | 
ಸಿರಿರಂಗನೊ ರಜಿತಪುರಿ ಯಾವನೊ ।| 
ಪರಮಾತ್ಮ ಸರ್ವಾಂತರ್ಯಾಮಿ ದೇವನೊ | 
ಪರಿಪೂರ್ಣಕರುಣಿ ವಿಜಯವಿಠ್ಠಲ ಎನ್ನ-1 
ಗುರು ಪುರಂದರ ದಾಸರಿಗೊಲಿದ ಧೀರನೋ ॥೨॥ 


ತ್ರಿವಿಡಿ ತಾಳ 
ಒಂದೊಂದು ರೂಪದಲಿ ಮೊಳೆದು ಪೊಳೆದು ಮೊದ-!। 
ಲಿಂದದಲಿ ರೂಪವ ತೋರಿ ನಗುವ ಚಲುವ | 
ನೊಂದೆನೊ ಭವಾಂಬುಧಿ ಮಡುವಿನೊಳಗೆ ಬಿದ್ದು | 
ಮುಂದೆ ಸೇರಲಾರೆ ಮಾಯಾದೊಳು | 
ಹಿ೦ದೆ ನೊ೦ದದ್ದೆ ಸಾಕು ಸಾಕುವದಾತಾರಾ | 
ಬಂದು ನಿನ್ನೆ ಪೊಳೆಯನಲಿನ್ನು ಸಂಶಯವುಂಟೆ | 
ಕಂದರ್ಪ ಕೋಟಿಲಾವಣ್ಯ ಜು ವಿಠ್ಧಲಾ | 
ಅಂದು ಪುರಂದರನ ಮುಂದೆ ಆಡಿದ ದೈವಾ ॥೩॥ 


ಅಟ್ಟ ತಾಳ 
ಎಂಥ ಕರುಣನಿಧಿ ನೀನು ಎಂಥ ದಯಾವಂತಾ | 
ಎಂಥ ಕಾಯಾದೊಳಗಂ೦ತಂತ್ತೆ ಇಪ್ಪನೆ । 
ಪೀತೆ ದಾಸರಿಗೆ ಬಂತೆಂಬ ಪ ಮ 
ಅಂತಿಜನಲ್ಲಿಗೆ ಸಂತೋಷದಲ್ಲಿ ಪೋಗಿ | 
ಅಂತರಗೊಳಿಸದೆ ಚಿಂತೆ ಯಾತಕೆನೆ ನೀಡ 
ನೆಂತು ಪುರಹರಿಸಿದೆ ಅಂತು ಬಲ್ಲವರಾರು | 
ಶಾ೦ತಮೂರುತಿ ನಮ್ಮ ವಿಜಯವಿಠಲ ಭಕ್ತ | 
ರಂತ ರಂಗದೊಳು ನಿಂತಾಡುವದೈವಾ © 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೯೧ 


ಆದಿ ತಾಳ 
ಕಿರೀಟ ಕುಂಡಲ ಕುರುಳ ಗೂದಲು | 
ಕೊರಳ ಹಾರ ಕೈ ಮುದ್ರೆ ಪರಿ-| 
ಪರಿ ಭೂಷಣ ಶೋಬಣ ವಸನ | 
ಚರಣ ನೂಪುರ ಕಡಗಗೆಜ್ಜೆ | 
ಗುರುವದೇವರ ದೇವ ಸಾ-. 
ವಿರನಯನ ವಿಜಯ ವಿಠಲ | 
ಕರುಣಿ ಪುರಂದರ ದಾಸರಿಗೆ | 
ನಿರುತ ವೊಲಿದ ನಿರ್ಮಳ ರೂಪ ॥೫॥ 


ಜತೆ 
ಧನ್ಯನಾದೆನು ಇಂದು ದಾನವಾರಿಯ ಕಂಡು | 
ಪುಣ್ಯ ಸಂಪಾದಿಸಿದೆ ವಿಜಯ ವಿಠಲನಿಂದಾ ॥೬॥ 


ಜೀ % ಖೇ 


ಸುಳಾದಿ - ೫೮ 


ಈ ಶರೀರವು ಕ್ರಿಮಿರಾಶಿಯೆಂಬುದನ್ನು ತಿಳಿಯಲಿಲ್ಲ. ಡಂಭಕ ದಾಸನಾಗಿ, 
ಹಣಕ್ಕಾಗಿ ಹೆಣಗಿ ಹಣವಾದೆ, ನಿನ್ನ ಸ್ಮರಣೆಗೆ ತಾರಕವೆಂಬುದನ್ನು ಮರೆತೆ, ನಾನು 
ದೋಷಕಾರಿ, ಬದ್ಧ, ಆಸುರ ಕೆ ಹೇಸಿ ಮಾನವನು. ನನ್ನ ಪೋಷಣೆಯ 
ಭಾರ ನಿನಗೆ ಸೇರಿದ್ದು ದೋ ಷಗಳನ್ನು ದೂರೋಡಿಸಿ ಸದಾ ಹೃದಯದಲ್ಲಿ ಲಿ ವಾಸವಾಗಿದ್ದ 
ನಿನ್ನ ಸ್ಮತಿಕೊಟ್ಟು ಭಕ್ತಿಗೆ ಚೂರಾಗಿ ಸ್ವಾಮೀ. 

ಪ್ರಹ್ಲಾದ, ಶುಕ. ರುಕುಮಾಂಗದ, ನಾರದ ಮುಂತಾದ ಭಕುತರು ನಿನಗೆ 
ಕೊಟ್ಟದ್ದೇನು 2 

'ಅತ್ಮನಾಮಕ ಪ್ರಾಜ್ಞಮೂರ್ತಿಯೇ ನಿನ್ನ ಬಿಂಬಮೂರ್ತಿಯನ್ನು ತೋರಿ, 
'ಭವಪಾಶ ಹರಿದು ಜ್ಞಾನ ಸಂಭವಿಸುವಂತೆ ಅನುಗ್ರಹಿಸು. 


॥ ರಾಗ-ರೇಗುಪ್ತಿ - ಧ್ರುವ ತಾಳ ॥ 
ಸುಳಿಕುಮಾಯದ ನಡುಸುಳಿಯಿಂದ ಕಡೆಮಾಡಿ | 
ಸುಳಿಸುವದಾಲಿಸು ಸುಲಭರೊಡಿಯಾ | 
ಸುಳಿಸದಿರಿಲ್ಲಯ ಸುಳಿಸಾದಿನವಿದ್ದರು | 
ಸುಳವಾಗಿ ಮಾಡಿ ತೀರಿಸುವದು ಜೀಯಾ । 
ಸುಳವು ಕಾಣದಿದ್ದ ಶುದ್ದಮುಗ್ಗಗೊಲಿದು | 


(1 ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಸುಳಿಯೊ ಸುಹೃತ್ತಮನಾಮಾ ವಿಜಯವಿಠ್ಚಲರೇಯಾ 
ಸುಳವಿನೊಳಿಗೆ ಇಂದು ದೀನ ಜನಬಂಧು ॥೧॥ 


ಮಟ್ಟ ತಾಳ 
ಒ೦ದಾನು ಒಂದು ದಿನವಾದರು ನಿನ್ನ | 
ಬಿ೦ದುಮಾತುರ ನಾಲಿಗಿ೦ದ ನೆನೆದು ನಾಮ । 
ಪೊಂದೀಗಾ ಪೊಗಳದೆ ಇಂದು ಕಿಂಕರನೆಂದು | 
ಮಂದಿಯೊಳಗೆ ನೋಡಿದಂದ ತುದಿ ಫಲವ | 
ಬಂದು ಹೆಳವ ನೋಡಿ ತಿಂದೇನೆಂತೆಂಬೊ | 
ಮಂದಮತಿಯಾದ ಮುಂದೆ ಸೂಚಿಸದಂತೆ | 
ತಂದೆ ಸುಹೃತನಾಮ ಎಜಯವಿಠ್ಚಲ ಆವಾ-! 
ನಂದದಲೆ ಬಯಸಿ ವಂದಿಸಿದೆ ನಿನ್ನಾ ॥೨॥ 


ರೂಪಕ ತಾಳ 
ಈ ಶರೀರವು ಕ್ರಿಮಿರಾಶಿ ಎನಗೆ ನಿನ್ನ | 
ಸಾಸಿರನಾಮಾ ಕಾಣಾಸಿಯಾಗಿರಲಿ | 
ಲೇಸುವುಳ್ಳನಕಾ ನಾವಾಸಾವಾಗಿಪ್ಪನೊ | 
ದೇಶದೊಳು ಡಂಭಕದ ದಾಸನಾಗಿ | 
ರಾಶಿ ಹಾಕಿದ ಹಣ ಏಸು ಇದ್ದರೇನು | 
ಕಾಸಿಗೆ ಪೋಗಾದಾದೊಂದಾರಿರದೆ | 
ಕೇಶವ ನಿನಗಿನ್ನು ಮೀಸಲಾದಾಸರು | 
ವಸೆಯಾಗಿದ್ದರು ಆ ಸರ್ವರೊಳಗೊಬ್ಬ | 
ದೋಷಕಾರಿ ನಾನು ಪಾಸಬದಕ ನಾನು | 
ಹೇಸಿ ಮಾನವನಾನು ಆಸೆಬಡಕನಾನು । 
ಈಸುಗುಣವುಳ್ಳ ಕ್ಷೇಸೋಧಿನಾರನ್ನ | 
ಪೋಷಣೆ ನಿನ್ನಿದು ಬೀಸಿ ಬಿಸಾಟದಿರು । 
ನೀ ಸೇರಿವೊಳಗೆ ಪಕಾಶಮಾನನಾಗಿ | 
ಭೂಷಾ ವಎಜಯವಿಠ್ಠಲೇಶ ಕರುಣದಿಂದ | 
ವಾಸವಾಗಿದ್ದೆನ್ನ ದೊಷವ ಹಿಂಗಿಸಿ । 
ಸೂಸುವ ಭಕ್ತಿಗೆ ಭೂಷಣನಾಗೋ ೩। 


ರುಂಪಿ ತಾಳ 
ಭಕುತ ಪ್ರಲ್ಹಾದನು ನಿನಗೇನು ಇತ್ತನು | 


ಶುಕ ಮಹಾ ಮುನಿಪ ನಿನಗೇನು ತಂದುಕೊಟ್ಟ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರುಕುಮಾಂಗದುಪಕಾರ ನಿನಗೇನು ಮಾಡಿದ | 
ಮಖಶತನು ನಿನಗೇನು ಊಟವನುಣಿಸಿದಾ | 
ಸುಖಬಡಿಸಿದನು ನಾರದಮುನಿ ನಿನಗೇನು । 
ಮಕರ ತೋರಣವ ಕಟ್ಟದನೇನೋ ನದಿಸುತಾ | 
ಶಿಖರವೆತ್ತಿದನೇನೋ ಲಂಕಾದೀಶನು ಬಂದು | 
ಸಕಲ ಸುರರು ನಿನ್ನ ವಕ್ಕಲಾಗೈಸಿದರೆ 

ಭಕುತ ಪ್ರಹ್ಲಾದ ಆಕಟ ನಾ ನಿನಗೇನು | 

ಭಕುತಿ ಮಾಡದೆ ಪೋದ ಲಕುಮಿ ವಲ್ಲಭ ಎನ್ನ | 
ಏಕಳ ಮತಿಯೊಳಗದ್ದಿ ಕಕ್ಕಸ ಒಡಿಸೋದು । 
ಚಕಿತತನವೇ ದೇವ | 

ತಿಕಕುಬ್ಬನಾಮ ಸಿರಿ ವಿಜಯ ವಿಠ್ವಲ ತಂದೆ। 
ವಿಕಸಿತ "ಜ್ಞಾನಕ್ಕೆ ಅಂತರಂಗದಲ್ಲೀ | 
ಮಕರಂದನಾಗೋ ಪಾದಕ್ಕೆ ನಮಿಸುವೆನು ISH 


ತ್ರಿವಿಡಿ ತಾಳ 
ಅವರೀಗ ಕರಿಯಲು ಬತ ಬಾಹೀರ | 
ಅವತಾರಗಳಿ೦ದಲ್ಲಿ ಪೊಳದುನಿಂದು | 
ಅವರವರ ವಾಸನಾತೀರಿಸಿ ಮನೋಭೀಷ್ಟ | 
ಅವರಿಗೆ ನೀವೇಯೋ ಅವರಂತೆ ನಾನಲ್ಲಾ | 
ಅವರಿಂದಲಾನ೦ತ ಸೇವೆ ನಿಮಗಾಯಿತು | 
ಆವತ್ತ ಗುಣದವನಿಂದ ಎಂದು ಪೂರ್ತಿ | 
ಅವರ ಸೇವಿಯಾದಿತು ಅವರಿಗೆ ಪ್ರೇರಿಸಿದ್ದಾ | 
ಅವರ ದಾಸಾನುದಾಸ ಎನ್ನ ಸೇವೆಯಾರೀತ್ಯಾ | 
ತವ ಬಿಂಬ ಮೂರ್ತಿಯ ತೋರೋ ಭೂತ ಭವ್ಯ । 
ಭವ್ಯನ್ನಾಥನಾಮ ಶ್ರೀ ವಿಜಯ ವಿಠ್ಠಲ ಎನ್ನ | 
ಖಾ ಹರಿದು ಸಂಭವಿಸಲಿ ಜ್ಞಾನಾ 15s 


ಅಟ್ಟ ತಾಳೆ 
ಆತುಮ ಮೂರುತಿ ಪ್ರಮಾಣವಂಗುಟಿ | 
ಮಾತುರ ಮೂರುತಿ ದೇಹ ದೇಹಿಯಲ್ಲಿ 
ತತು ಪಮಾಣಾ ಶೋಭಿಸುತಿರೇ । 
ಆತು ಮನಾಮಕ ಪ್ರಾಜ್ಞಮೂರುತಿಯೇ | 
ಆತ ನಾನಾಬಿ೦ಬಮೂರುತಿಯಾಗಿ ಪೂಜಿಯ । 


Pad 


೧೯೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪ್ರೀತಿಯಲ್ಲಿಗೊಂಬ ಆತುಮದೊಳಗೆ | 

ಕಕ ಹರಿಸುತ್ತ ಪತಿತರ ಪೊರೆವುತ್ತ | 
ಆತುಮಯೋನ. ವಿಜಯವಿಠ್ಠಲರೇಯಾ | 
ಯಾತರ ಭಯವಿಲ್ಲಾ ಪ್ರಾಯಶ್ಚಿತ್ರವೆಯಿಲ್ಲಾ ॥೬॥ 


ಆದಿ ತಾಳ 
ಹೆಳವನು ಬಯಸಿದಾ ಫಲವು ಚಲಿಸದೆ ಇರುತಿದ್ದು | 
ಕೆಳಗೆ ಬೀಳೆ ಪಾವನದಿಂದ ಸಲೆಪಣ್ಣು ದೊರಕಿದಂತೆ | 
ಮಲಿನಗಳೆದು ಗುರುಗಳೆನಗೆ । 
ಒಲಿದು ತೋರಿಸಿದರಾದಳವಾಗೆ | 
ಸುಳಿದು ಸುಖದ ವಿಜಯ ವಿ-! 
ಠಲ ಬಲುದೈವಾ ಕಾಯ್ತಾ ॥೭॥ 


ಜತೆ 
ಸಾಸಿರಮೂರುತಿ ಶತಾನಂದ ಮೂರುತಿ । 
ಸಾಸಿರನಯನ ಶ್ರೀ ವಿಜಯವಿಠ್ಠಲ ಸುಳಿದಾ ॥೮॥ 


೫ % ತೇ 


ಸುಳಾದಿ - ೫೯ 


_“ಚಂದನುದುವನಾಗೆ ಚತುರಂಗಲದಷ್ಟು । ಸಿಂಧು ರಾಜನು ಉಬ್ಬಿ ಮೇಲಕ್ಕೆ 
ಸೂಸುವ | ಇಂದಿರೇಶನು ಎನ್ನ ಹೃದಯಾಂಬುಧಿಯೊಳು ಇಂದು 'ುಳಿದಂತೆ 
ಪರಿಪೂರ್ಣವಾಗೆ । ಇಂದೆನ್ನ ಸ ಪಿಡಿಯಲಾರವಶ । ಅಂಧಕಗೆ ಕಣ್ಣು 
ಬಂದಂತಾಯಿತು” ಎನ್ನು ತಾರೆ ದಾಸರಾಯರು. 

ಹೃದಯ ಸದನದಲ್ಲಿ ಪದುಮನಾಭನನ್ನು ಕಂಡ ಶಬ್ದಚಿತ್ರ ಹೃದಯಂಗಮವಾಗಿ 
ಈ ಸುಳಾದಿಯಲ್ಲಿ ಮೂಡಿಬಂದಿದೆ. ಇದನ್ನು ಕಂಡ ಜೀವಿಗೂ ಇದರ 
ಆನಂದಾನುಭವವಾಗುತ್ತದೆ. 

ಪರಮಾತ್ಮನ ಒಂದು ನಖದ ದರ್ಶನದಿಂದ ಬರುವ ಫಲ ಅನಂತ ಎಂಬುದಾಗಿ 
ವೇದಗಳು ಸಾರುತ್ತವೆ. 

“ಪತನ ದರ್ಶನದಿಂದ ಕತಕೃತ್ವನಾದೆ”. “ಕಂಡು ಧನ್ಯನಾದೆ ಕಮನೀಯ 
ಮೂರುತಿಯ” ಎನು ತ್ತಾರೆ ಹರು 


॥ ರಾಗ-ವರಾಳಿ-ಧ್ರುವ ತಾಳ ॥ 
ಸುಳಿದವನಾರೆನ್ನ ಕಣ್ಣ ಮುಂದೆ । 
ಪೊಳದವನಾರೆನ್ನ ಕ೦ಗಳಿಗೇ । 
ಥಳಥಳಿಸುವ ಪುತಳಿ ಬೊಂಬಿಎಂದದಿ | 
ಎಳೆ ಮಿಂಚಿನಂತೆ ಕಂಗಳು ಥಳಥಳಿಸುವಂತೆ | 
ಸುಳಿಗುರುಳು ಭ್ರಮರಾವಳಿಯಂತೆ ವೊಪಲು । 
ಗುಲಗುಂಜಿ ಸರ ಶಿರಕೆ ಪೊಳೆವಮುಕುಟಿ ಬಳ್ಳಿ-! 
ಗಳ ಸುತ್ತಿ ಕಂಡಕಂಡೆಲಿಯ ತುರಾಯವು | 
ಹಲವಾಧರಣ ತಳಲಗಾವಿ ಪೊಂಬಟ್ಟೆ 
ಶೆಳೆಗೋಲು ಕೈಯ ಕೊಳಲದ್ದನಿಗೈಸುತ್ತಾ- 
ಕಛ ಜದ ಗೆಳಿಯಗೋವಳರೊಳಗೆ-! 
ಗೆಲ ಸೋಲಾಡಿದನೀತ ಬಲುಮಾಯಾದಾತಾ । 
ಹಲವ೦ಗ ಯಜ್ಞಾಂಗಕೃತ ನಾಮ ವಿಜಯ ವಿ-। 
ಠೃಲನೀತ ಮೇಲ್ಲಿರಿ ತಿರುವೆಂಗಳಾನೀತ NO 


ಮಟ್ಟ ತಾಳ 
ಮುಗುಳುಮಲ್ಲಿಗೆ ಸಂಪಿಗೆ ಸುರಹೊನ್ನೆ ಮ-! 
ರುಗು ಪಾರಿಜಾತ ಮಿಗೆ ಕೇತಕಿ ಶಾವಂ-! 
ತಿಗೆ ಇರುವಂತಿ ಸುರಗಿ ಪಾರಿಭದಾ-। 
ದಿಗಳು ಕುಸುಮ ತುರುಗಿ ತುರುಬಿನಲ್ಲಿ | 
ಮೃಗನಾಭಿ ಫಣಿಗೆ ನಾಮವನಿಟ್ಟು । 
ಮುಗುಳುನಗೆಯಿ೦ದ ಬಗೆ ಬಗೆ ಒಯ್ಯಾರ | 
ಸೊಗಸುತೋರುವ ಜಾಣ ನಗಧರ ಸರ್ವ-. 
ದ್ರುಗ ವಿಜಯವಿಠ್ಶಲಯುಗಳ ಚರಣ ದಂ-! 
ದಿಗೆ ರಭಸಗೈಯೋ ॥೨॥ 


ತ್ರಿವಿಡಿ ತಾಳ 
ಪೂಸಿದಗರು ಚಂದನ ಶೋಭಿಸುವ ಗಂಧ | 
ಲೇಸಾದ ಕಸ್ತೂರಿ ಪುಣಗು ಜವ್ರಾದಿ ಸು- 
ವಾಸನೆಯಿಂದ ಪ್ರಕಾಶದಲ್ಲಿ ವಪ್ಪೆ | 
ಸೂಸುವ ಕರ್ಪುರದ ಹಳಕು ತಾಂಬೂಲ | 
ಭೂಷಣ ಸಿರಿದೇವಿ ಉರದಲ್ಲಿನಲಿದಾಡೆ । 
ನಾಶರಹಿತ ಕಮಲಾಸನ ಜನಕ । 


೧೯೫ 


೧೯೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮೋಸ ಪೋಗನು ತನ್ನ ದಾಸರ ವಿರಹಿತ | 
ಅಶತೃಘ್ನನಾಮ ವಿಜಯವಿಠ್ಠಲ ಎನ್ನ । 
ಮೀಸಲ ದೈವವು ಈ ಬಲದಂದ Nall 


ಅಟ್ಟ ತಾಳ 
ಚಂದ್ರನುದ್ಧವನಾಗೆ ಚತುರಂಗುಲದಷ್ಟು | 
ಸಿಂಧುರಾದನು ಉಬ್ಬಿ ಮೇಲಕ್ಕೆ ಸೂಸುವ | 
ಇಂದಿರೇಸನು ಎನ್ನ 'ಹೃದಯಾಂಬುಧಿಯೊಳು 
ಇಂದು ಸುಳಿದಂತೆ ರವ | 
ಇಂದೆನ್ನ ಸುಳಿದಂತೆ ಪಿಡಿಯಲಾರವಶ | 
ಅಂಧಕಗೆ ಕಣ್ಣು ಬಂದಂತೆಯಾಯಿತು | 
ಸುಂದರ ಸುಮೇಧ ವಿಜಯವಿಠ್ಚಲರೇಯ | 
ಒಂದೊಂದು ಪರಿಯಲ್ಲಿ ನಿಂದು ನಿಂದೊಲಿದಾ ॥೪॥ 


ಆದಿ ತಾಳ 
ಇಂದು ಮಂದಾಕಿನಿಯಲ್ಲಿ ಮಿಂದು ಫಲ ಉಪರಾಗ | 
ಬ೦ದಕಾಲದಲ್ಲಿ ಕೋಶ ತಂದು ದಾನವಿತ್ತು ಸಕಲ । 
ಸಿಂಧುನಲ್ಲಿ ಸ್ನಾನಮಾಡಿ ಒಂದುಬಿಡದೆ ಯಾತೆ ಚರಿಸಿ । 
ಬಂಕದ ನಖ. ಒಂದು ಕಾಣಲದಕೆ ನೂ-! 
ರೊಂದುಮಡಿ ಫಲವಹುದೆಂದು ವೇದ ಸಾರುತಿದೆ । 
ಇಂದು ಎನ್ನ ಭಾಗ್ಯವೇನೆಂದು ಪೇಳಿಕೊಂಬೆನಯ್ಕಾ 
ವಂದಿಸಿ ವರ ಮನಕೆ ನಿಜಬ೦ಧು ವಿಜಯವಿಠ್ಠಲ ಡೆ 
ನಂದನಾದಿ ವಂದ ನೀತ ಇಂದು ಕೃತಕ್ಕ ತ್ಯನಾನು 1೫॥ 


ಜತೆ 
ಕಂಡು ಧನ್ಯನಾದೆ ಕಮನೀಯ ಮೂರುತಿಯ | 
ಮಂಡಲೇಶನಯ್ಯಾ ವಿಜಯವಿಠ್ನಲದೇವನ Wel 


೫ x ೫ 


ಸುಳಾದಿ - ೬೦ 


ಸ್ವಾಮಿ, ನಾನು ಜ್ಞಾನಿಯಲ್ಲ, ದಾನಿಯಲ್ಲ, ಸ್ನಾನ ಸಂಧ್ಯಾದಿ ಮೌನ ವ್ರತಗಳನ್ನು 
ಮಾಡಿ, ಉತ್ತಮರಿಂದ ನಿನ್ನ ಚರಿತ್ರೆಯನ್ನು ಕೇಳಿ ತಿಳಿದವನಲ್ಲ. ಹೀನವಾದ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೯೭ 


ಯೋನಿಗಳಲ್ಲಿ ಬಂದು ಹಾನಿ ವೃದ್ಧಿಗಳ ನಡುವೆ ಬೇನೆಯವನಾಗಿ, ಸತ್ಕರ್ಮ 
ಸದಾಚಾರಗಳನ್ನು ಬಿಟ್ಟ ದೀನ ನಾನು. “ದೀನಬಂಧೂ ನಾನು ಎಳ್ಳಿನಷ್ಟೂ ಹುಣ ವನ್ನು 
ಮಾಡಲಲ್ಲ. 

ಕರುಣಾಳುವೇ, ನಿನ್ನನ್ನು ನಂಬಿದ್ದೇನೆ. ವೃಷ ಷಮ್ಯವಿಲ್ಲದ ದ ದೈವವೇ, ನಿನ್ನ ಸೇರಿದವರ 

ಭಾಗ್ಯಕ್ಕೆ ಎಣಿಯುಂಟೇ ಹ 

“ಎನಗಲ್ಲಾ ಎನಗಲ್ಲಾ ಆರುಮಾಡಿದ ಮಾನ । ನಿನಗೆಂದು ಒಡಂಬಡುವೆ ಈಶ 
| ಲೋಕೇಶ, "ಸರ್ವೇಶ” ಎಂಬ ಅಹಂಕಾರ ಖಂಡನಾಪೂರ್ವಕ ಶ್ರೀಹರಿಯ 
ಒಲುಮೆಯ ಸ್ತೋತ್ರವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 


॥ ರಾಗ-ಸಾರಂಗ-ದ್ರುವ ತಾಳ ॥ 
ಜ್ಞಾನಿಯೆ ನಾನಲ್ಲ ದಾನಿಯೆ ನಾನಲ್ಲ | 
ಸ್ನಾನ ಸ೦ಧ್ಯಾನದ ಮೌನಿಯ ನಾನಲ್ಲ | 
ನಾನಾ ಉತ್ತಮರ ಸ ಸ್ಥಾನದಲ್ಲಿ ಪೋಗಿ | 
ನೀನಾಡಿದ 'ಕಥೆಯನರಿಯದವನಲ್ಲಾ | 
ಹೀನ ಯೋನಿಗಳೊಳು ನಾನು ಪ್ರಾಕೃತವಿಡಿದು | 
ಹಾನಿವೃದ್ಧಿಯ ನಡುವೆ ಬೇನೆಯವನಾಗಿ | 
ಏನೇನು ಸತ್ಯರ್ಮದಾಚಾರವನ್ನು ಬಿಟ್ಟ | 
ದೀನನು ನಾನಯ್ಯ ದೀನಬಂಧೂ | 
ಅನಂತ ಪ್ರದೀಪವರ್ನ ವಿಜಯ ವಿಠ-। 
ಲಾನುಮಾಡಿದ ಪುಣ್ಯ ಕಾಣೆನೊ ಎಳ್ಳಿನಿತೂ ॥೧॥ 


ಮಟ್ಟ ತಾಳ 
ಪಾತಕದವನಾನು ಯಾತನೆಯವ ನಾನು । 
ಮಾತುಮಾತಿಗೆ ಧರ್ಮ ವೃತ ಮರೆದವನೊ ನಾನು | 
ಯಾತಕ್ಕೆ ಬಾರದ ಜಾತಿಹೀನನು ನಾನು | 
ಈ ತೆರಲಿದ್ದವಗೆ ವಿಜಯವಿಠ್ಚಲ ಸ್ವಾಮಿ | 
ಪ್ರೀತಿಬಡುವಂಥಾ ನೀತಿಗಳೇನಯ್ಯಾ ॥॥ 


ತ್ರಿವಿಡಿ ತಾಳ 
ಇಂಥ ಮಂದಮತಿಯ ಕರುಣಾಳುಗಳು ನೋಡಿ | 
ಸಂತರಿಸೀ ಬಲು ಸ೦ತೋಷವಾಗುವದೇನೊ | 
ಚೆ೦ತಾಯಕ ನಿನ್ನ ನಂಬಿ ಬಿಡದೆ ಪಾದ-. 
ಕ್ರಾಂತನಾದ ಶುದ್ಧ ಭಕ್ತರನ | 


ERS ಶ್ರೀ ವಿಜಯದಾಸಕ್ಕತ ಸೋತ್ರ ಸುಳಾದಿಗಳು 


ಎಂಥವರು ಕಂಡು ಸ್ನೇಹಿತರಾಗುವರು | 
ಎಂತು ಪೇಳಲಿ ನಿನ್ನ ಮಹಿಮೆಗಳ | 
ಅ೦ತುಗಾಣೆನೊ ಎಲ್ಲಿ ವಿಜಯವಿಠಲನೆ ನೀ | 
ಶಾಂತ ವೈಕುಂಠನೆ ವೈಷಮ್ಯವಿಲ್ಲದೆ ದೈವಾ NAW 


ಅಟ್ಟ ತಾಳ 
ದಾರಿದ್ರ ಕುರೂಪಿಯ ಅದುರುಷ್ಟ ವಶದಿಂದ । 
ಧಾರುಣಿಪತಿ ಕೃವಿಡಿದು ಮನ್ನಿಸಲು | 
ಧಾರುಣಿಯೊಳಗಿದ್ದ ನಾನಾ ಬಗೆಯವರು । 
ಊರು ಕೇರಿಯವರು ಮನ್ನಿಪರು | 
ಭೂರಮಣ ನಮ್ಮ ವಿಜಯವಿಠ್ನಲ ನಿನ್ನ | 
ಸೇರಿದವರ ಭಾಗ್ಯವಾರು ಬಣ್ಣಿಸಿರೋ ॥೪॥ 


ಆದಿ ತಾಳ 
ಸೋತ್ತುಮ ಮಿಕ್ಕಾದವರು ತುತಿಸಿವಂದನೆ ಗೈಯಲು | 
ನಿತ್ಯತೃಪ್ತ ನಿನಗೆನಿಸುತ್ತ ಎನ್ನವೆನಿಸಾದಿರೂ | 
ಎತ್ತಿ ಕರವಮುಗಿವೆ ಉತ್ತರೋತ್ತರಮಾಡು | 
ರತ್ತಗರ್ಭದೊಡಿಯ ವಿಜಯವಿಠ್ಠಲ ಎಧಾತೃವಿನುತಾ ॥೫॥ 


ಜತೆ 
ಎನಗಲ್ಲಾ ಎನಗಲ್ಲಾ ಆರುಮಾಡಿದ ಮಾನಾ | 
ನಿನಗೆಂದುವೊಡಂಬಡುವೆ ಈಶ ವಿಜಯವಿಶ್ನಲಾ Wel 


ಜೀ x x 


ಸುಳಾದಿ - ೬೧ 


ನಮಗೆ ತಾಯಿ-ತಂದೆ, ಬಂಧು-ಬಳಗ, ಸರ್ವಸ್ವವೂ ಪರಮಾತ್ಮನೇ, ಅವನೇ 
ಪ್ರೇರಕನು, ನಮ್ಮಂತೆ ಆಡಿ, ನಮ್ಮ ನಮ್ಮಲ್ಲಿ ಪ್ರೇಮಸಂಬ೦ಧವನ್ನು ಮಾಡಿಸುವನು. 
ಒಳ ಹೊರಗಿದ್ದು ನಮ್ಮೊಡನೆ ಚರಿಸುವನು, ಬರುವನು. 
ಸಿರಿ ಬೊಮ್ಮಾದಿಗಳಿಗೂ ಅಗೋಚರನಾದವನು. ವೇದಗಳಿಗೂ ನಿಲುಕದ 
ಮಹಾಮಹಿಮನು. ಶರಣರಾಭರಣನೆನಿಸಿ ಪರಿಪಾಲಿಸುವ ಅವನ ಕಾರುಣ್ಯ 
ಅವರ್ಣನೀಯ ಅವನ ಭಕ್ತವಾತ್ತಲ್ಯಕ್ಕೆ ಸುರರೂ ಬೆರಗಾಗುತ್ತಾರೆ. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೧೯೯ 


“ಜಲಜನಾಭನೆ ನೀನೆ ಸವಿದಿತ್ತನ್ನ ಸವಿದು । ನಲಿದುಂಡು ಬೆಳೆದವಗೆ 
ದುರಿತಗಳಿಪ್ಪವೇನಯ್ಯಾ ” ಇಲ್ಲ ಪ ಪರಮಾತ್ಮನ ಒಲುಮೆಗೆ ಪಾತ್ರನಾದವನನ್ನು ಯಾವ 
ಪಾಪವೂ ಲೇಪಿಸದು ಸಮೀಪಿಸದು ಎಂಬ ' ಮುಂತಾದ ವಿಷಯವನ್ನು ಈ ಸುಳಾದಿ 
ತಿಳಿಸುತ್ತದೆ. 


॥ ರಾಗ-ಮಾರವಿ-ಧ್ರುವ ತಾಳ ॥ 
ನಮ್ಮಪ್ಪ ನಮ್ಮೊಡಿಯಾ ನಮ್ಮಣ್ಣ ನಮ್ಮಯ್ಯಾ | 
ನಮ್ಮ ಗುರು ನಮ್ಮ ಬಾಂಧವನ ನಮ್ಮಾಯಿ ನಮ್ಮರಸೆ 
ನಮ್ಮ ಕಟುಕಾವುಲಿ ನಮ್ಮೊಳಗಿಪ್ಪ ನಿತ್ಯ 
ನಮ್ಮೊತೆ ನಮ್ಮೊಡವೆ ನಮ್ಮ ಜಗ | 
ನಮ್ಮ ಓಎಗನೆ "ನಮ್ಮ ಧಾರಕ ಕರ್ತಾ | 
ನಮ್ಮ ಕಾರ್ಯಕಾರಣ ನಮ್ಮಾನಂದವ ದೇವ | 
ನಮ್ಮೈಶರ್ಯವೆ ಬಲು ನಮ್ಮಜ್ಞಾನವೆ. ಭಕುತಿ | 
ನಮ್ಮ ವೈರಾಗ್ಯಭಾಗ್ಯ ನಮ್ಮ ಪ್ರೇರಕ ಸ್ವಾಮಿ | 
ನಮ್ಮ ನೇಮವೆ ನೇಮ ನಮ್ಮಾಚಾರವೆ ಸಿದ್ಧ | 
ನಮ್ಮನುಕೂಲವೆ ನಮ್ಮ ಅಧೀನನೆ | 
ನಮ್ಮಂತೆ ಆಡುವನೆ ನಮ್ಮ ನಮ್ಮಗೆ ಸ್ನೇಹ - | 
ಸಮ್ಮಂಧ ಮಾಡಿಸುವನೆ ನಮೊಳ ಹೊರಗಿರುವ | 
ನಮ್ಮ ಬಿಂಬ ಮೂರುತಿ ವಿಜಯ ಎಠ್ಠಲರೇಯಾ | 
ನಮ್ಮೊಡನೆ ಇಪನೆ ನಮ್ಮೊಡನೆ ಬಪ್ಪನೇ NO 


ಮಟ್ಟ ತಾಳೆ 
ಸಿರಿಗಗೋಚರನೆ ಸರಸಿಜಸಂಭವ ಶಿವ । 
ಸುರರಿಗೆ ದೂರನೆ ಕರುಣ ಅಪಾರನೇ | 
ಪರಮ ಮುನಿಗಳ ಸ್ತೋತ್ತರಕಸಾಧ್ಯನೆ 
ನಿರುತ ವೇದಗಳುತ್ತರಕೆ ನಿಲುಕದವನೆ | 
ಹರಿ ನಿನ್ನ ಮಾಯವು ಅರಿತವನಾಮವನು | 
ಅರಸುವರು ಕಡಿಗೆ ಅರಸಿನ ಮಹಾಮಹಿಮ | 
ಕುರುಹುತಿಳಿಯದೆಂದು ಚರಿಸುವರು ತಮಗೆ | 
ದೊರೆತನಿತು ಮನದಿ ನಿರೀಕ್ಷಿಸಿ ಪ್ರತಿದಿನ । 
ಶರಣರಾಭರಣವೆ ವಿಜಯ ವಿಠ್ಠಲ ನಿನ್ನ 
ಪರಿಪಾಲಿಸುವ ಆತುರಕೆ ನಾನೇನೆಂಬೆ ॥೨॥ 


೨೦೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಹ 


ತ್ರಿವಿಡಿ ತಾಳ 
ಭಕುತರಿಗುಣಿಸಿ ನೀ ಕಡೆಮಾದಲಿಲ್ಲದ । 
ಸುಖವೆ ತಂದುಕೊಟ್ಟು ನೋಳೇನೆಂದು । 
ಮುಕುತಾಮುಕುತ ಭಾಗದಲ್ಲಿ ಈ ಪದಾರ್ಥ | 
ಸಕಲ ಬಗೆಯಿಂದ ನೋಡಿದಕಾಲಕ್ಕೂ | 
ಸಿಕ್ಕಲರಿಯದೆಂದು ಇಹಲೋಕದಲ್ಲಿ ಸೇ- 
ವಕರನ್ನ ಪುಟ್ಟಿಸಿ ಈತೆರದಲ್ಲಿ | 
ಅಕಟ ನೀನೇಪೋಗಿ ನೆರೆಯವರಿಗೆ : ಪ್ರೇ-| 
ರಕನಾಗಿ ಸರ್ವದಾ ಉಣಪೇಳಿಸೀ | 
ಭಕುತಿಗೆ ಎನ್ನನು ಸ್ವಾತ೦ತ್ರನೆನಿಸಿ ನೀ ಜ-! 
ನಿಕೆ ತೋರಿಸಿಕೊಡುವಿ ಬಾಹಿರದಲ್ಲಿ । 
ಮುಕುತಾರ್ಥ ನೀನಿಲ್ಲದಿಲ್ಲದಾಗದುವೊಂದು | 
ಕಕ್ಕುಲಾತಿ ಇನ್ನುಂಟೆ ಎಲ್ಲ್ಯಾದರೂ । 
ಮುಕುಳಿತವಾಗಿದ್ದ ಕುಸುಮ ಇದ್ದರೆ ಇ-| 
ದಕೆ ಪರಿಮಳ ತಾನೆ ಹೊರಬೀಳ್ತದೇ | 
ಲಕುಮಿರಮಣ ನೀನು ಸುಮ್ಮನಿದ್ದರೆ ಊ-! 
ಟಕ್ಕ ಕರಿಯಲು ಅವರು ಸ್ವಾತಂತ್ರರೇ । 
ಅಖಿಳಜೀವರೊಳು ವ್ಯಾಪ್ತನೆಂಬುವ । 
ವಾಕುತಕ್ಕದಯ್ಯಾ ನಿನಗೀ ಪೊಗಳುವ ಬಿರಿದು । 
ಪ್ರಕಟವಮಾಡಿ ಎಲ್ಲೆಲ್ಲಿಗೆ ಕರೆದೊಯ್ದು | 
ಅಕಳಂ೦ಕವರ ಕೂಡ ಉಣಿಸಿ ಪೂರೆವೆ | 
ಸಕಲ ಕಾಲಗಳಲ್ಲಿ ಕ್ಷಣಬಿಡದೇ | 
ಬಕುತಿಗೆ ವಶವಾದ ವಿಜಯ ವಿಠ್ಠಲ ನಿನ್ನ | 
ಭಕುತವತ್ತಲ ತನಕೆ ಸುರರು pa ಾಖ W ೩ 


ಅಟ್ಟ ತಾಳ 
ಆರನ್ನ ಆರೋದಕ ಆರ ಮನ್ನಣ | 
ಆರೆಡೆ ಆರಸದನ ಆರಸಹಸವೊ । 
ಆರರ್ಥ ಆರಾಟ ಆರದಯವೋ | 
ಆರಾಲಾಪವೊ ಆರಾವಾಸಸಾನವೋ | 
ಆರಟ್ಟಹಾಸವೊ ಆರಆನಂದತಿ | 
ಆರನಾ ಪೂರ್ವಕ ಆರದೊ ಮತಾರದೋ | 
ಆರದೊ ಇನ್ನು ಆರರಿತವರಿಲ್ಲ | . 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೦೧ 


ಆರಿಂದ ಅವರಿಗೆ ಕೊಡಿಸಿ ಅನುದಿನ | 
ಆರನ್ನಾಡಿಸುವೆ ಆರನ್ನುಬ್ಬಿಸಿ | 

ಆರನು ಪೊಗಳಿಸುವೆ ಆರಾರುಚಿತ್ತವಿದು । 
ಆರತಿಶಯವಿದು ಆರಿಂದಲಿ | 

ಆರಿಗೆೇಮಾನ ಬಹುಮಾನವೋ | 

ಆರು ಮಾಡಿಸುವರು ಆರು ಕೈಕೊಂಬರೊ | 
ಆರಾದರು ಜಗ ಮೂರರೊಳಗೆ ಉಂಟೆ । 
ಆರದಲ್ಲಿ ಇದು ಆರಾರದಲ್ಲಿವೊ | 

ಆರರ್ಥಿ ಆರಿ೦ದ ಆದದೆನಸಲ್ಲಾ | 

ಆರಾರು ಬಯಸುವರೊ ಆರಂಗಿಕರಿಸೋರೋ | 
ಆರು ವರ್ಜಿತಕಾಯ ವಿಜಯವಿಠ್ಶಲರೇಯಾ | 
ಆರ೦ತರ ಬಹಿರದಲ್ಲಿ ನೀನೇ ॥ ೪ ॥ 


ಆದಿ ತಾಳ 
ಜಲಚರ ತೃಪ್ತಿಯಾಗಿ ಬಂದು ತನ್ನಯ ಕಂಗಳಿ೦-!| 
ದಲಿ ತನ್ನ ಮರಿಯ ನೋಡಲು ಅದು | 
ಸಲೆ ತೃಪ್ತಿಯಾಗಿ ಇಪ್ಪಾಸುರಾ ಕ್ಷುಧಾತುರ | 
ಕಳಕೊಂಡು ಹರುಷದಿಂದ ಬೆಳೆದು ಸಂಚರಿಸಿದಂತೆ | 
ಬಲುದಯದಲಿ ನೀನು ಅರ್ಪಿಸಿದ ಪದಾರ್ಥ । 
ಸುಲಭರಸಗಳೆಲ್ಲ ಕರುಣಾದ ೈಷ್ಟಿಯಿಂದ । 
ಒಲಿದು ಸ್ವೀಕರಿಸಿ ಪ ಪರಮಶಾಂತದಿ ನೋಡೆ | 
ಒಳಗಿದ್ದವರು ಸಹ ತೃಪ್ಪಿಯಾಗುವುದು । 
ಕುಲಕೋಟಿ ಸಹವಾಗಿ "ಎನಗೆ ತೃಪ್ತಿಯಾಗುವುದು | 
ಜಲಜನಾಭನೆ ನೀನೆ ಸವಿದಿತ್ತನ್ನ ವಸವಿದು | 
ನಲಿದುಂಡು ಬೆಳೆದವಗೆ ದುರಿತಗಳಿಪ್ಪವೇನಯ್ಯಾ | 
ಕಲಕಾಲಕೆ ನಿತ್ಯತೃಪ್ತಿ ವಿಜಯವಿಠಶ್ನಲ ನಿನ್ನ । 
ವೊಲಿಮೆಯಾಗಲಿಬೇಕು ಮಿಗಿಲಾದಾದೇನುಕಾಣೇ ॥ ೫ ॥ 


ಜತೆ 
ಈ ಪರಿ ಇದ್ದವನು ಬತಲಚಂದಿಯಾಡೇ | 
ಪಾಪಲೇಪವಿಲ್ಲ ವಿಜಯವಿಠ್ಠಲ ಅವಗೆ HE 


ಜೇ x ಖಂ 


೨೦೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 
ಸುಳಾದಿ - ೬೨ 


“ಉತ್ಪತ್ತಿಸ್ಥಿತಿಲಯಾದಿಗಳನ್ನು ಕಲ್ಪಿಸಿ ಕೊನೆಯವರೆಗೆ ತೊಲಗದಂತೆ ನೀನು 
ಮಾಡಿರುವಾಗ, ನಾನು ಚಿಂತಿಸಿ ಮಾಡುವುದೇನು? ಸದಾಕಾಲ ನಿನ್ನಾಧೀನನಾದ 
ಮದಡ ಮಾನವ ನಾನು, ನನಗಾವ ಸ್ವಾತಂತ್ರ್ಯವಿದೆ ಹೇಳು. 

ನಾನು ಮಾಡಿದ ಕರ್ಮದಿಂದ ಪಾಪ ಪುಣ್ಯ ಜೋಡಾಗಿ ಉಣದಲೇ ಬಿಡದು 
ಎನ್ನುವೆಯಾ? ಕರ್ಮ ಜಡವಲ್ಲವೇ? ಅದಕ್ಕೆ ಲಾಭ-ಕೇಡು ಕೊಡುವ ಸ್ವಾತಂತ್ರ್ಯ 
ಉಂಟೇ? ಇಲ್ಲ. ಕರ್ಮಾಧಿಷ್ಠಾನದಲ್ಲಿ ನೀನಿದ್ದು ಪುಣ್ಯ ಪಾಪಗಳನ್ನಿತ್ತು, ಅನಿತ್ಯವಾದ 
ಬೀಡಿನೊಳಗಿಟ್ಟು ತಿರುಗಿಸುವೆ ಇದೇ ನಿನ್ನ ಲೀಲಾಜಾಲ. 

ನೀನು ಪ್ರಕಾಶಿಸಿದರೆ ನನಗೆ ಪ್ರಕಾಶ. ನಿನ್ನ ಪ್ರೇರಣೆಯಿಂದಲೇ ನಾನು 
ಪ್ರಪಂಚದಲ್ಲಿದ್ದೇನೆ. ಸ್ವತಂತ್ರನಾಗಿ ನಾನೇ ಜನಿಸಿದ್ದರೆ ನಿನಗೇಕೆ ಮೊರೆಯಿಡುತ್ತಿದ್ದೆ. 
ಕರುಣೆ ಪಾಲಿಸು, ಪಯಸಾಗರಶಾಯಿ ಎಂದು ಬೇಡುತ್ತಿದ್ದ. 

ಆತ್ಮದೊಳಗೆ ನೀನು ವ್ಯಾಪ್ತನಾಗಿದ್ದು, ಸೂತ್ರ ನಡಿಸಿದಂತೆ ಸಂಚರಿಸುವೆ. 

“ಅಪವಾದದವನ ಮಾಡಿ ಅಪರಾಧ ಹೊರಿಸಿದರೂ | ನೃಪತಿ ಚರಿಸಿದಂತೆ 
ಪ್ರಜೆಗಳ ವ್ಯಾಪಾರ ” ಎಂಬಂತೆ ನನಗಾವ ಭಯವಿಲ್ಲ. "“ಅಗ್ನಿಸ್ಥ೦ಂಬನ ಬಲ್ಲ 
ಬಲವಂತನಿಗೆ ಅಪರಿಮಿತವಾದ ಕೊಳ್ಳಿಯ ಭೀತಿಯುಂಟೇ?'' 

ಸಕಲಕರ್ಮಗಳಿಗೂ ಶ್ರೀಹರಿಯಧೀನ ಎಂಬ ವಿಷಯವನ್ನು ಈ ಸುಳಾದಿಯಲ್ಲಿ 
ವಾಚ್ಯವಾಗಿಯೇ ಕಾಣುತ್ತೇವೆ. 


॥ ರಾಗ - ಗೌಳ - ಧ್ರುವ ತಾಳ ॥ 
ನೀ ಪ್ರಕಾಶಿತನಾಗೆ ನಾ ಪ್ರಕಾಶನಾಗುವೆ | 
ನೀ ಪ್ರಕಟವಾಗೆ ನಾ ಪಕಟವಾಗುವೆ | 
ನೀ ಪ್ರಾಚುರ್ಯನಾಗೆ ನಾ ಪ್ರಾಚುರ್ಯನಾಗುವೆ | 
ನೀ ಪ್ರಜಾವಂತನಾಗೆ ನಾ ಪ್ರಜಾವಂತನಾಗುವೆ । 
ನೀ ಪ್ರಣುತನಾಗೆ ನಾ ಪ್ರಣುತನಾಗುವೆ । 
ನೀ ಪ್ರಾಣನಾಗೆ ನಾ ಪ್ರಾಣನಾಗುವ | 
ನೀ ಪ್ರತಿಕೂಲವಾಗೆ ನಾ ಪ್ರತಿಕೂಲನಾಗುವೆ | 
ನೀ ಪ್ರಧಾನನಾಗೆ ನಾ ಪ್ರಧಾನನಾಗುವೆ । 
ನೀ ಪ್ರತಿಷ್ಠನಾಗೆ ನಾ ಪ್ರತಿಷ್ಠನಾಗುವೆ । 
ನೀ ಪ್ರೀತನಾಗೆ ನಾ ಪ್ರೀತನಾಗುವೆ | 
ನೀ ಪ್ರದಾತನಾಗೆ ನಾ ಪ್ರದಾತನಾಗುವೆ । 
ನೀ ಪೂಜ್ಯನಾಗೆ ನಾ ಪ್ರಪೂಜ್ಯನಾಗುವೆ । 
ನೀ ಪ್ರಬಲನಾಗೆ ನಾ ಪ್ರಬಲನಾಗುವೆ | 
ನೀ ಪ್ರಭೂನಾಗೆ ನಾ ಪ್ರಭೂನಾಗುವ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನೀ ಪ್ರಮುಖ್ಯನಾಗೆ ನಾ ಪ್ರಮುಖ್ಯನಾಗುವೆ | 
ನೀ ಪ್ರಥಮನಾಗೆ ನಾ ಪ್ರಥಮನಾಗುವೆ | 

ನೀ ಪ್ರಯಾಣನಾಗೆ ನಾ ಪ್ರಯಾಣನಾಗುವೆ । 
ನೀ ಪ್ರವರ್ತಕನಾಗೆ ನಾ ಪ್ರವರ್ತಕನಾಗುವೆ | 
ನೀ ಪ್ರವಾಸನಾಗೆ ನಾ ಪ್ರವಾಸನಾಗುವ | 

ನೀ ಪ್ರವೇಶನಾಗೆ ನಾ ಪ್ರವೇಶನಾಗುವೆ । 

ನೀ ಪ್ರಮೋದನಾಗೆ ನಾ ಪ್ರಮೋದನಾಗುವೆ । 
ನೀ ಪ್ರಶಾ೦ತನಾಗೆ ನಾ ಪ್ರಶಾಂತನಾಗುವೆ । 
ನೀ ಪ್ರಸಾದನಾಗೆ ನಾ ಪ್ರಸಾದನಾಗುವ | 
ನೀ ಪ್ರೌಢನಾಗೆ ನಾ ಪ್ರೌಢನಾಗುವೆ | 

ನೀ ಪ್ರೇರಿಸಿದ೦ಂತೆ ನಾ ಪ್ರೇರಣೆಯಿಂದ | 

ಈ ಪೃಥ್ದಿಯೊಳಗೆ ನಾ ಪ್ರಪಂಚದಲ್ಲಿ ಇಪ್ಪೆ | 
ಶ್ರೀ ಪ್ರಕ 'ತಿರಮಣ ವಿಜಯ ವಿಠ್ಠಲರೇಯ | 
ನೀ ಪ್ರತಿಭಟಿಸಲು ನಾ ಪ್ರತಾಪವುಳ್ಳವನೇ | ೧ 


a 


ಮಟ್ಟ ತಾಳ 
ಸ್ಥಾತಂತ್ರ ನಾನಾಗಿ ಜನಿಸಿ ಉಳ್ಳರೆ ನಿನಗೆ । 
ಯಾತಕೆ ಮೊರೆ ಇಡುವೆ ಕರುಣೆ ಪಾಲಿಪದೆಂದು । 
ಸ್ವಾತಂತ್ರ ತ್ರಿ ಎನಗಿಲ್ಲ ಸರ್ವದಾ ನೋಡಿದರು । 
ಯಾತನೆ ಬಡುವುದಕೆ ನಾನೇ ಎಂದುಕೊಂಬೆ | 
ಮಾತು ಪೇಳುವಾಗ ನಾರಿಗೆ ಕಡಕೊಂಡು | 
ಬಾತು ಬಸಿದು ಬಳಲಿ ಹಾಹಾ ಎಂಬೆನೇ ನೊ | 
ಗಾತುರ ರೋಗ ಬಂದು ಪ್ರಾಪುತವಾಗೆ । 
ಧಾತುಗೆಡುವೆನೊ ಹರಿಯೆ ಕಾಯೊ ಎಂದು । 
ಆತುಮದೊಳು ನೀನು ವ್ಯಾಪುತನಾಗಿದ್ದು | 
ಸೂತ್ರನಡಿಸಿದಂತೆ ನಾನು ಸಂಚರಿಸುವೆ । 
ನೇತುರ ಶ್ರವಣ ನಾಲಿಗಿ ನಾಸವದನ J 
ಪ್ರೀತಿಯಾದ ಹಸ್ತಚರಣ ಪಾಯೋಪ 
ಈತ್ವಕು ಮನಿಮಿಕ್ಕ ಇಂದ್ರಿಯ ಚ | 
ನೀ “ತಿರುಗದಲೇ 'ಅನ್ಯಥ ' ವ್ಯಾಪಾರವೆ 
ವಾತ ಪೊರಡುವದು ರುಗಿ “ಬರುವುದು | 
ಜಾತನಾಗುವದು ಬಾಲ ಯೌವನ ವೃದ್ಧ | 
ಖ್ಯಾತಿಯಲ್ಲಿ ಇದ್ದು ಸತಿಸುತರೊಡನೆ । 


೨೦೩ 


೨೦೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 
ಜಾತಿ ಉತ್ತಮನೆಂದು ಪರರು ಪೇಳುವದು ಐ 
ಖ್ಯಾತಿಯಾಗುವದು ಸರ್ವಚೇಷ್ಟಗಳು | 
ಭೂತಳಾಧಿಪ ನಮ್ಮ ವಿಜಯವಿಶ್ಯಲ ನೀನೆ | 
ಆತುಮದೊಳಗಿದ್ದು ಪ್ರೇರಿಸದಲೆ ಇಲ್ಲಾ ॥ ೨ ॥ 


ತ್ರಿವಿಡಿ ತಾಳ 
ಮಾಡಿದಾ ಕರ್ಮದಿಂದಲಿ ಪಾಪಪುಣ್ಯವ | 
ಜೋಡಾಗಿ ಉಣದಲೆ ಬಿಡದೆಂಬಿಯಾ | 
ಆಡಲೇನು ಕರ್ಮಜಡವಲ್ಲದೆ ಲಾಭ | 
ಕೇಡು ಕೊಡುವುದಕ್ಕೆ ಸ್ವಾತಂತ್ರ ವೇ । 
ನಾಡೊಳು ಹರಗೋಲು ಸರಿತೆಯೊಳಗೆ ನಿತ್ಯ | 
ಆಡುವದೆಂಬೋರು ಅದಕೆ ಒಂದು | 
ನಾಡಿಯಾದರು ಚೇತನ ವ್ಯಾಪಾರ ಉಂಟೇ । 
ನೋಡುವುದೊಬ್ಬರ ಅಧೀನವೋ । 
ಮೂಢ ಸದನದೊಳಗಲ್ಲಿಂದ ಅಲ್ಲಿಗೆ | 
ಓಡಾಡಿ ತಿರುಗಿದರೆ ಫಲವಹದೇ | 
ಈಡಾರ ನಿನಗೆ ಕರ್ಮಾಧಿಷ್ಠಾನದಲಿ 
ಕೂಡಿಕೊಂಡು ಪುಣ್ಯಪಾಪಂಗಳ | 
ನೀಡಿ ಈ ಪರಿಯಿಂದ ಅನಿತ್ಯವಾಗಿದ್ದ | 
ಬೀಡಿನೊಳಗೆ ಇಟ್ಟು ತಿರುಗಿಸುವೆ । 
ಆಡಲೇನು ಅ೦ದು ಮರುತ ಪಾವಕರು । 
ಕೂಡಿ ಪ್ರತಾಪದಲ್ಲಿ ತೃಣ ಒಂದನು ಅ- | 
ಲ್ಲಾಡಿಸಲಾರದೆ ಸುಮ್ಮನಾದರು ದೇವ । 
ಬೇಡೆಂದು ನಿಲಿಪಾರೇ ನಿನ್ನ ಮಹಿಮೆ । 
ಆಡಿನ ಕೊರಳೂಳು ಸ್ತನವುಳ್ಳ ತೆರದಂತೆ | 
ನಾಡದೈವ೦ಗಳ ಮಹಾಬಿಂಕವು ! 
ಜಾಡಮಯ್ಯನಂತೆ ಉಪಾಯದಲಿ ನೀ । 
ನಾಡುವ ಸೋಜಿಗ ಪೊಗಳಲಳುವೇ | 
ಬೇಡಿಕೊಂಡು ಪೊಟ್ಟಿಪೊರೆವ ಮ೦ದಮನುಜ | 
ಮಾಡಬಲ್ಲನೆ ನಿತ್ಯ ಸ್ಥಾತಂತ್ರವ - | 
ರಾಡಿಕಲೆತ ನೀರಿನಂತೆ ನಾನಿಪೆನೋ | 
ಗೂಡಿನೊಳಗೆ ಬಂದು ನೆಲೆಗಾಣದೆ | 
ಕೋಡಗದ ಮರಿ ನಾನು ನಿನಗೆ ನೀನು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೦೫ 


ಬಿಡಾಲ ನಂದದಿ ಎನಗೆ ಕಾಣೋ | 

ಕಾಡದೆ ಬಿಡನಯ್ಯಾ ನಾಮಸ್ಕರಣೆಗಳು | 

ಪೀಡಿ ಪಿಡಿದವನಂತೆ ಕೂಗಾಡುವೆ | 

ಹಾಡು ಪಾಡುವಂಗೆ ಪಾಪಪುಣ್ಯಗಳೆರಡು । 
ಮಾಡಿಸಿದರೊಳಿತೆ ಏನಾದರೆ ಏನು | 
ಜಾಡಿಬೇಡುವರೊಡಿಯಾ ವಿಜಯ ವಿದ್ಲಲರೇಯಾ | 
ಹೋಡಿನವ ನಾನಲ್ಲ ಪಡಿದೊತ್ತಿನ ತೊತ್ತಿನದಾಸ ॥ ೩ ॥ 


ಅಟ್ಟ ತಾಳ 
ಮೊದಲಿಗೆ ಉತ್ಪತ್ತಿ ಸ್ಥಿತಿ ಲಯ ನೇಮವಾ | 
ಅದರ ತರುವಾಯ ಜ್ಞಾನ ಅಜ್ಞಾನ ವಿ; 
ಮದ ಬಂಧ ಮೋಕ್ಷ ಈ ಪರಿಯಲ್ಲಿ ಕಲಿಸಿ | 
ತುದಿ ಪರಿಯಂತ ತೊಲಗಿ ಪೋಗದಂತೆ ನೀ - | 
ನಿದನು ಮಾಡಿಯಿರಲಾಗಿ ನಾನು ಚಿಂತೆಪದೇನು | 
ತ್ರಿದಶ ಮಿಕ್ಕಾದ ಜನರೊಳಗೊಬ್ಬರು । 
ಎದಿರು ನಿನಗೆ ಮತ್ತಾರಾದರು ಇಲ್ಲ | 
ಇದೆ ಧೈರ್ಯದಲಿ ಎನ್ನನು ಬಳಲಿಸುತಿಪೆ 
ಎ ಎಚ ಧರ್ಮವಲ್ಲವು ಕೇಳು i 
ಹೃದಯದೊಳಗೆ ನೀನೆ ಪ್ರೇರಣೆಯಾಗದೆ | 
ಎದಿ ನಿಷೇಧವ ಮಾಡಬಲೆನೋ ಸ್ವಾಮಿ । 
ಅದೃಷ್ಟ ಯೋಗ್ಯತೆ ಪ್ರ ಪ್ರಯತ್ನ ನಾನಾ | 
ವಧ ನಿಷೇಧವ ಮಾಡಬಲ್ಲೆನೋ ಸ್ವಾಮಿ | 
ಅದೃಷ್ಟ ಯೋಗ್ಯತೆ ಪ್ರಯತ್ನ ನಾನಾ | 
ವಿಧ ಕರ್ಮಗಳು ಭಕುತಿ ವಿರಕುತಿಯು | 
ಸದಾ ಕಾಲದಲ್ಲಿ ನಿನ್ನ ಅಧೀನವಾಗಿರೆ । 
ಮದಡ ಮಾನವ ಎನಗಾವದು ಸ್ವಾತಂತ್ರ । 
ಪದ ಬಂದಿಡಲು ಕಾಯ ಆರದಾರದು ತಿಳಿಯೋ | 
ಸುದರಶನ ಪಾಣಿ ವಿಜಯ ವಎಠ್ಠಲರೇಯಾ | 
ನಿಧಿಯೆ ಎನ್ನ ಕುಲಕೋಟಿಗೆ ನಿದಾನಾ ॥ ೪ ॥ 


ಆದಿ ತಾಳ 
ಅಪವಾದದವನ ಮಾಡಿ ಅಪರಾಧ ಹೊರಿಸಿದರು | 
ನೃಪತಿ ಚರಿಸಿದಂತೆ ಪ್ರಜೆಗಳ ವ್ಯಾಪಾರ । 


83 ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಚಪಲಾ ನೀನಹುದೋ ಎಲ್ಲರೊಳಗಿದ್ದರು । 
ಅಪಯನವಾದ ಪಾಪದ ಭಯವಿಲ್ಲಾ | 

ಸಪುತಾರ್ಚೆ ಸ್ಥಂಭ ಬಲ್ಲ ಬಲವಂತ ಮನುಜಗೆ | 
ಅಪರಿಮಿತವಾದ ಕೊಳ್ಳಿಯ ಭೀತಿಯುಂಟೆ | 
ಕಪಟನಾಟಕ ದೇವಾ ವಿಜಯ ವಿಶ್ಲಲರೇಯಾ । 
ಅಪವರ್ಗ ಸ್ವರ್ಗ ನರಕಾದಲ್ಲಿ ನೀನೇ ವ್ಯಾಪುತಾ ॥ ೫ ॥ 


ಜತೆ 
ಪಾಪ ಪುಣ್ಯಗಳರಡು ನಿನ್ನಾಧೀನವಯ್ಯಾ । 
ಶ್ರೀಪತಿ ವಿಜಯ ವಿಠ್ಠಲ ವಿಶ್ವದಾಧಾರಾ ॥ ೬ ॥ 


೫ ೫ ೫% 


ಸುಳಾದಿ - ೬೩ 


“ಭಯವ್ಯಾಕೆ ನಿನಗೆ ನಿರ್ಭಯನಾಗು ಎಲೆ ಪ್ರಾಣಿ'' ಎಂದು ದಾಸರಾಯರು 
ಧೈರ್ಯ ಹೇಳುತ್ತ ಭವಭಯ ದೂರ ಶ್ರೀಹರಿಯ ಕರುಣಾ ಕಟಾಕ್ಷ ಸರಿಯಾಗಿ 
ಸಹಾಯಕ್ಕೆ ಇದ್ದಾಗ ಮತ್ತೊಬ್ಬರನ್ನು ಬಯಸುವುದಿಲ್ಲ. 

“ಕುದುರೆ ಏರಿದವನು ಕತ್ತೆಯನ್ನು ಬಯಸಿದಂತಾಗುತ್ತದೆ” ಎನ್ನುತ್ತಾರೆ. 

ಶ್ರೀಹರಿನಾಮವೇ ಭಕ್ತರ ದುರಿತಗಿರಿಗೆ ವಜ್ರವಿದ್ದಂತೆ. ಅರಿಭಯಂಕರನಾದ 
ಪರಮಾತ್ಮನು ಸರಿಯದೇ ಸಮೀಪವಿರಲು ಭಯವೇ ಇಲ್ಲ ಎಂಬುದೇ ಈ ಸುಳಾದಿಯ 
ಸಂದೇಶ. | 


॥ ರಾಗ-ತೋಡಿ-ಧ್ರುವ ತಾಳ ॥ 
ಭಯವ್ಯಾಕೆ ನಿನಗೆ ನಿರ್ಭಯನಾಗು ಎಲೋ ಪ್ರಾಣಿ ಭವ- । 
ಭಯದೂರ ಶ್ರೀಹರಿಯಾ ಕರುಣಾಕಟಾಕ್ಷ । 
ಸಯವಾಗಿ ಇರಲು ಸಹಾಯಕೆ ಮತ್ತೊಬ್ಬರನ್ನು | 
ಬಯಸುವದಲ್ಲ ಅಪಜಯಗಳು ಎಂದಿಗಿಲ್ಲ । 
ಹಯಗಮನನಾಗಿ ಕತ್ತೆಯನ್ನು ಹಾರೈಸುವಂಥ | 
ಬಯಲಾಶೆ ಬಿಡು ಬಿಡು ಹುಯಲಿಡಾದಿರು ದುರಮ- । 
ತಿಯಲಿಪ್ರ ಮತಾಶ್ರಯ ಮಾಡಿ ಪರರಿಗೆ ನೊಯಿಸದಿರು | 
ತ್ರಯಲೋಕನುತ ವಿಜಯವಿಶ್ಶಲನೆಂಬೊ ಕ- | 
ರೆಯಮಣಿ ಕಟ್ಟಿರೆ ಭಯವೆತ್ತಣದೋ ಪೇಳು ॥ ೧ ॥ 


ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ೨೦೭ 


ಮಟ್ಟ ತಾಳ 
ಆವಪಿತನು ಸಾಕಿದನು ಪ್ರಹ್ಲಾದನ್ನಾ । 
ಆವಜನನಿ ಸಾಕಿದಳು ಧುವನ್ನ | 
ಆವ ಅಣ್ಣ ಸಾಕಿದನು ವಿಭೀಷಣನ್ನ । 
ಆವ ಪುರುಷ ಸಾಕಿದ ಪಾಂಚಾಲಿಯ । 
ಆವ ಬಂಧು ಸಾಕಿದ ಪರೀಕ್ಷಿತನ್ನ | 
ಆವ ದೈವ ಸಾಕಿತು ಗಜೇಂದ್ರನ್ನ | 
ಆವ ಧೀರ ಸಾಕಿದ ಫಲ್ಗುಣನ್ನ | 
ಆವ ಭಟ ಸಾಕಿದ ಉಗ್ರೇಶನ್ನ | 
ಆವ ರಾಯ ನಾರಿಯರ ಬಿಡಿಸಿದವನು । 
ಆವ ಜಾತಿ ಸಾಕಿತು ಅಜಮಿಳನ | 
ಆವಾವನಾವವನೊ ನೋವು ಕಳದು ಭಕು- | 
ತಾವಳಿಗೆ ವೇಗ ಕೈವಲ್ಯಪಾಲಿಪ | 
ದೇವನೆಂಬವನು ಮತ್ತಾವವನಾವವನೊ । 
ಈ ವಿಚಾರವನ್ನು ಭಾವದಲ್ಲಿ ತಿಳಿದು | 
ಭಾವಜನ ಪೆತ್ತ ವಿಜಯವಿಠ್ಲಲನಂಪ್ರಿ- 
ದಾವರೆ ಯುಗಳದಲಿ ಪಾವನನಾಗುವದು ॥ ೨ ॥ 


ತ್ರಿವಿಡಿ ತಾಳ 
ಒಡಲೊಳು ಅಬುಜಭವಾಂಡ ಕೋಟಿಯ ಕೋಟಿ | 
ಅಡಗಿಸಿಕೊ೦ಡಿಪ್ಪ ಮಹಾಮಹಿಮನ । 
ಒಡನೆ ತೊಟ್ಟಲೊಳು ಪವಳಿಸಿದನೆಂಬ | 
ನುಡಿ ಎತ್ತಣದೋ ಬಲು ಸೋಜಿಗವೊ । 
ನುಡಿಗಗೋಚರನಾದ ದೇವಂಗೆ ಜೋಗುಳ | 
ಬಿಡದೆ ಪಾಡಿದುದೇನೊ ಮೋಹಕವೋ | 
ಪೂಡವಿ ಸಾಗರ ದ್ವೀಪಧಾಧಾರ ಕರ್ತನು | 
ನಡೆನುಡಿ ಕಲಿತನೆಂಬುವದು ಏನೋ | 
ಎಡಿಯವಲ್ಲದ ನಿತ್ಕತೃಪ್ಪನು ಮೊಲೆಪಾಲು । 
ಗುಡಿದನೆಂಬುವದಿದು ನಿಜವೆನ್ನಿರೋ | 
ಪಡೆಧರ ಗರುಡರಿಗೆ ಬೆಡಗು ತೋರುವ ಹರಿಯ | 
ಮಡದೆರೆತ್ತಿದರೆಂಬೊ ಘನವಾವದೋ | 
ಅಡಿಗಳೊಳಗೆ ಕ್ಟೋಣಿ ಅಡಗಿಸಿದ ಧಿಟ್ಟ । 
ಸಡಗರದ ದೈವ ವೊಲಿದಿರಲು । 


೨೦೮ ಶ್ರೀ ವಿಜಯದಾಸಕ್ಕತ ಸೋತ್ರ ಸುಳಾದಿಗಳು 


ಬಡದಿರು ದೈನ್ಯವ ಒಬ್ಬರ ಬಳಿಯಲ್ಲಿ | 

ಕೂಡರು ಮನಸಿನಂತೆ ನೆನೆಸಿದ ಫಲ । 
ಬಡವರಾಧಾರ ಶ್ರೀವಿಜಯವಿಶ್ನಲ ಕರುಣಿ | 

ಬಿಡನು ನಿನ್ನವನೆಂದು ನುಡಿದರೊಮ್ಮ್ಯಾದರು ॥ ೩ ॥ 


ಅಟ್ಟ ತಾಳ 
ಜನನದ ಭಯ ಮರಣದ ಭಯ ಬರುತಿಪ್ಪ | 
ಮನೊ ಇಂದಿಯಂಗಳು ಎರಗುವ ಭಯ ದು- | 
ರ್ದಿನಭಯ ಬಲುರೋಗ ತೊಡಕುವ ಭಯಕಾ | 
ಲನ ಭಯ ತನಗಿಕ್ಕುವ ವಿಷದ ಭಯ ತೀವ್ರವಾದ ತಮ -| 
ಸಿನ ಭಯ ನಾನಾಕ ಭಯಗಳು ಬಂದರು | 
ಗಣನೆ ಮಾಡಲು ಕಾಣೊ ಹರಿಯ ನಂಬಿದ ಜನ - | 
ರನು ಮಾನ ಸಲ್ಲದು ಸತತ ತಿಳಿದದು । 
ಜನುಮಾದಿ ಕರ್ತ ವಿಜಯವಿಠ್ಠಲನ್ನ ಅ - 
ರ್ಚನೆ ಮಾಡು ಅನುದಿನ ಭಯಗಳು ನೀಗು | ೪ ॥ 


ಆದಿ ತಾಳ 

ದುರಿತಗಿರಿಗೆ ವಜ್ರ ಹರಿನಾಮ ಭಕರಿಗೆ | 
ನಿರುತ ವಜ್ರದ ಜೋಡು ಭಯವಿಟ್ಟು ನಡುವಂಗೆ । 
ಸುರಿವದು ಮಧುರಪಾನ ಬಿಡದೆ ನೆನೆವಂಗೆ । 
ನೆರೆನಂಬಿದವರಿಗೆ ಸುತ್ತುತ್ತಿರುವ ಪ - । 
ಹರೆ ಕರೆಯಲು ವೈಕುಂಠ ಕರತಳದಿ ಇಪ್ಪದು | 
ಹರಿಯೆಂದು ನೆನೆದವರ ಸಂಗತಿಯಲ್ಲಿ ಕ್ಷಣ- | 
ಎರಲು ಮುಕ್ತಿಗೆ ಮಾರ್ಗ ಬಯಲಾಗಿ ತೋರುವುದು | 
ಹರಿ ಪಾದದಲಿ ಆಸಕ್ತನಾಗಿದ್ದವನಿಗೆ | 
ಇರಳು ಹಗಲು ಮೃತ್ಯು ಕಾಯ್ದೇನು ಮಾಡುವದು | 
ಅರಿಭಯಂಕರ ನಮ್ಮ ಎಜಯವಿಠ್ಚಲೇಶ | 
ಸರಿಯದೆ ಸಮೀಪ ಇರಲು ಎತ್ತಣ ಭಯ ॥ ೫ ॥ 


ಜತೆ 
ಉ೦ಟುಂಟು ವಿಜಯವಿಠ್ಕ್ಶಲನೆಂದವಗೆ ಭಯದ | 
ಗ೦ಟಲನೊದೆದು ವೈಕುಂಠಪುರದ ಗತಿ ॥ ೬॥ 


ಜತ ಜೇ 


14 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಟಿ 


pe 


೫. ಶ್ರೀದುರ್ಗಾದೇವಿ ಸ್ತೋತ 


ಎ 





ಗರ್ವಿಷ್ಟರಾದ ಅಸುರರೆಂಬ ಕತ್ತಲೆಯನ್ನು ನಾಶಗೈಸುವುದರಲ್ಲಿ ಪಟುವಾದ, 
ಮುಕ್ತರಿಂದಲೂ ಪೂಜಿಸಲ್ಪಡುವ ಪಾದಗಳುಳ್ಳ, ಹರಿಯಾಂಕ ಸಂಸ್ಥೆಯಾದ 
ದುರ್ಗಾದೇವಿಯ, ಮನಸ್ಸಿನ ರೋಗವಾದ ಕಾಮ ಕ್ರೋಧಾದಿ ದೋಷಗಳನ್ನು 
ದೂರಮಾಡಿ ಮಂಗಳರೂಪವಾದ ಮೋಕ್ಷವನ್ನು ಕೊಡುತ್ತಾಳೆ. 

ಈ ಸುಳಾದಿಯಲ್ಲಿ ದಾಸರಾಯರು ದುರ್ಗಾದೇವಿಯ ರೂಪ ಗುಣ ಕ್ರಿಯೆಗಳನ್ನು 
ವಿವರವಾಗಿ ವರ್ಣಿಸಿದ್ದಾರೆ. 

ಈ ಸುಳಾದಿಯನ್ನು ಪ್ರತಿದಿನ ತ್ರಿಕಾಲಗಳಲ್ಲಿ ನಲ್ಪತ್ತೊಂದು ದಿನ ಪಾರಾಯಣ 
ಮಾಡಿದವರ ದುರಿತಗಳು ದೂರಾಗುತ್ತವೆ ಎಂದು ಅನುಭವಿಗಳ ಅಭಿಪ್ರಾಯ. 


ಸುಳಾದಿ-೬೪ 


॥ ರಾಗ-ಭೈರವಿ-ಧ್ರುವ ತಾಳ ॥ 
ದುರ್ಗಾ ದುರ್ಗೆಯೆ ಮಹದುಷ್ಠಜನ ಸಂಹಾರೆ | 
ದುರ್ಗಾಂತಗತ ದುರ್ಗೆ ದುರ್ಲ್ಬಭೆ ಸುಲಭೆ । 
ದುರ್ಗಮಯವಾಗಿದೆ ನಿನ್ನ ಮಹಿಮೆ ಬೊಮ್ಮ- | 
ಭರ್ಗಾದಿಗಳಿಗೆಲ್ಲ ಗುಣಿಸಿದರೂ | 
ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ । 
ವರ್ಗಕ್ಕೆ ಮೀರಿದ ಬಲುಸುಂದರೀ | 
ದುರ್ಗುಣದವರ ಬಾಧೆ ಬಹಳವಾಗಿದೆ ತಾಯಿ । 
ದುರ್ಗತಿಹಾರೆ ನಾನು ಪೇಳುವದೇನು | 
ದುರ್ಗ೦ಧವಾಗಿದೆ ಸಂಸ್ಕೃತಿ ನೋಡಿದರೆ | 
ನಿರ್ಗಮ ನಾಕಾಣನಮ್ಮ ಮಂಗಳಾಂಗೆ | 


೨೧೦ ಶ್ರೀ `ವಿಜಯದಾಸಕೃತ ಸೆ ಸ್ತೋತ್ರ ಸುಳಾದಿಗಳು 


ಬ ಹೇ ದುರ್ಗೆ ಮಹಾದುರ್ಗೆ ಭೂದುರ್ಗೆ ಎಷ್ಟು -.| 
ದುರ್ಗೆ ದುರ್ಜಯೆ' ದುರ್ಧಷ ಶಕ್ತಿ । . 

ದುರ್ಗ ಕಾನನ ಗಹನ ಪರ್ವತ ಘೋರ ಸ ಸರ್ಪ | 
ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು - | 

ವರ್ಗ ಭೂತಪ್ರೇತ ಪೈಶಾಚಿ ಮೊದಲಾದ | 

ದುರ್ಗಣ ಸಂಕಟಪ್ರಾಪವಾಗೆ | | 
ದುರ್ಗಾ ದುರ್ಗೆ ಎಂಐ ಉಚ್ಚಸ್ವರದಿಂದ | 
ನಿರ್ಗಳಿತನಾಗಿ ಒಮ್ಮೆ ಕೂಗಿದರೂ | 
ಸ್ಪರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು | 
ಸುರ್ಗಣ ಜಯಜಯವೆಂದು ಪೊಗಳುತಿರೆ 
ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕ್ಷಿಭೂತೆ | 
ನಿರ್ಗುಡಿದಂತೆ ಲೋಕಲೀಲೆ ನಿನಗೆ | 
ಸ್ಪರ್ಗ೦ಗಾಜನಕ ನಮ್ಮ ವಜಯವಿಠ್ನಲನಂಪ್ರ | 
ದುರ್ಗಾಶ್ರಯ ಮಾಡಿ "ಬದುಕುವಂತೆ ಮಾಡು ॥ ೧ ॥ 


ಮಟ್ಟ ತಾಳ 

ಅರಿದರಾಂಕುಶ ಶಕ್ತಿ ಪರಶು ನೇಗಲಿ ಖಡ್ಗ । 

ಸರಸಿಜ ಗದೆ ಮುದರ ಚಾಪ ಮಾರ್ಗಣ | 

ವರ ಅಭಯ ಮುಸಲ ಪರಿ ಪರಿ ಆಯುಧವ | 
ಧರಿಸಿ ಮೆರೆವ ಲಕುಮಿ ಸರಸಿಜಭವ ರುದ್ರ । 

ಸರುವ ದೇವತೆಗಳ ಕರುಣಾಪಾಂಗದಲ್ಲಿ | 

ನಿರೀಕ್ಷಿಸಿ ಅವರವರ ಸ್ವರೂಪಸುಖ ಕೊಡುವ! 

ಸಿರಿ ಭೂಮಿ ದುರ್ಗಾ *ಸರುವೋತ್ತಮ ನಮ್ಮ ವಿಜಯವಿಠ್ಠಲನ೦ಫ್ರಿ | 
`` ಪರಮ ಭಕುತಿಯಿಂದ ಸ್ಮರಿಸುವ 'ಜಗಜ್ಜನನಿ' | 


| ತ್ರಿವಿಡಿ ತಾಳ 
ಸುತಿಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಉ- | 
ನತ ಬಾಹು ಕರಾಳವದನೆ ಚ೦ದಿರಮುಖೆ । 
ಧೃತಿ ಶಾಂತಿ ಬಹುರೂಪೆ ರಾತ್ರಿ ರಾತ್ರೆಚರಣೆ I 
ಸ್ಥಿತಿಯ ನಿದ್ರಾಭದ್ರೆ ಭಕ್ತವತ್ತಲೆ ಭವೇ | 
| ಚಿತುರಷ್ಟದ್ವಿಹಸ್ತೆ ಹಸ್ತಿ ಹಸ್ತಿಗಮನೆ ಅ- |? 
ದುತ ಪ್ರಬಲ ಪ್ರವಾಸ ದುರ್ಗಾರಣ್ಯವಾಸೆ | 


ಕಿತಿಬಾರ ಹರಣೆ ಕೀರಾಬಿತನಯೆ ಪ — | 
೦) | ಯು ಕಾ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೧೧ 


ದ್ಲತಿ ಪ್ರದಾತೆ ಮಾಯಾ ಶ್ರೀಯೆ ಇಂದಿರ ರಮ | 
ದಿತಿಜಾತ ನಿಗ್ರಹೆ ನಿರ್ಧೂತ ಕಲ್ಮಷ । 
ಪ್ರತಿಕೂಲ ಭೇದೆ ಪೂರ್ಣ ಬೋಧೆ ರೌದೆ | 
ಅತಿಶಯ ರಕ್ತ ಜಿಹ್ಹಾಲೋಲೆ ಮಾಣಿಕ್ಕಮಾಲೆ 
ಜಿತಕಾಮೆ ಜನನ ಮರಣ ರಹಿತೆ ಖ್ಯಾತೆ | 
ಘೃತಪಾತ್ರ ಪರಮಾನ್ನ ತಾಂಬೂಲಹಸ್ಮೆ ಸು - | 
ವತ ಪತಿವತೆ ತ್ರಿನೇತ್ರೆ "ರಕ್ತಾಂಬರೆ | 
ಶತಪತ್ರ ನಯನೆ ನಿರುತಕನ್ಕೆ ಉದಯಾರ್ಕ - | 
ಶತಕೋಟಿ ಸನ್ನಿಭೆ ಎರಿಯಾ ಸಂಸ್ತೆ - | 
ಶುತಿ ತತಿ ನುತೆ ಶುಕ್ಷಶೋಣಿತ ರಹಿತೆ ಅ - | 
ಪ್ರತಿಹತೆ ಸರ್ವದಾ ಸಂಚಾರಿಣಿ ಚತುರೆ | 
ಚತುರ ಕಪರ್ದಿಯೆ ಅಂಭಣಿ ಹೀ | 
ಉತ್ಪತ್ತಿ ಸಿತಿ ಲಯಕರ್ತೆ ಶುಭ್ರ `ಕೋಭನ ಮೂರ್ತೆ । 
ಪತಿತ “ಪಾವನೆ ಧನ್ಯ ಸರ್ವೋಷದಿಯಲಿದ್ದು | 
ಹತ ಮಾಡು ಕಟ ರೋಗಂಗಳಿಂದ | 
ಕ್ಷಿತಿಯೊಳು ಸುಖದಲ್ಲಿ ಬಾಳುವ ಮತಿ ಇತ್ತು ! 
ಸತತ ಕಾಯಲಿ ಬೇಕು ದುರ್ಗೆ ದುರ್ಗೇ | 
ಚ್ಯುತದೂರ ವಿಜಯವಿಠ್ಚಲರೇಯನ ಪ್ರೀಯೆ । 
ಕೃತಾ೦ಜಲಿಯಿಂದಲಿ ತಲೆಬಾಗಿ ನಮಿಸುವೆ I A 


ಅಟ್ಟ ತಾಳ 
ಶ್ರೀಲಕ್ಷ್ಮಿ ಕಮಲಾ ಪದ್ಮಾ ಪದ್ಮಿನಿ ಕಮ- | 
ಲಾಲಯೆ ರಮಾ ವೃಷಕಪಿ ಧನ್ಯಾ ವೃದ್ಧಿ ವಿ- | 
ಶಾಲಾ ಯಜ್ಞಾ ಇಂದಿರೆ ಹಿರಣ್ಯ ಹರಿಣಿ | 
ವಾಲಯ ಸತ್ಕನಿತ್ಯಾನಂದ ತ್ರಯಿ ಸುಧಾ । 
ಶೀಲೆ ಸುಗಂಧ ಸುಂದರೆ ವಿದ್ಯಾ ಸುಶೀಲೆ। 
ಸುಲಕ್ಷಣ ದೇವಿ ನಾನಾ ರೂಪಗಳಿಂದ ಮರವ ಮೃತ್ಯುನಾಶೆ | 
ವಾಲಗ ಕೊಡು ಸಂತರ ಸನ್ನಿಧಿಯಲ್ಲ | 
. ಕಾಲಕಾಲಕ ಎನ್ನ ಭಾರವೊಹಿಸುವ ತಾಯಿ । 
ಮೇಲು ಮೇಲು ನಿನ್ಯಶಕ್ತಿಕೀರ್ತಿ ಬಲು | 
ಕೇಳಿ ಕೇಳಿ ಬಂದೆ ಕೇವಲ ಈ ಮನ । 
ಘಾಳಿಯಂತೆ ಪರದ್ರವ್ಯಕ್ಕೆ ಪೋಪದು । 
ಏಳಲಮಾಡದೆ ಉದ್ಧಾರ ಮಾಡುವ | 


ವಿ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಕೃಲಾಸ ಪುರದಲ್ಲಿ ಪೂಜೆಗೊಂಬ ದೇವಿ | 

ಮೂಲಪಕೃತಿ ಸರ್ವ ವರ್ಣಾಭಿಮಾನಿನಿ | 

ಪಾಲಸಾಗರ ಶಾಯಿ ವಿಜಯವಿಠ್ಚಲನೊಳು । 

ಲೀಲೆ ಮಾಡುವ ನಾನಾಭರಣಭೂಷಣೆ ಪೂರ್ಣ ॥ ೪ ॥ 


ಆದಿ ತಾಳ 
ಗೋಪಿನ೦ದನೆ ಮುಕ್ತ ದೈತ್ಯಸ೦ತತಿಗೆ ಸಂ-। 
ತಾಪವ ಕೊಡುತಿಪ್ಪ ಮಹಾಕಠೋರ ಉಗ್ರ - । 
ರೂಪ ವೈಲಕ್ಷಣೆ ಅಜ್ಜಾನಕ್ಕಭಿಮಾನಿನಿ | 
ತಾಪತ್ರಯ ವಿನಾಶೆ ಓಂಕಾರ ಹೂಂಕಾರ | 
ಪಾಪಕಂಸಗೆ ಭಯ ತೋರಿದೆ ಬಾಲಲೀಲೆ । 
ವ್ಯಾಪುತೆ ಧರ್ಮ ಮಾರ್ಗ ಪ್ರೇರಣೆ ಅಪ್ರಾಕೃತ | 
ಸ್ವಾಪದಲಿ ನಿನ್ನ ನೆನೆಸಿದ ಶರಣನಿಗೆ । 
ಅಪಾರವಾಗಿದ್ದ ವಾರಿಧಿಯಂತೆ ಮಹಾ - | 
ಆಪತ್ತು ಬಂದಿರಲು ಹಾರಿ ಪೋಗೊವು ಸಪ್ತಂ | 
ದ್ವೀಪ ನಾಯಿಕೆ ನರಕ ನಿರ್ಲೇಪೆ ತಮೋಗುಣದ | 
ವ್ಯಾಪಾರ ಮಾಡಿಸಿ ಭಕ್ತಜನಕೆ ಪುಣ್ಯ । 
ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ | 
ಪ್ರಾಪುತವಾಗಿ ಎನ್ನ ಮನದಲ್ಲಿ ನಿಂದು ದುಃಖ- | 
ಕೂಪದಿಂದಲಿ ಎತ್ತಿ ಕಡೆ ಮಾಡು ಜನ್ಮಂಗಳು | 
ಸೌಪರ್ಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ | 
ಆಪಾದ ಮೌಳಿ ತನಕ ಭಜಿಸಿ ಭವ್ಯರಾದರು । 
ನಾ ಪೇಳುವದೇನು ಪಾಂಡವರ ಮನೋಭೀಷ್ಟ | 
ಈ ಪಂಚಭೌತಿಕದಲ್ಲಿ ಆವ ಸಾಧನ ಕಾಣೇ | 
ಶ್ರೀಪತಿನಾಮ ಒಂದೇ ಜಿಹ್ಹಾಗ್ರಹದಲಿ ನೆನೆವ । 
ಔಪಾಸನ ಕೊಡು ರುದ್ರಾದಿಗಳ ವರದೇ | 
ನ ಪಸಜನ ಪ್ರೀಯ ವಿಜಯವಿಠಶ್ಚಲ ಮೂರ್ತಿಯ | 
ಶ:ಪಾದಾರ್ಚನೆ ಮಾಳ್ತಾ ಶ್ರೀಭೂದುರ್ಗಾ ವರ್ಣಾಶ್ರಯೆ ॥ ೫ ॥ 


ಇ $2 


(C 


ಜತೆ 
ದುರ್ಗೆ ಹಾಹೆಹೊ ಹಾ ದುರ್ಗೆ ಮಂಗಳ ದುರ್ಗೆ । 
ದುರ್ಗತಿ ಕೊಡದಿರು ವಿಜಯವಿಠ್ಚಲನ ಪ್ರೀಯೇ ॥ ೬ ॥ 


೫ x ೫ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೧೩ 


೬. ಶ್ರೀ ವಾಯುದೇವರ ಅವತಾರ ಸ್ತೋತ್ರ 





ಶ್ರೀ ವಾಯುದೇವರು ಜೀವಕೋಟಿ ಪ್ರವಿಷ್ಣರು. “ಪ್ರಧಾನಾಂಗಂ ಹಿ ಮಾರುತಿ' 
ಎ೦ಬ ನುಡಿಯಂತೆ ಇವರು ಸ್ವಾಮಿಯಾದ ಶ್ರೀಹರಿಯ ಪ್ರಥಮಾಂಗರು. ಅಂದರೆ 
ಸಾಕ್ಟಾತ್‌ ಪ್ರತಿಬಿ೦ಬರು. ಕಾರಣ ವಾಯುದೇವರ ರೂಪ, ಗುಣ, ಕ್ರಿಯೆಗಳು 
ಇವರ ಪ್ರತ್ಯಕ್ಷಬಿಂಬನಾದ ಶ್ರೀಹರಿಯ ರೂಪ, ಗುಣ, ಕ್ರಿಯೆಗಳ ಲಾಕ್ಷಣಿಕ 
ಸಾಮ್ಯತ್ತವುಳ್ಳವುಗಳಾಗಿವೆ. ಇವರು ಪೂರ್ವ ಪ್ರಸಿದ್ಧ ಶ್ರೀರಮಾನಾರಾಯಣರನ್ನುಳಿದು 
ಅನಂತ ವೇದಗಳಿಂದ ಪ್ರತಿಪಾದ್ಯರು. 

ಇವರು ಈಶಕೋಟಿಯ ರಮಾನಾರಾಯಣರಿಗೂ ಜೀವಕೋಟಿಯ 
ರುದ್ರಾದಿದೇವತೆಗಳಿಗೂ ಮಧ್ಯಸ್ಥರಾಗಿದ್ದಾರೆ. ಜೀವಕೋಟಿಯವರಿಂದ ಸಾಧನೆ 
ಮಾಡಿಸಿ ಈಶಕೋಟಿಯವರಿ೦ದ ಅವರವರ ಗತಿ ಕೊಡಿಸುತ್ತಾರೆ. 

ಜೀವೋತ್ತಮರಾದ ವಾಯುದೇವರು ಶ್ರೀಹರಿಗೆ ಪ್ರತಿಮಾರೂಪರು. ಕಾರಣ 
ಇವರ ವಿನಃ ಹರಿಧ್ಯಾನ ವ್ಯರ್ಥ. ಜೀವರ ಸಾಧನ ಪೂರ್ತಿಗೈಸಿ ಶ್ರೀಹರಿಯ 
ಆಜ್ಞೆಯಂತೆ ಮುಕ್ತಿಯನ್ನು ಕೊಡುತ್ತಾರೆ. 

“ ವಾಯುದೇವರಿಗೆ ವ ಕಾಲದಲ್ಲಿಯೂ Kk ದೋಷಗಳಿಲ್ಲ. 
ಇವರು ಪರಶುಕ್ಷತ್ರಯರು. 

ಪರಮಾತ್ಮನ ಸೇವಾರ್ಥವಾಗಿ ಇವರು ಹನುಮ, ನ ಮಧ್ವ ಎಂಬ 
ಮೂರು ಮುಖ್ಯ ಅವತಾರಗಳನ್ನು ಮಾಡಿದ್ದಾರೆ. ಈ ಅವತಾರ-ಅವತಾರತ್ರಯಗಳಲ್ಲಿ 
ಬಲ ಹಾಗೂ 'ಜ್ಞಾನದ ಕಾರ್ಯವನ್ನು ತೋರಿಸಿದ್ದಾರೆ. ಈ ಅವತಾರತ್ರಯಗಳ 
ಬಗ್ಗೆ ಪ್ರಮಾಣವಾಕ್ಕಗಳನ್ನು ಮಹಾಭಾರತ, ಬ್ರಹ್ಮಪುರಾಣ ಹಾಗೂ ವರಾಹ, 
ಸ್ಕಾಂದ, ಗಾರುಡ ಮುಂತಾದವುಗಳಲ್ಲಿ ಕಾಣಬಹುದಾಗಿದೆ. 

ಹನುಮದವತಾರದ ವಿವರವಾದ ವಿಷಯವನ್ನು ರಾಮಾಯಣದಲ್ಲಿಯೂ, 
ಭೀಮಾವತಾರದ ಕಾರ್ಯವನ್ನು ಭಾರತದಲ್ಲಿಯೂ. ಹಾಗೂ ಮಧ್ವಾವತಾರದ 
ಸಂಪೂರ್ಣ ಶಬ್ದಚಿತ್ರವನ್ನು ಶ್ರೀ ಸುಮಧ್ವ ವಿಜಯದಲ್ಲಿಯೂ ಸಂದರ್ಶಿಸಬಹುದು. 


ಹ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವಾಯುದೇವರ ಸ್ಲೋತ್ರಮಾಡುವಾಗ ಈ ರೂಪತ್ರಯಗಳನ್ನು 
ವರ್ಣಿಸಬೇಕಾದುದು ಮಾಧ್ದರ ಶುದ್ದ ಸಂಪ್ರದಾಯ. ಈ ವಿಶೇಷದ ವಿಶಿಷ್ಟ ಪಕಾಶದಲ್ಲ 


ದಾಸರಾಯರ ಕೃತಿಗಳನ್ನು ನೋಡಬಹುದಾಗಿದೆ. 
ಈ ಭಾಗದಲ್ಲಿ ಅವತಾರತ್ರಯಗಳ ಸ್ತೋತ್ರ ಸುಳಾದಿಗಳು ಭಕ್ತಾ ಕಿವೃದ್ಧಿಗೆ 
ಸಾಧಕವಾಗಿವೆ. 


“ಶ್ರೀಹರಿಗೆ ಪ್ರತಿಮಾರೂಪನಾದ, ಜೀವೋತ್ತಮನಾದ ಮುಖ್ಯಪ್ರಾಣನೇ ನಿನ್ನ 


ಅನುಗ್ರಹವಿಲ್ಲದೆ ಶ್ರೀಹರಿಯು ಪ್ರಸನ್ನ ನಾಗಲಾರನು. ಅವನ ಪ್ರಸನ್ನತೆ ದೊರೆಯದೇ 
ಸಂಸಾರಾಖ್ಯ ವಾದ ಈ ನಂಪನ ನಂ ನನಗೆ ೬೫.೫8೫. 

ಹ್‌ ದಯಾಮಯನಾದ ತ್ರಿಲೋಕ ಗುರುವೇ ನನ್ನಿ ೦ದ ಸತ್ಯರ್ಮ ಮಾಡಿಸಿ, 
ಸುಜ್ಜಾನಮತಿಯನ್ನಿತ್ತು ಪ ಪರಿಪಾಲಿಸು ಎಂದು ಅನನ್ಯ ತಾಗಿ ಪಾರ್ಥಿಸುವೆ. | 


ಶ್ರೀವಾಯು ಹನುಮದವತಾರ 





ಸುಳಾದಿ-೬೫ 


ಜಯಾ ಸಂಕರುಷಣನ ಪುತ್ರನಾದ ಸೂ ತ್ರನಾಮಕ ವಾಯುದೇವರು ತ್ರಿರೋಕದ 
ಗುರುವು. ತ್ರಿನೇತ್ರ ಮೊದಲಾದವರೆಲ್ಲರೂ ಈತನ ಶಿಷ್ಯರು. 

ಪಾಲ್ಕಡಲನ್ನು ಕಡೆದಾಗ ಮೇಲಂದ ಗರಳನ್ನು ವಾಯುದೇವನು ಮೇಲ್ಮೈಯಿಂದ 
ಅಮೃ ತವನ್ನಾಗಿ ಕಾಂಡ ಕುಡಿದನು. 

ಡ್‌ 'ಭಕ್ತರಾದ ನಮ್ಮ ಬುದ್ಧಿಯು ವಿಷಕ್ಕೆ ಸಮಾನವಾದ ಕಲಿಯು ದೇವತೆಗಳಲ್ಲಿ 
ಪ್ರವೇಶಮಾಡಿದ ಪ್ರಮೇಯವನ್ನು ಆ: ಆ ಕಲಿಯು ವಾಯುದೇವನಲ್ಲಿ 
ಪ್ರದೇಶಿಸಲಾರನೆಂಬುದನ್ನು ಬು ವಾಯುದೇವನು ಇತರ ದೇವತೆಗಳಿಗಿಂತ 
ಉತ್ತಮನು ಎಂದು ಯೂತನಾಮಕನ ಪಾವಿತ್ರತೆಯನ್ನು ಅರಿತುಕೊಳ್ಳಬೇಕು. 


ರೇ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೨೧೫ 


ಹನುಮನೆಂಬುದು ಜ್ಞಾನಕ್ಕೆ ಹೆಸ ಸರು. ಹನುಮನನ್ನು ನೆನೆದರೆ ಸರ್ವಕಾರ್ಯವೂ 
ಶುದ್ಧ, ಸಿದ್ಧ - ಎಂಬ ಚಾರಿತ್ರಿಕ ಅನೇಕ ಉದಾಹರಣೆಗಳನ್ನು ದಾಸರು ಇಲ್ಲಿ 
ಉದಾಹರಿಸಿದ್ದಾರೆ. ಭೀಮ ಮಧ್ವಾವತಾರಗಳನ್ನು ಸಂಗ್ರಹವಾಗಿ ನಿರೂಪಿಸುತ್ತ 


ದಾಸರಾಯರು 'ಈತನನ್ನು ಪರಮಾತ್ಮನ ಪ್ರೇಮದ ದಾಸ ಎಂದಿದ್ದಾರೆ. 


॥ ಶಟಟಪ್ವಟನಿ- ಪ್ರವ ತ ತಾಳ ॥ - 
ಧಾತ್ರಿತ್ರಯಕೆ ಗುರು ಸೂತ್ರನಾಮಕ ವಾಯು- | 
ಪುತ್ರನು ಜಯಸಂಕರುಷಣ ದೇವಗೆ | | 
ನೇತ್ರತ್ರಯಾದಿಗಳು ಪರಮ ಶಿಷ್ಯರು ಈತಗೆ | 
ಸುತ್ರಾಮ ವಿಭುದರು ದನುಜಬಲ ಒಂದಾಗಿ | - 
ಮಿತ್ರಭಾವದಲಿ ಮಂದರ ತಂದು ಮರ್ದಿಸಲು | 
ಘಾತ್ರವಾದ ಮಹ ಹಲಹಲ ಉದುಭವಿಸೆ । : 
ಗಾತ್ರಿವನು ಬಚ್ಚಿಟ್ಟು ದಾನವಮರರೋಡ । 
ಚಿತ್ರವೇಗದಲಿ ಶ್ರೀಹರಿ ಚರಣಾನುಗಹ । 
ಪಾತವೆಂದೆನಿಸಿ : ಮಂಗಳವಾದ ತಪನೆಯ | 
ಪಾತ್ರಿಯೊಳಗೆ ಕಾಳಕೂಟವೆ ಭುಂಜಿಸಿ । 
ಮಾತ್ರದಲ್ಲಿ ತೇಗಿದನು ಜೀರ್ಣ ಮಾಡಿಕೊಂಡು | 
ಚಿತ್ರ ಚಾರಿತ್ರ ಅಚ್ಯುತ ವಿಜಯವಿಶ್ಯಲನ್ನ | 
ಸ್ತೋತ್ರನು ಭಾರತಿ ಕಳತ್ರ ಶುಚಿಮಿತ್ರ ॥ ೧ ॥ 


ಮಟ್ಟ ತಾಳ 
ಪಶುಪತಿ ಮೂರುರ ಅಸುರರ ಗೆಲಪೋಗೆ | 
ಅಸಮ ನೂತನು ಸರಸಿಜಸ೦ಭವನು ರಾ- | 
ಜಿಸುವ ಸುವಾ ಮೇರು ಧನಸು ನಾರಾಯಣ | : 
ಅಸಿ ಮಾರ್ಗಣನು ತ್ರಿದಶ ಬಲರುವೇದ | 

ಎಸೆವ ವಾಜಿಗಳು ಸಾಹಸಿಗನು ತಾನಾಗಿ | 
ಎಶೆದಲ್ಲಿರುತಿರೆ ಅಸುರಾರಿಗೆಲಿಸೆ 

ಅಸಹಾಯ ಶೂರ ಹನುಮಾ ಬಿಸಿನಿಧಿಗೆ ಹಾರಿ । 
ದಶಶಿರನ ಭಂಜಿಸಿ ನಗರವ ಉರುಪಿ | : 

. ಅಸುರುಹ ಕೋಟಿಲಿಂಗ ಅಸಮ ವಿಜಯವಿಶ್ಚ- | 
ಲ ಸದನನ್ನ ನಾಮ ರಸವಾಗುಂಬೊ ಪಶುಪತಿಗಿಂದಧಿಕ ॥ ೨ ॥ 


ಹೂ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರೂಪಕ ತಾಳ 
ಮುಂದೆ ಈತನು ಬ್ರಹ್ಮಾ “ವಾಯುವ್ವೆೈ ಬ್ರಹ್ಮಾ” | 
ಎಂದೆ೦ಬೊ ನಿಗಮಾರ್ಥವ ಪೇಳುತಲಿವಕೊ | 
ಸಂದೇಹ ಸಲ್ಲದು ತದ್ದೇಷವ ಮರದು | 
ಪೊಂದಿ ವೈಷ್ಣವರಾಗಿ ವಾತನ್ನ ಪಾದ- | 
ವಂದಿಸಿ ಪಾಪವಿಮುಕ್ತರಾಗುವದು | 
ತಂದೆ ತಾಯಿ ಮತ್ತೆ ಬಂಧು ಬಳಗ ಗುರು - | 
ವೆಂದರೆ ಇವರೇ ನಮಗೆ ಸರ್ವರಿಗೇ | 
ಮಂದಮಾರ್ಗವ ಬಿಡು ಮನವೀತನಲ್ಲಿಡು | 
ಸ್ಮ೦ದನಾಮ ಸಿರಿ ವಿಜಯವಿಠ್ನಲನ್ನ | 
ದ್ವಂದ್ವಪಾದ ತೋರಿ ಸಾಂದ್ರಸುಖವೀವ ॥ ೩ ॥ 


 ರುಂಪೆ ತಾಳ 
ಹನುಮನ ನಂಬಿದರೆ ಸುಗ್ರೀವನು ಗೆದ್ದ । 
ಹನುಮನ ನಂಬಿದರೆ ವಿಭೀಷಣ ಪ್ರಸಿದ್ಧ | 
ಹನುಮನ ನಂಬಿದರೆ ಸರ್ವ ಕಾರ್ಯವೆ ಬದ | 
ಹನುಮನ ನಂಬದವ ಪಾಪದಲಿ ಬಿದ್ದ । 
ಹನುಮ ಹನುಮನೆಂಬೋದು ಜ್ಞಾನಕ್ಕೆ ಶಬ್ದ | 
ಹನುಮನೆ ಮಹತ್ತತ್ತ ಎಕ್ಕಭಿಮಾನಿಯೆನಿಸಿದ | 
ಹನುಮಗೆ ವನಜಸ೦ಭವಗೆ ಅಭೇದ | 
ಮನೋ ಜೀವ ವಿಜಯವಿಠ್ನಲನಲ್ಲಿ ಇದ್ದ ॥ ೪ ॥ 


ತ್ರಿವಿಡಿ ತಾಳ 
ಖಗನು ಕಲಶವ ತಂದು ಜಗದೊಳು ಪೆಸರಾದ | 
ಗಗನಾಂಗಣದಲಿ ಸಂಜೀವ ನಗವ - | 
ಬಗದು ತೃಣವ ಮಾಡಿ ಎಗರಿಸಿಕೊಂಡು ಎಳೆ - | 
ನಗಿಯಿಂದದಾಣೆಕಲ್ಲಂತೆ ಹಾರಿಸುತ್ತ | 
ಹಗಯಿಂದ ಮಡಿದ ಕಪಿಗಳನೆಬ್ಬಿಸಿ ಮೂರು | 
ಜಗದಪತಿಗೆ ಸೇವೆ ಅರ್ಪಿಸಿದನು | 
ಜಗಸೇತುವೆ ನಾಮ ವಿಜಯವಿಠಲ ಬಲ್ಲ | 
ಮಿಗಿಲಾರು ಹನುಮಗೆ ಯುಗಯುಗದೊಳಗೆ | ೫ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೧೭ 


ಅಟ್ಟ ತಾಳ 
ರಣದೊಳು ಫಣಿಪನ್ನ ಅವತಾರವಾದ ಲ- | 
ಕ್ಷ್ಮಣನು ಬಿದ್ದಾಗ ಮೂಲರೂಪ ಸ್ಫರಿಸಿರೆ | 
ಗಣನೆಯಿಲ್ಲದೆ ಒಂದು ಕರದಲ್ಲಿ ಎತ್ತಿ ರಾ- | 
ವಣನು ಸೋಜಿಗ ಪೊಂದಿ ಹನುಮನ ಪೊಗಳಿದಾ | 
ಎಣೆಯಾರು ಈ ಹನುಮಗೆ ಸುರಾಸುರ | 
ಗಣದೊಳು ವಿಕ್ರಮಂಗೆ ನಿಜನಾಮ | 
ರಣಪ್ರಿಯ ವಿಜಯವಿಠ್ಠಲ ದಾಸರ ಪ್ರೇಮಗೆ । 
ರಣದೊಳು ಫಣಿಪನಾದಾ ॥ ೬:॥ 


ಆದಿ ತಾಳ 
ಭೀಮನಾದ ಹಿಡಿಂಬಾದಿ ಆ ಮಾಗಧನ ಸೀಳಿದ | 
ಭೂಮಿನೀಯೆನೆಂಬೋ ನೃಪನ ಯಮಪ್ರುರಿಗೆ ಕಳುಹಿದ | 
ಕಾಮನಯ್ಯನ ಪ್ರೀತಿ ಬಡಿಸಿ ತಾಮಸರ ಪರಿಹರಿಸಿದ । 
ಶ್ರೀಮದಾಚಾರ್ಯರಾಗಿ ಕುಮತಗಳ ದಹಿಸಿದ । 
ಆ ಮಹಾತತ್ವ್ವದ ಉರಳಿಹರಹಿ ವೈಷ್ಣವರ ಉದ್ಧರಿಸಿದ 
ಕಾಮನಾಮ ವಿಜಯವಿಠ್ಠಲನ ಈ ಮಹಿಯೊಳಗೆ ಮೆರೆಸಿದ ॥ ೭ ॥ 


ಜತೆ 
ವನಜಜಾ೦ಡಗಳಲ್ಲ ದಿನದಿನ ಪಾಲಿಪ । 
ಧನುರ್ಧರ ವಿಜಯವಿಠ್ನಲನ ಪ್ರೇಮದ ದಾಸಾ ॥ ೮॥ 


೫ ೫್ಯೇ x 


ಸುಳಾದಿ - ೬೬ 


ಕೇನ, ಷಟ್ಟ: ಶ್ನೊ (ಪನಿಷತ್ತುಗಳಲ್ಲಿ ವರ್ಣಿತವಾದ ವಾಯುದೇವರ 
ಮಹಿಮಾಸ್ತೋತವನ್ನು ದಾಸರಾಯರು ಈ ಸುಳಾದಿಯಲ್ಲಿ ಸಂಗ್ರಹವಾಗಿ ಹೇಳುತ್ತಾರೆ. 

ಶರಣರೊಳಗೆ ಮುಖ್ಯ ಶರಣನಾದ, ದೇವತೆಗಳಲ್ಲಿ ಶ್ರೇಷ್ಠನಾದ, ಜೇಷ್ಠನಾದ, 
ವಾಯುದೇವರೇ ನಮಗೆ ನಸ ತಂದೆ, ಬಂಧು, ಬಳೆಗ ಸರ್ವಸ್ವ ಕರಣಶುದ್ಧಿಯಲ್ಲಿ 
ಈ ಪರಿ ತಿಳಿದವರ ದುರಿತಗಳೋಡಿಸಿ, ಪರಮಪದವಿಯನ್ನು ಕೊಡುತ್ತಾನೆ. 

"ಪರಮಾತ್ಮನ ಪ್ರತಿಬಿಂಬನಾದ ಮೂರಾವತಾರದ ಗುರುವೆ, ಸುರತರುವೆ, ನಿನ್ನ 
ಅದ್ಭುತ ಲೀಲೆಗೆರಗಿ ನಮೋ ನಮೋ ಎನ್ನುವೆನು. ಪರಮ ಭಕ್ತನಾದ, ಮರುತ 
ಪ್ರಧಾನನೇ ನನಗೆ ಭರದ ಭಕ್ತಿಕೊಟ್ಟು ಕಾಪಾಡು.” 


೨೧೮. | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


॥ ರಾಗ-ಆನಂದಭೈರವಿ-ಧ್ರುವ ತಾಳ ॥ 
ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ | 
ಜ್ಞಾನಮಯಾ ಸ ಸತ್ತಶರೀರ ಸಮೀರ | 
ಆನಂದಸಾಂದ್ರ ಹರಿನಂದ. ಪವಮಾನ | 
ಮಾನದಭಿಮಾನಿಯೆ ವಾಣಿಪ್ರೀಯಾ | 
ನೀನೆ ಸರ್ವರಲ್ಲಿ ಗೀರ್ವಾಣರಿಗೆ ಮೊದಲು | 
ನಾನಾ ಪ್ರಕಾರ ಜೀವಿಗಳಾಧಾರಾ | 
ಸ್ನಾನ ಜಪತಪ ಹೋಮ ಮೌನ ತೀರ್ಥಯಾತ್ರೆ । . 
ನೀ ನಡೆಸಲದರಿಂದ ಸಿದ್ಧಿಪವು | 
ನೀನೆಲ್ಲಿ ಅಲ್ಲಿ ಶ್ರೀನಾರಾಯನು ಇಪ್ಪ । 
ಏನೆಂಬೆ ನಿನ್ನಯ ಕತಣ್ಯತನಕೆ | 
ಕೋಣಿ ವಿಕೋಣಿಯಲ್ಲಿ ಸರ್ವವ್ಯಾಪಾರ ಪಂಚ- | 
ಪ್ರಾಣಜನಕ ವಾಯು ನಿನ್ನ ದಯ್ಯಾ 
ದಾನವಾಮರರ ಮಧ್ಯ 128 ತೂ ವಿಷ- | 
ಪಾನವನ್ನು ಮಾಡಿದ ಪ್ರಭಂಜನಾ | 
ದೀನ ವತ್ತಲ ನಮ್ಮ ವಿಜಯವಿಠ್ಠಲನಂಫ್ರಿ | 
ರೇಣು ಶಿರದಲ್ಲಿಟ್ಟರ ರಮಣಾ | ೧॥ 


ಮಟ್ಟ ತಾಳ 
ಸುರರು ತಮ್ಮೊಳು ತಾವೇ ನೆರೆದು ಯೋಚಿಸಿದರು । 
ಮರುತನು ನಮಗೆಲ್ಲಿ ಹಿರಿಯನು ಅಹುದೆಂಬ । 
ಗರುವಿಕೆತನವೇನು ಸರಿ ಸರಿ ಬಂದಾಗ- | 
ತ್ರರವನಾಡುತಿರೆ ಹರಿ ಅರಿದೂ ಒಂದು | 
ಶರೀರವನು ಮಾಡಿ ಪರಿ ಪರಿಯ ತ- | 
ತ್ತರ ಒಳಗೆ ಪೋಗಿಸಿದ ಮರುತನ ಸಹವಾಗಿ | 
ಪುರುಷ ನಾಮಕ ದೇವ ವಿಜಯವಿಠ್ಚಲರೇಯ | 
ಸುರರಿಗೆ ಪ್ರಾಣನಿಗೆ ಪರೀಕ್ಷಿಸಿ ತೋರಿದಾ | 9 


ತ್ರಿವಿಡಿ ತಾಳ 
ಚರಣದಿಂದಲಿ ಇಂದಸೂನು ಪೋಗಲು ಹೆಳವ | 
ಕರಗಳಿಂದಲಿ ದಕ್ಷ ಪೋಗಲು ಕರಹೀನ | 
ಮರಳ ನಯನದಿಂದ ಭಾನು ಪೋಗಲು ಕುರುಡ | 
ತರಣಿ ಮಕ್ಕಳು ಪೋಗೆ ಪರಿಮಳವಾಗದು .। 
ವರುಣ 'ಪೋಗಲು ರುಚಿಯೆ ತೋರದು ಕಾಣೋ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೨೧೯ 


ಮರುತ ಸಖನು ಪೋಗೆ ಮೂಕ ನಾಹಾ | 

ತೆರಳಿ ದಿಗ್ಬೇ ವತಿಗಳು ಪೋಗೆ ಕಿವಿಡನು । 

ಅರಣಿ ಸ್ವಾಯಂಭು ಪೋಗಲು ಅಲ್ಲಿಯೋ ನಿಲ್ಲ | 
ಮರುತನು ಪೋಗಲು ಮೈ ಸ್ಮರಣೆಯು ಇಲ್ಲ | 

, ಗರುಡಶೇಷರುದ್ರ ಪೋಗಲು ಹಾಎಲ್ಲ | 

ಇರದೆ ಗಣೇಶಾದಿ ಪೋಗೆ ಆ ದೇಹ ಅನಿಸಲಿಲ್ಲ ಪೆಣನೆಂದು | 
ವರ ಮುಖ್ಯ ಪ್ರಾಣ ಸ ಸ್ಥಾನದಿ೦ದಲಿ ವೇಗಾ- | 

ತೆರಳಿ ಪೋಗಲು ದೇಹ ಪೆಣನೆಂದೆನಿಸಿತು । 

ಪರೀಕ್ಷಿಸಿ ತಿಳಿದು ನಾಚಿಕೆ ಉಳ್ಳವರಾಗಿ | 

ಮರಳೆ ಪ್ರವೇಶಿಸೇ ಏಳಾದಿರೇ' | 

ಹರಿಗೆ ಕೇವಲ ಮುಖ್ಯದಾಸ ಮುಖ್ಯಪ್ರಾಣ 

ತಿರುಗಿ ಬಂದು ಹೋಗಲು ಚೇತನಾಗೆ | 

ಸುರರು ತಮ್ಮೊಳು ತಾವು ನೋಡಿಕೊಳ್ಳುತಲೆ | 
ಮರುತದೇವನೆ ನಮಗೆ ಹಿರಿಯನೆಂದೂ | 

ಕರವ ಮುಗಿದು ನಿಂದು ಜಯವೆಂದು ಕೊಂಡಾಡಿ |: 
ಗುರುವೇ ನೀನೆಂದು. ಪವನನ `ಕೊ೦ಡಾಡೇ । 
ಮಿರಗುವಾಂಬರಧರ ವಿಜಯವಿಠ್ಚಲನ 

'ಶರಣೂಳರೆಗೆ ಮುಖ್ಯ ಶರಣು ಈತನು ಕಾಣೊ ॥ ೩ ॥ 


ಅಟ್ಟ ತಾಳ 
ತಂದೆ ಈತನು ತಾಯಿ ಈತನು “ಕಾಣೊ | 
ಬಂಧುಬಳಗ ಸರ್ವಾರ್ಥವು ಈತನು । 
ಹಿಂದು ಮುಂದೆ ನಮಗಾಧಾರ ಈತನು | 
ಎಂದೆಂದಿಗೆ ಸಂಬ೦ಧಿಗನೀತನು । 
ಚಂದದ ರಸಾಯನ ಭೋಕ್ತನು ಈತನು | 
ಇಂದ್ರಿಯಂಗಳಿಗೆ ಪ್ರತಿದಿನ ನಿಯಾಮಕಾ | 
ನಂದ ಮೂರುತಿ ನಮ್ಮ ವಿಜಯವಿಠ್ಠಲನಂಖ್ರ | 
' ನಿಂದಿರಾದರ್ಜ್ಚಿಪ ಗರಳ ಭಂಜನ ದೇವಾ 1 ೪ ॥ 


ಆದಿ ತಾಳ 
ತರಣಿ ಅಯನುತ್ತರ ಗೌರಪಕ್ಷ ಹಗಲು |. 
ನರಭೂತವಾಯು ವ್ಯೋಮಾದಿಯಲ್ಲಿ ನೀನೆ | 
ಇರಳು ವಲ್ಲಬೆ ದಕ್ಷಣಾಯಣ ಕೃಷ್ಣ ಪಕ್ಷ | 
ಇರಳು ಸ್ತೀ ತೇಜಾದಿಯಲ್ಲಿ' ನಿನ್ನ "ರಮಣಿ | 


ವಿಧಿ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪರಿಪೂರ್ಣವಾಗಿ ನೀವಿಬ್ಬರು ಸರ್ವದಾ । 

ಹರಿ ಆಜ್ಜೆದಿಂದ ವ್ಯಾಪಾರ ಮಾಳದು | 

ಕರಣ ಶುದ್ಧಿಯಲ್ಲಿ ಈ ಪರಿ ತಿಳಿದವರಿಗೆ । 
ದುರಿತಗಳೋಡಿಸಿ ವರ ಪದವಿಯು ನೀವೇ | 

ಸರಿಗಾಣೆ ನಿನ್ನ ಅದ್ಭುತ ಲೀಲೆಗೆ ನಾನು | 

ಎರಗಿ ನಮೋ ನಮೋ ಎಂಬೆ ಮರುತ ಪುಧಾನನೆ | 
ಸಿರಿಯರಸ ವಿಜಯವಿಠ್ನಲನ್ನ ನೆಚ್ಚಿದ | 

ಪರಮ ಭಕ್ತನು ನೀ ಎನಗೆ ಭರದ ಭಕ್ತಿಯ ಕೊಡು ॥ ೫ ॥ 


| ಜತೆ 
ಮೂರವತಾರದ ಗುರುವೆ ಸುರ ತರುವೆ । 
 ವಾರವಾರಕ್ಕೆ ವಿಜಯವಿಠ್ನಲನ್ನ ಪ್ರತಿಬಿಂಬಾ ॥ ೬ ॥ 


೫ ೫ ೫ 


ಸುಳಾದಿ - ೬೭ 


"ಬೊಮ್ಮನ ಪಟ್ಟಕ್ಕೇರುವ ನೀನು, ಭೂಮಿಯಲ್ಲಿ ಕೋತಿ ಕಾಯ ಧರಿಸಿದ್ದೇಕೆ? 
ಪ್ರಳಯದಲ್ಲಿಯೂ ನೀನು ಜಾಗ್ರತನಾಗಿರುವಾಗ ಇಂದ್ರನಿಂದ ನೊಂದು 
ಮೂರ್ಛಿತನಾದ ಮಾತಿನ ಮರ್ಮವೇನು? 

ಮಲತ ಮಲ್ಲರ ವೈರಿಯಾದ ಲಕುಮಿನಲ್ಲನ ಪದಪಲ್ಲವಾರ್ಚನೆ ಮಾಡುವ 
ಸೂತ್ರನಾಮಕ ವಾಯುವೇ, ಹರಿಸಿರಿಗೆ ಅವಿಯೋಗ ಚಿಂತಿಸುವವನು, ಕೋಡಗಾಗಿ 
ಮುದ್ರಿಕೆಯನ್ನು ಕೊಟ್ಟ ಗುಟ್ಟೇನು? 

“ಸ್ವಾಮಿಕಾರ್ಯ ಧುರಂಧರನಾದ, ಕಡು ಹ್‌ ಪೊಡವಿಪನ 
ನಿಜದಾಸನೇ, ಕರುಣದಿಂದ ನಮ್ಮನ್ನು ಪೊರೆವ ಭಾರ ನಿನ್ನದು.” | 

ಈ ಸುಳಾದಿಯಲ್ಲಿ ಶ್ರೀ ಪ್ರಾಣದೇಷರ ವಿರೋಧಾಭಾಸ ಸ್ತೋತವನ್ನು ಕಾಣುತ್ತೇವೆ. 


॥ ರಾಗ ಭೈರವಿ - ಧ್ರುವ ತಾಳ ॥ : 
ಜಲಜಸಂಬವ ಪಟ್ಟಕ್ಕೇರುವ ಗುರುವೆ । 
ಇಳಿಯೊಳು ಕೋತಿ ಕಾಯ ಧರಿಸಿ ಪುಟ್ಟಿದ್ದೇನೊ । 
ಬಲು ಪ್ರಳಯದಲ್ಲಿ ಜಾಗ್ರತನಾಗಿದ್ದ ಮರುತ | 
ಕುಲಿಶ ಧರನಿಂದನೊಂದು ಮೂರ್ಛಗೊಂಡದ್ದೇನೊ | 
ಕಲಕಾಲ ಸಮಸ್ತ ಶ್ರುತಿ ನಿರ್ಣಯವಂತೆ | 
 ಜಲಜಾಪುನಲ್ಲಿ ನಿಂದು ಓದು ಓದಿದ್ದೇನೊ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಬಲವಂತವಾಗಿ ಸುರರ ಕೈಯ ಕಪ್ಪುವಗೊಂಬುವನೆ | 
ಒಲಿದು ಸುಗೀವಂಗೆ ದೂತನಾದದ್ದೇನೊ । 

ಗಳಿಗೆ ಬಿಡದೆ ಶ್ರೀಹರಿಯ ಕೂಡಾ ಇಪಗೆ | 

ತಲೆಬಾಗಿ ರಾಮನ ಕಂಡ ನೆನಿಸುವದೇನೊ । 
ಛಲದಿಂದ ಖಳಜಾತಿಯ ಕೊಲಿಸುವ ಹರಿ ಪ್ರಿಯ | 
ಹುಲುವಾಲಿಯೊಬ್ಬನ್ನ ಕೊಲ್ಲಿಸಿದ ಬಗೆಯೇನೊ | 
ಜಲಜಜಾ೦ಡ ಕರತಲದಲ್ಲಿ ಕಾ೦ಬ ಪ್ರಾಣ । 

ಚಲುವ ಸೀತೆಯಗೋಸುಗ ಹುಡುಕಲು ಪೋದದ್ದೇನೊ | 
ಸಲೆ ಆಲೋಚನೆಯಿಂದ ಎಲ್ಲೆಲ್ಲಿದ್ದ ದ್ರವ್ಯನೋಳನೆ | 
ಕುಳಿತು ಕಪಿಗಳ ಕೂಡಾಲೋಚನೆ ಮಾಡಿದ್ದೇನೊ । 
ಪಳಮಾತ್ರ ಕಾಲಭೀತಿ ಇಲ್ಲದ ಪ್ರತಾಪನೆ | 

ಸುಳಿದೆ ಬಿಡಾಲನಾಗಿ ಲಂಕೆಯೊಳು ಸೋಜಿಗವೇನೊ । 
ಮಲೆತ ಮಲ್ಲರ ವೈರಿ ವಿಜಯವಿಠ್ಠಲನ೦ವ್ರ | 
ಜಲಜಾರ್ಚನೆ ಮಾಳ್ಪ ಸೂತ್ರ ನಾಮಕ ವಾಯು ॥ ೧ ॥ 


ಮಟ್ಟ ತಾಳ 
ಹರಿಸಿರಿಗೆ ನಿತ್ಯ ಅವಿಯೋಗ ಚಿಂತಿಪನೆ । 
ವರ ಕೋಡಗನಾಗಿ ಮುದ್ರೆ ಇತ್ತದ್ದೇನೊ । 
ಉರಗನೊಡನೆ ಮೇರುಮಗನೆ ಕಿತ್ತಿದ ಧೀರ । 
ತರುಜಾತಿಗಳ ಕಿತ್ತು ಬಿಸುಟೆದ್ದೇನೊ । 
ಕರಣಾಭಿಮಾನಿಗಳ ಜಯಿಸಿದ ಜಗಜ್ಜೀವ | 
ನೂರಜು ದಾನವರಗೆದ್ದದ್ದು ಮಹಾ ಸೊಬಗೆ । 
ಸರುವ ಭುವನ ನಿನ್ನ ವಶನಾಗಿ ಇರಲು | 
ಪುರೂಹೂತನ ವೈರಿಯ ಕೈಗೆ ಸಿಕ್ಕದ್ದೇನೊ | 
ಪರಮಪುರುಷ ರಂ ವಿಜಯವಿಠ್ಚಲರೇಯನ | 
ಕರುಣದಿ೦ದಲಿ ನಮ್ಮನು ಪೊರವ ಪ್ರಾಣಾ ॥ ೨ ॥ 


ತ್ರಿವಿಡಿ ತಾಳ 
ಗರಳ ಧರಿಸಿ ಸುರರ ಕಾಯ್ದ ಕರುಣಾನಿಧಿ । 
ದುರುಳ ರಾವಣನ ಸಭೆಯೊಳಂಜಿದ್ದೇನೊ | 
ಸರಸಿಜಜಾ೦ಂಡವ ಸಖನಿಂದ ದಹಿಸುವನೆ । 
ಭರದಿಂದ ಲಂಕೆಯ ದಹನ ಮಾಡಿದ್ದದ್ದೇನೊ | 
ನಿರುತ ಅಮೃತ ಉಂಡು ಸುಖಿಸುವ ಸಮರ್ಥ । 


೨) 


೨೨೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪರಿ ಪರಿ ಫಲದಿಂದ ಹಸಿವೆ ನೂಕಿದ್ದೇನೊ | 
ಧರೆ ಚತುರ್ದಶದಲ್ಲಿ ನೀನೆ ಚೇಷ್ಟ ಪದನು ವಾ | 
ನರ ಬಳಗವನ್ನು ಖ್ಯಾತಿ ಮಾಡಿದ್ದದ್ದೇನೊ | 
ನೆರದ ಕಟಕವೆಲ್ಲ ಕರತಲದಲ್ಲಿ ದಾಟಿಪನೆ |. 
ಗಿರಿಗಳ ಹೊತ್ತು ತಂದು ಶರಧಿ ಬಿಗಿದದ್ದೇನೊ | 
ಹರಿಯ ರೂಪಾನಂತ ಸಂತತ ದರಿಪನೆ | | 
ಧುರದೊಳು ರಾಮನ ಪೊತ್ತ ನೆನಿಪದೇನೊ | 
ಕರದಲ್ಲಿ ಮಹಾಗದೆ ಪಿಡಿದಿಪ್ರ ಪುರುಷನೆ । 

ಗಿರಿ ತರುಶಾಖದಿಂದ ರಣವ ಮಾಡಿದ್ದೇನೊ । | 
ಸರುವನಿಯಾಮಕನಾಗಿ ವ್ಯಾಪಾರ ಮಾಡಿಪನೆ । ' ಕ 
ಕರೆದು ವಿಭೀಷಣನ ಪ್ರಶ್ನೆ ಕೇಳುವದೇನೊ । 

ಭರಣ ಮಿನುಗುವ ವಸನದಿಂದೊಪ್ಪವ | 

ವರ ಕೌಪೀನವ ಹಾಕಿ ಚರಿಸಿದ ಬಗೆ ಏನೋ | 

ತರಣಿ ವಂಶಜ ರಾಮ ವಿಜಯವಿಠ್ಚಲರೇಯನ | 

| ಚರಿತೆಯಂದದಿ ನಿನ್ನ ಚರಿಯ ತೋರಿದ ಹನುಮ ॥ ೩ | 


ಅಟ್ಟ ತಾಳ 

ದ್ವಿತೀಯ ಕೂರ್ಮನಾಗಿ ಜಗದ 'ಪೊತ್ತ ಶಕ್ತ | 

ಭೈತ ಸಂಜೀವನಾದ್ರಿ ಭಾರತರವೆನೊ । 

ಸತತ ಆರಬಾಂತಗಾಮಿ ನೀನಾಗಿದ್ದು । 

ಜಿತ ಶಕ್ರನ ಪಾಶದೊಳಗೆ ಬಿದ್ದದ್ದೇನೊ | 

ಅತಿಶಯ ಜ್ಞಾನದಲಿಪ್ಪ ಪವನನೆ | 

ಖತಿಗೊಂಡು ಮಾಯಾ ಸೀತೆಗೆ ಚೆ೦ತಿಸಿದ್ದೇನೊ | 
ಅತಿಶಯ ಕೋಟಿ ರಾವಣಿ ಭಂಗ ನೆರೆದು | | 
ಪತಿಯ ಬಾಣದಲಿಂದ ಅವನ ಕೊಲಿಸಿದ್ದೇನೊ | 
ಶ್ರುತಿಸತಿ ವಿನುತ ಶ್ರೀವಿಜಯವಿಠ್ಧಲನ್ನ | | 
ಸುತಿಸಿ ಕೊಳುತ ಹರಿಗೆ ಪ್ರೀತನೆನಿಸಿದ ಪ್ರಾಣ ॥ ೪ | 


ಆದಿ ತಾಳ 
ಆ ಮಹಾದೇವಾದ್ಕರಿಗೆ ಪಟ್ಟ ಕೊಡಿಸಿದವನೆ | 
ಭೂಮಿಯೊಳಗೆ ವಿಭೀಷಣಗೆ ಪಟ್ಟ ಕೊಡಿಸಿದ್ದು ಘನವೆ । . 
ರೋಮ ರೋಮಕೆ ಕೋಟಿ ಲಿಂಗ ಉದರಿಸಿದವನೆ । 
"ಆ ಮಹಾಕಾಶಿಗೆ ಲಿಂಗ ತರಲು. ಪೋದ ಬಗೆ ಏನೊ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ೨೨೩ 


ಕಾಮಿಸಿದಲ್ಲಿ ವ್ಯಾಪ್ತನಾಗಿ ಇರುವನೆ ಸು | 

ತಾಮ್ರಸುತನ ರಥದಲ್ಲಿ ನಿಂತಿದ್ದೇನೊ | 

ಕೋಮಲಾಂಗನೆ ನಿನ್ನ ವರ್ಣಿಸಲು ಭಾರತಿಗರಿದು । 

ಈ ಮರ್ತ್ಯ ಲೋಕದಲ್ಲಿ ಈ ರೂಪವಾದದ್ದೆನೊ | 
ಮೂ ಸೋಲಿಸುವ ಮಾಣಿಕ್ಯವನೆ ಇರಲು | 
ಧಾಮ ಮಾಡಿದ್ದೇನೊ ಕಿಂಪುರುಷ ಖಂಡದೊಳಗೆ | 
ಸಾಮಗಾಯನಲೋಲ ಎಜಯವಿಠ್ಚಲರೇಯ | 

ಸ್ವಾಮಿ ಕಾರ್ಯ ಧುರಂಧರ್ಯ ಭಕ್ತ ಸೌಕರ್ಯ ॥ ೫ |: 


` ಜತೆ 
ಒಡೆಯನಾಜ್ಯವ ತಾಳಿ ಕಾರ್ಯ ಮಾಡಿದ ಗುರುವೆ | 
ಕಡು ಸಮರ್ಥ ವಿಜಯವಿಠೃಲನ ನಿಜದಾಸ ॥ ೬ ॥ 


೫ x 3% 


ಸುಳಾದಿ - ೬೮ 


ವಾಯುದೇವರು ಅವತಾರತ್ರಯದಲ್ಲಿ ಹಸ್ತದಿಂದ ಮಾಡಿದ ಪವಿತ್ರ 
ಮಹಿಮೆಯನ್ನು ದಾಸರಾಯರು ಈ ಸುಳಾದಿಯಲ್ಲಿ ವರ್ಣಿಸಿದ್ದಾರೆ. ಹಸ್ತದ ಸಾರ್ಥಕತೆ 
ಏನೆಂಬುದನ್ನು. ತಿಳಿದು ನಡೆಯುವುದೇ ಸುಜೀವಿಗಳ ಲಕ್ಷಣ. 
| “ಪೂಡನಿ ಪತಿ ರಘುನಾಥನಿಗೆ ಎರಗಿ ಮುಗಿದ ಹ ಹಸ್ತ, ಜಡ ರಾವಣನ ಎದೆಯಲ್ಲಿ 
ಗುದ್ದಿದ ಹಸ್ತ, ಬಿಡದೆ ಪೂಜಿಪರಿಗೆ ಅಭಯವನ್ನು ಕೊಡುವ ಹಸ್ತ, ರಾಮನ ಅಡಿಗಳಲ್ಲಿ 
ಅನುಗಾಲವಿಟ್ಟ ಹಸ ಸ್ತ ಇಷ್ಟೇ ಅಲ್ಲ ಭೀಮಾವತಾರದಲ್ಲಿ ಗದೆಯಿಂದಲಿ ಅರಿಗಳನ್ನು 
ಸದೆಬಡಿದ ಹಸ್ತ ಸುದತಿಯ ತುರುಬು ತಿದ್ದಿದ ಹಸ್ತ, ಇನ್ನು ಮಧ್ವಾವತಾರದಲ್ಲಿ 
ಶಿಶುವಾಗಿ ಹುರುಳಿಗುಗ್ಗರಿಯನ್ನು ಮೆದ್ದ ಹಸ್ತ, ನಿಕ್ಸಿಕ "ಶಿಂತ್ರಿ ಬೀಜ ಸಾಲ ತಿದ್ದಿದ 
ಹಸ್ತ, ವಸುಧೆಯ ಸುರರಿಗೆ ಮುದ್ರೆವತ್ತಿದ ಹಸ್ತ” | 


॥ ರಾಗ ರೇಗುಪ್ತಿ - ಧ್ರುವ ತಾಳ ॥ : 
ಹನುಮದವತಾರ ಮಹಿಮೆ 
ಕಡಗ ಕಂಕಣದಿಂದ ಶೋಭಿತವಾದ ಹಸ್ತಾ | 
ಪೊಡವಿಪತಿ ರಘುನಾಥಗೆ ಎರಗಿ ಮುಗಿದ ಹಸ್ತಾ 
ಒಡನೆ ಕುರುಹುಗೊಂಡು ಸೀತೆಗಿತ್ತ ಹಸ್ತಾ | 
ಗಿಡಗಳು ಮುರಿದು ತರಿದಂಥವೀ "ಹಸ್ತಾ | 
ಘುಡಿ ಘುಡಿಸುತ ಅಕ್ಷನ ಸದೆಬಡಿದ ಹಸ್ತಾ | 


ಸಡಿಲ ' ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಜಡರಾವಣನ ಎದೆಯಲ್ಲಿ ಗುದ್ದಿದ ಹಸ್ತಾ | 
ತಡಿಯದೆ ಚೂಡಾಮಣಿಯ ಒಡೆಯಾಗಿತ ಹಸ್ತಾ | 
ಕಡು ಪರಾಕ್ರಮದ ಹಸ್ತಾ । 

ಕಡಲಾ ಬಂಧಿಸಲು ಗಿರಿಗಳ ತಂದ ಹಸ್ತಾ | 
ಬಿಡದೆ ಪೂಜಿಪರಿಗೆ ಅಭಯ ಕೊಡುವ ಹಸ್ತಾ । 
ಸಡಗರದ ದೈವ ಸಿರಿ ವಿಜಯವಿಠ್ಠಲ ರಾಮನ | 
ಅಡಿಗಳಲ್ಲಿ ಅನುಗಾಲ ಇಟ್ಟ ಹಸ್ತಾ । 


ಮಟ್ಟ ತಾಳ 
ಭೀಮಾವತಾರ ಮಹಿಮೆ 
ಗದೆಯಿ೦ದ ಅರಿಗಳ ಸದೆಬಡಿದ ಹಸ್ತಾ । 
ಮುದದಿ೦ದಲಿ ಅದ್ರಿ ವೊದಗಿ ತಂದ ಹಸ್ತಾ । 
ಕದನದೊಳಗೆ ಮಾಗಧನ ಸೀಳಿದ ಹಸ್ತಾ । 
ಮದನೃಪನನುಜನ ಉರವ ಬಗೆದ ಹಸ್ತಾ | 
ಸುದತಿಯ ತುರುಬು ತಿದ್ದಿದ ಕರುಣ ಹಸ್ತಾ | 
ಪದೋಪದಿಗೆ ನಮ್ಮ ವಿಜಯವಿಠ್ಧಲನ್ನ | 
ಸದಮಲ ಭಕ್ತಾ ಎನಗೆ ಪೂಳೆವ ಹಸ್ತಾ । 


ತ್ರಿವಿಡಿ ತಾಳ 
ಅವತಾರತ್ರಯ ಮಹಿಮೆ 


ರಣದೊಳು ಲಕ್ಷ್ಮಣನ ಎತ್ತಿ ತಂದ ಹಸ್ತಾ । 
ಕ್ಷಣದೊಳು ದ್ರೋಣನ ರಥ ಬಗೆದ ಹಸ್ತಾ । 
ಶಣಿಸುವರಿಗೆ ಎದೆ ಶೂಲವಾಗಿಹ ಹಸ್ತಾ | 
ವಿನಯದಿಂದಲಿ ಹರಿವಾಣವೈದ ಹಸ್ತಾ | 
ಮಣಿಗಣದಿ೦ದ ರಾಮನ ಎಣಿಸುವ ಹಸ್ತಾ | 
ತೃಣ ಮಾಡಿ ಬಕನ ಸಂಹರಿಸಿದ ಮಹಾ ಹಸ್ತಾ । 
ಅನಿಮಿಷರಿಗೆ ತುತ್ತು ಮಾಡಿ ನೀಡಿದ ಹಸ್ತಾ । 
ವನಿತೆಗೆ ಸೌಗಂಧಿ ಕುಸುಮ ತಂದ ಹಸ್ತಾ | 
ಮನದೊಳು ಅಸುರೆಯ ಬಿಗಿದಪಿದ ಹಸ್ತಾ | 
ಘನದಂಡ ಕಾಷ್ಟವ ಧರಿಸಿ ಮೆರೆದ ಹಸ್ತಾ | 
ಅನಿಮಿತ್ಯ ಬ೦ದು ಶ್ರೀ ವಿಜಯವಿಠ್ಠಲ ರೇಯನ । 
ಮನದೊಳಿಟ್ಟು ಅರ್ಚನೆ ಮಾಡುವ ಹಸ್ತಾ ॥ ೩ ॥ 


15 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೨೫ 


ಆ 


(GL 


ಅಟ್ಟ ತಾಳ 
ವಾರಿಜಜಾಂಡವ ಸಾಕುವದೀ ಹಸ್ತಾ | 
ಭಾರತಿ ದೇವಿಯ ಮನಸಿಗೊಪ್ಪುವ ಹಸ್ತಾ | 
ನೂರಾರು ಖಂಡಗ ಪಾಕ ಗೈಸಿದ ಹಸ್ತಾ | 
ವಾರಣದಿಂದ ಪುಸ್ಕಕವ ಪಿಡಿದ ಹಸ್ತಾ | 
ಮಾರಾರಿಗೆ ಉಪದೇಶ ಮಾಡಿದ ಹಸ್ತಾ | 
ವಾರಣಗಳ ಗಗನಕ್ಕೆ ಟ್ರ ಹಸ್ತಾ | 
ಚಾರು ಚರಿತ ನಮ್ಮ ವಿಜಯವಿಠ್ಚಲರೇಯನ | 
ಹಾರೈಸಿ ಹರುಷದಿ ಪೂಜಿಪ ಈ ಹಸ್ತಾ॥ ೪ ॥ 


ಆದಿ ತಾಳ 
ಏಷ ಉದ್ಭವಿಸಲು ವರಸಿ ಕಳೆದ ಹಸ್ತಾ । 
ಶಿಶುವಾಗಿ ಹುರುಳಿ ಗುಗ್ಗರಿ ಸವಿದ ಹಸ್ತಾ | 
ಬಿಸಿಜಸಖಗೆ ತುಡಿಕಿ ಕ್ರಮಗೆಡಿಸಿದ ಹಸ್ತಾ | 
ನಿಷಿಕ ತಿಂತ್ರಿಣಿ ಬೀಜ ಸಾಲ ತಿದ್ದಿದ ಹಸ್ತಾ । 
ದಶ ಚತುರ್ಲೋಕವ ಒಳಗಡಗಿಸುವ ಹಸ್ತಾ । 
ಹಸಿದು ತುತಿಸಲು ಅಮೃತವಗರೆದ ಹಸ್ತಾ | 
ದಶ ಶಿರನ ಮಡದಿಯ ಶರಗು ಎಳದ ಹಸ್ತಾ | 
ಅಸುರ ಮೈರಾವಣನ ಕೊಂದು ಬಿಸುಟ ಹಸ್ತಾ । 
ವಸುಧೆಯ ಸುರರಿಗೆ ಮುದ್ರೆ ವತ್ತಿದ ಹಸ್ತಾ! 
ಶಶಿವರ್ಣದಂತೆ ನಖದಿಂದೊಪ್ಪುವ ಹಸ್ತಾ | 
ವಸುಧೀಶ ಎಜಯವಿಠ್ಚಲ ರಾಮಕೃಷ್ಣ ವ್ಯಾಸರ | 
ಬಿಸಜ ಪಾದವ ಬಿಡದೆ ಭಜಿಪ ಮಂಗಳ ಹಸ್ತಾ॥ ೫1 


ಜತೆ 
ಮೂರಾವತಾರದಲ್ಲಿ ಕಾರ್ಯ ಮಾಡಿದ ಹಸ್ತಾ | 
ಧೀರ ಶ್ರೀ ವಿಜಯವಿಠ್ನಲಗೆರಗಿದ ಹಸ್ತಾ॥ ೬ ॥ 


೫ x x 


ಸುಳಾದಿ - ೬೯ 
ಈ ಸುಳಾದಿಯಲ್ಲಿ ದಾಸರಾಯರು ಮಾಡಿದ ಶ್ರೀಪ್ರಾಣದೇವರ ಚರಣದ ವರ್ಣನೆ 
ಚಾರಿತ್ರಿಕ ಮಹತ್ತ್ವವುಳ್ಳದ್ದಾಗಿದೆ. 


೨೨೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಬ್ರಹ್ಮಾಂಡವನ್ನು ಬೆಳಗುತ್ತಿರುವ, ಅಂದವಾಗಿ ಶ್ರೀಹರಿಯ ಮುಂದೆ ಕುಣಿದಾಡುವ, 
ಇಂದುಮೌಳಿ ಮೊದಲಾದ ಸುರರಿಂದ ನಿತ್ಯ ಪೂಜೆಗೊಂಬುವ, ಭಾರತೀದೇವಿಯು 
ಏಕಾಂತದಲ್ಲಿ ನೋಡಿ ಗಂಧ ಪರಿಮಳ ಪೂಸಿ ಅಪ್ಪಿ ಕೊ೦ಬುವ, ಅಂದದ 
ಅಭಿಲಾಷೆಯನ್ನು ಕೊಡುವ ಕಮನೀಯ ಚರಣ. 

ಅಂಜನಾದೇವಿಯಲ್ಲಿ ಉದ್ಭವಿಸಿ ಬಂದಾಗ ಸೂರ್ಯನತ್ರ ಹಾರಿದ, ರಾಮನ 
ಮ )ದುನುಡಿಯನ್ನು ಕೇಳಿ "ಕಪಿ ಸಮೂಹದೊಂದಿಗೆ ನಡೆದು, ಕಂಜಮುಖಿಗೋಸುಗ 
ಸರಲ ಸ 

ಪುರುಷಮೃಗನ ಕೈಯ ಪಿಡಿಸಿಕೊಂಡ ಚರಣ, ದುರ್ಯೊಧನನ ಶಿರವ ಮೆಟ್ಟಿದ 
ಚರಣ. 

ವಿಪ್ರನ ಮನೆಯನ್ನು ಪಾವನ ಮಾಡಿದ, ಒಪ್ಪದಿಂದ ತೀರ್ಥಯಾತ್ರೆ ಮಾಡಿದ, 
ದರ್ಪವುಳ್ಳ ಮಹಾ ಮಾಯಿ ಅರಣ್ಯಕ್ಕೆ ಚಪ್ಪಗೊಡಲಿಯಂತಿರುವ ಚರಣ.” 

ಇಂತಹ ಮಹಾಮಹಿಮಾನ್ವಿತವಾದ ಚರಣವನ್ನು ಚಿತ್ತದಲ್ಲಿರಿಸಿ, ನಿತ್ಯ ಭಜಿಸುವ 
ಸುಜೀವಿಗಳಿಗೆ ಪರಮಾತ್ಮನು ನಿತ್ಯಾಯು ಹಾಗೂ ಉತ್ನಾಹವನ್ನಿತ್ತು ಸದಾ 
ಕಾಪಾಡುತ್ತಾನೆ. 


| ರಾಗ ನಾಟ - ಧ್ರುವ ತಾಳ ॥ 
ವಾಯುದೇವರ ಮೂಲಾವತಾರ ವರ್ಣನೆ 


ಅಂದಿಗೆ ಪೊಂಗೆಜ್ಜೆ ಬಿರುದಿನ ಕಾಲ್ಲಂಡೆ - । 

ಯಿಂದ ರುಗರುಗಿಸುವ ಅರುಣಾಕಾಂತಿಯ ಚರಣ | 
ಇಂದುವಿನ ಸೋಲಿಸುವ ಪ್ರಕಾಶಪೂರ್ಣಮಯ - | 
ದಿಂದ ಬ್ರಹ್ಮಾಂಡವನ್ನು ಬೆಳಗುತಿಪ್ಪ ಚರಣ । 

ತ೦ದನ್ನ ತಾನ ಎಂದು ಕೈಯ್ಯಲಿ ಕಿನ್ನೂರಿ ಧರಿಸಿ | 
ಅಂದವಾಗಿ ಶ್ರೀಹರಿಯ ಮುಂದೆ ಕುಣಿವ ಚರಣ । 
ಇಂದು ಮೌಳಿ ಮುಖ್ಯ ಸುರರಾದ್ಯರಿಂದ ಆ- | 
ನಂದವಾಗಿ ನಿತ್ಯ ಪೂಜೆ ಗೊಂಬ ಚರಣ । 

ಅಂದಿಗೆ ಪೊಂಗೆಜ್ಜೆ ನಿಟ್ಟ ಚರಣ । 

ಮಂದ ಮಾನವರಿಗೆ ಪ್ರೀತಿ ಬಡಿಸಿ ಸುಖ - | 
ಸಿಂಧುವಿನೊಳಗಿಟ್ಟು ದಯಮಾಳುದೀ ಚರಣ । 
ಸಂದೇಹ ವಿಪರೀತಜ್ಞಾನ ಜೀವರಿಗೆ ನಿ- | 
ರ್ಬದನದೊಳು ಪೋಗಿಸಿ ಕಷ್ಟ ಬಡಿಸುವ ಚರಣ ! 
ಮುಂದೆ ಬೊಮ್ಮನಾಗಿ ಸತ್ಯ ಶೋಕದಲ್ಲಿ ಮೈ- । 
ಗೇದ್ರನ ಗದ್ದುಗಿ ಮೇಲೆ ವಾಲಗ ಗೂ ಬ. ೫8 | 
ಒಂದೊಂದು. ರೂಪ ಗುಣ ಕ್ರಿಯ ಸಮೂಹಗಳು ಅ- | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಸೆ 


ತೀಂದ್ರಿಯವಾಗಿ ಮನಕೆ ತೋರುವ ಶ್ರೀ ಚರಣ | 
ಸುಂದರ ಭಾರತಿ ದೇವಿ ಏಕಾ೦ತದಲಿ ನೋಡಿ | 
ಗಂಧ ಪರಿಮಳ ಪೂಸಿ ಅಪಿಕೊಂಬುವ ಚರಣ । 
ತಂದೆ ತಾಯಿಗಳಂತೆ ತಪ್ಪದೆ ಅನುದಿನ | 
ಅಂದದಭಿಲಾಷೆ ಕೊಡುವ ಕಮನೀಯ ಚರಣ | 
ಅಂದಿಗಂದಿಗೆ ಸಮನಾಗಿ ಸಾಧ್ಯವಾಗಿ | 

ಒ೦ದೇ ಪ್ರಕಾರದಲ್ಲಿ ಭಕ್ತರಿಗೆ ವೊಲಿವ ಚರಣ । 
ಪೊಂದಿದವರಲ್ಲಿ ವಿಶ್ವಾಸ ಮಾಡುವ ಜನರ । 
ಬಂಧನ ಪರಿಹರಿಸಿ ಪಾಲಿಸುವದೀ ಚರಣ | 
ಇಂದು ಹೃತ್ಯಮಲ ಮಧ್ಯದ ಹರಾಕಾಶದಲ್ಲಿ । 
ನಿಂದು ಪೂಜೆ ಮಾಡಲ್ಪಟ್ಟ ಮಂಗಳ ಚರಣ | 
ಕಂದರ್ಪ ಪಿತ ನಮ್ಮ ವಿಜಯವಿಶ್ಚಲಗೆ ಶರ - | 
ನಂದು ಬಾಗುವ ಸೂತ್ರ ಪ್ರಾಣವ ಪರಮ ಚರಣ ॥ ೧ ॥ 


ಮಟ್ಟ ತಾಳ 

ಹನುಮದವತಾರ ವರ್ಣನೆ 
ಅಂಜನೆ ದೇವಿಯಲಿ ಉದ್ಭವಿಸಿ ಬಂದು ! 
ಕಂಜ ಸಖನೆಡೆಗೆ ಹಾರಿದದೀ ಚರಣ । 
ಕ೦ಜಮಿತ್ರನ ಸುತನ ಕರೆದು ಮನ್ನಿಸಿ ಅವನ | 
ಅಂಜಿಕೆಯನು ಬಿಡಿಸಿ ಎರಗಿಸಿಕೊ೦ಂಡ ಚರಣ । 
ಕಂಜನಾಭನ ಕಂಡು ಪರವಶದಲಿ ಹಾ ಹಾ | 
ರಂಜಿಸುತಲಿ ವೇಗ ಜಗದ್ದಾರಿದ ಚರಣ | 
ಕುಂಜರನಾಥನ ಮಗನ ಮಹಾ ಗರ್ವ ! 
ಭ೦ಜನೆ ಮಾಳದಕೆ ನಡೆದಾದಿದ ಚರಣ | 
ಮಂಜುಭಾಷಣ ರಾಮ ಪೇಳ್ದಾಕ್ಷಣ ಕಪಿ- | 
ಪುಂಜರ ಒಳಗೂಂಡು ತೆರಳೀದಾದೀ ಚರಣ | 
ನಂಜುಸವಿದ ಧೀರ ಗಿರಿಯು ಜಿಗಿದು ನೋಡಿ | 
ಅಂಜಿದೆ ಜಲಿನಿಥಿಯ ಲಂಫಿಸಿದ ಚರಣ | 
ಜಂರುಖಾನಳಾನಂತೆ ದೈತ್ಯ ಪಟ್ಟಣ ಪೊಕ್ಕು | 
ಕಂಜಮುಖಿಗೋಸುಗ ಸಂಚರಿಸಿದ ಚರಣ । 
ಗುಂಜಿ ತೂಕದಿನಿತು ಭಯವಿಲ್ಲದೆ ಪುರಧ- | 
ನಂಜಯಗೆಡೆಣಿಸುತ ಓಡ್ಯಾಡಿದ ಚರಣ । 
ವ್ಯಂಜಕೆ ತಾನಾಗಿ ಸ್ವಾಮಿಕಾರ್ಯದಲ್ಲಿ ಮೃ- | 
ತ್ಯುಂಜಯ ಶಿಷ್ಠರನ ವರಿಸಿದ ಬಲು ಚರಣ । 


೨೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಭು೦ಜಿಪ ಎಡೆಗೊ೦ಡು ದೇವನಲ್ಲಿ ಇಡಲು | 
ಎಂಜಲವೈದೊಂದು ಮರವೇರಿದ ಚರಣ | 
ಅ೦ಜಲಿಪುಟಿಬಿಟ್ಟು ಬಿಂಕದಲ ಧ- | 

ನಂಜಯನ ರಥಕ್ಕೆ ಬಂದೇರುವ ಚರಣ । 

ಕಿಂಜಲ್ಪವಾಸ ವಿಜಯವಿಕ್ಠಲನಂಫಿ | 

ಕಂಜಪೂಜಿಪ ಹನುಮನ “ನಾನಾದರ್ಣವಾದ ಚರಣ ॥ ೨॥ 


ತ್ರಿವಿಡಿ ತಾಳ 
ಭೀಮಾವತಾರ ವರ್ಣನೆ 


ಗಿರಿಯ ಮಧ್ಯದಿ ಜಿಗುಳಿ ವದ್ದಾಡಿದ ಚರಣ । 
ಗಿರಿಯ ಮಧ್ಯದಿ ದ್ವಿಜ ಗೂಳಿವದ್ದ ಚರಣ | 

ಮರದ ಮೇಲೆ ಇದ್ದವರ ಕಡಹಿದಾ ಚರಣ | 
ಸುರನದಿಯೊಳು ಬಿದ್ದೆ ಅಹಿಗಳ ಕುಟ್ಟಿದ ಚರಣ | 
ನಿರುತ ಪರಿಪರಿಯಿ೦ದ ನಲಿದಾಡಿದ ಚರಣ । 
ಅರಗಿನ ಮನೆ ಗೆದ್ದು ಬಂದು ರಾತ್ರೆ ಹಿಡಿ೦ಬನ । 
ವರಸಿ ಸತಿಯಳಿಂದ ಅರ್ಚನೆಗೊಂಡ ಚರಣ | 
ಪುರದೊಳು ಭಿಕ್ಷವ ಬೇಡುತ ತಿರುಗಿದ ಚರಣ | 
ದುರುಳ ಬಕನ ವದ್ದ ದುಸ್ತರದಾ ಚರಣ । 

ಅರಸಿನ ಸಭೆಯಲ್ಲಿ ಹುಂಕರಿಸಿ । 

ಹರುಷದಲಿ ನೆನೆದು ದ್ರೌಪದಿ ಬಂದು ಕಂಡ ಚರಣ |: 
ನರನಾಥ ರಾಜ ಸುಯಾಗವ ಮಾಡಲು ಪೋಗಿ | 
ಧರೆಯಲ್ಲಿ ತಿರುಗಿ ವಂದಿಸಿ ಕೊಂಡ ಚರಣ । 
ಪುರುಷ ಮೃಗನ ಕೈಯ ಹಿಡಿಸಿ ಕೊಂಡ ಚರಣ | 
ಸುರರೊಳು ಅಧಿ ಕಾದಾ ಭೀಮನ ಚರಣ । 

ತೆರಳಿ ವನದಲ್ಲಿ ಕುಸುಮ, ಘೋಷಯಾತ್ರೆ ಮತ್ತ ಕಾ - | 
ಪುರದಲ್ಲಿ ಮೆರೆದ ಮಂದಾರ ಚರಣ |। 

ಧುರದೊಳು ನಿಂದು ಬಲ್ಲಿದ ಅನ್ಕೋ- | 

ನ್ಯರನ್ನು ನೆಲಕಿಕ್ಕಿ ದುರುಳ ಸೈನ್ಯವೆಲ್ಲ | 

ಪರಿಹರಿಸಿದ ಚರಣ ಅಪುತಿ ಚರಣ | 

ತರುಣಿ ಪಾಂಚಾಲಿಯ ತ್‌ ಖಳನ ಭಂಗಿಸಿ | 
ಉರದ ಮೇಲೆ ನಿಂತು ಕುಣಿದಾಡಿದ ಚರಣ । 
ದುರ್ಯೋಧನನು ಬಂದು ತರುಬಲಾ ಕ್ಷಣಕೆ ಅವನ | 
ತರಿದು ಬಿಸಾಟಿ ಶಿರವ ಮೆಟ್ಟಿದ ಮಹಾ ಚರಣ | 
ಹರಿಗೆ ಸಮ್ಮೂಗವಾಗಿ ಅಟ್ಟಹಾಸದಲಿ ನಿಂ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು | ನೀ 


ದಿರದೆ ನಿದಾನದಲಿ ನಾಟ್ಯ ವಾಡಿದ ಚರಣ | 

ಹರನ ಕಡಿಯಿಂದ ಹರಿಯ ಅಸ್ತ ಬರಲು | 

ಶಿರವ ಬಾಗದೆ ಧರಣಿಯ ಮೇಶೆ ಕುಣಿದ ಚರಣ | 

ವರ ವೃಕೋದರನ ಚರಣ ಶರಣ ಪಾಲಕ ಚರಣ | 
ಪರಮಪುರುಷ ಕೃಷ್ಣ ಎಜಯವಿಠ್ನಲ ರೇಯನ | 
ಶರಣರೊಳಧಿಕನಾದ ಭೀಮಸೇನನ ಚರಣ ಅಪ್ರತಿ ಚರಣ ॥ ೩ ॥ 


ಅಟ್ಟ ತಾಳ 

ಶ್ರೀಮಧ್ವಾವತಾರ ವರ್ಣನೆ 
ವಿಪ್ರನ ಮನೆಯನ್ನು ಪಾವನ ಮಾಡಿದ ಚರಣ । 
ಸ್ಪಪ್ರಕಾಶದಿ೦ದ ಪೂಳವದೀ ಶಿರಿ ಚರಣ | 
fp ಜನನಿಯು ಕರೆಯಲು । 

ಪತನದಲ್ಲಿ ಧುಮುಕಿದ ಚರಣ | 

ರ್ಪನ ವರಿಸಿದ ಚರಣ ದಿವ್ಯ ಚರಣ ।: 
sw ಹೆಬ್ಬುಲಿ ಕೂಡ ಚರಿಸಿದ ಚರಣ | 
ಅಪ್ಪನ ಮಾತಿಗೆ ಯತಿಯಾಗಿ ಮುನಿಯಾಗಿ ಲೇಸಾಗಿ | 
ಒಪದಿಂದ ತೀರ್ಥಯಾತ್ರೆ ಮಾಡಿದ ಚರಣ | 
ಗುಪ ಸಮಾರ್ಗದಿಂದ ನದಿಯ ದಾಟಿದ ಚರಣ | 
ತೃಪ್ತಿಯ ಕೂಡುವ್ಚ ನಮಗೆ ಇದೇ ಚರಣ | 
ದರ್ಪವುಳ್ಳ ಮಹಾಮಾಯಿ ಅರಣ್ಯಕ್ಕೆ | 
ಚಪ್ಪಗೊಡಲಿಯಾಗಿ ಇರುತ್ತಿಪದೀ ಚರಣ । 
ಪುಷದೋಪಾದೇಲಿ ಬದರಿಕಾಶ್ರಮದಲ್ಲಿ । 
ಸುಪ್ರೇಮದಿ೦ದಲಿ ಪೂಜೆಗೊ೦ಬ ಚರಣ । 
ತುಪ್ಪ ಸಕ್ಕರಿ ಪಾಲು ಉಣಿಸುವುದೇ ಚರಣ | 
ಕಪ್ಪು ಕಲುಷವಿಲ್ಲ ರಾತ್ರಿಲಿ ಓದುವ । 
ಅಪಾರ ಜನಕ್ಕೆ ಬೆಳಕು ಮಾಡಿದ ಚರಣ । 
ಮುಪ್ಪು ಇಲ್ಲದ ಜೀವನ ಸಾಧನೆಗಳ | 
ದರ್ಪಣದಂತೆ ತೋರಿಕೊಡುವದೀ ಚರಣ | 
ಬಪ್ಪ ಪೋಗುವ ಶಕುತಿ ಏನು ಪೇಳಲಿ ಕಂ- | 
ದರ್ಪ ಎಣಿಸಲಾಗಿ ನೆಲೆದೋರದಾ ಚರಣ ಕಂ- | 
ದರ್ಪನಯ್ಯನ ನೆನೆಸಲಾಗಿ ನೆಲೆದೋರುವದೀ ಚರಣ | 


A 


ಕಪ್ಪು ಗೊರಳನಿಂದ po ಚರಣ | 
ಸಪ್ತಭುವನೇಶ ವಿಜಯವಿಠ್ನಲಗೆ | 


ಆಪವಾದ Ms ಚರಣ ॥ಳ೪ ॥ 
ಹಾಡ 


೨೩೦ ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


| ಆದಿ ತಾಳ 

ಚತುರಯುಗದೊಳು ಮಹಿಮ ತೋರಿದ ಚರಣ । 

ಚತುರವಿಂಶತಿ ತತ್ತ್ವವ್ಯಾಪಿಸಿ ಇದ್ದ ಚರಣ । 

ಸ್ತುತಿಸಿದ ಜನರಿಗೆ ಭೇದಜ್ಞಾನ ಕೊಟ್ಟು | 

ಗತಿಗೆ ಸತ್ತಂಥಕ್ಕೆ ತೋರುವ ಶ್ರೀ ಚರಣ | 

ಪತಿತನಾದರೆ ಒಂದೇ ಸಾರಿ ಶ್ರೀನಾರಾಯಣನಿಗೆ ಮುಖ್ಯ- । 

ಪ್ರತಿಬಿಂಬ ಎ೦ತೆ೦ದೆನಲು ಪಾಲಿಸುವುದೀ ಚರಣ । 

ಸತತ ಈತನೆ ಮುಖ್ಯ ಗುರುವೆಂದು ತಿಳಿದು ಅನವ- | 

ರತದಲ್ಲಿ ಇದ್ದವಗೆ ವಜಪಂಜರ ಈ ಚರಣ । 

ಕ್ಷಿತಿಯೊಶಗೆ ಎನಗಿದು ಸುರಧೇನು ಈ ಚರಣ | 

ಪ್ರತಿ ಗಾಣೆನೊ ಎನಗಿದೆ ಇದೇ ಸುರತರು ಚರಣ । 

ಮತ್ತೊಂದೆನಗಿಲ್ಲ ಇದೇ ಚಿಂತಾಮಣಿ ಚರಣ । 

ಮಿತಿಯಿಲ್ಲದ ಜನ್ಮ ಬರಲಿ ಬಂದಿರಲಿ ಶಾ- | 

ಶ್ರತ ವಹುದೋ ಲೇಶಮಾತ್ರ ಅನುಮಾನವಿಲ್ಲ ವಿ- | 

ಹಿತವಾಗಿ ನಂಬಿಹೆ ಈ ಚರಣ ಈ ಚರಣ । 

ಅತಿಶಯದಿ ಜನ್ಮ ಜನ್ಮಾಂತರದಿಂದ ನಂಬೀದದೀ ಚರಣ । 

ಅರ್ತಿಯಿಂದಲಿ ತಂದೆತಾಯಿಯಂತೆ ಪೊರೆದು ಸ- | 

ದ್ಲತಿಯನಿತ್ತು ನಿಜಸುಖ ಉಣಿಸುವದೀ ಚರಣ | 

ಉತ್ತಮ ಶ್ಲೋಕನ ಉತ್ತಮನ ಮಾಡುವದೀ ಚರಣ ! 

ಕತ್ತಲೆ ಹರಿಸಿ ಅರ್ತಿಯಿಂದಲಿ ಸುಜ್ಞಾನ ಭಕುತಿ- । 

ಇತ್ತು ಸುಖ ಬಡಿಸುವದೀ ಚರಣ । 

ಭೃತ್ಯರೆನಿಸಿ ಸತತ ಪಾಲಿಸುವದೀ ಚರಣ | 

ಚ್ಯುತ ದೂರ ನಮ್ಮ ವಿಜಯವಿಠ್ಧಲನ ರ- | 

ಜತ ಪೀಠದಲ್ಲಿ ಧ್ಯಾನ ಮಾಡುತಿಪ್ಪ ಮಧ್ವ ಮುನಿಯ ಮುದ್ದು ಚರಣ ॥ ೫॥ 
| ಜತೆ 

ಚೆತ್ತದಲ್ಲೀ ಚರಣ ಭಜಿಸಿದ ಜೀವಿಗೆ | | 

ನಿತ್ಯಾಯು ಉತ್ತಹ ವಿಜಯವಿಠ್ವಲ ಕೊಡುವ ॥ ೬ ॥ 


ಜ್ಯ ೫% x 


ಸುಳಾದಿ - ೭೦ 


“ತ್ರಿಲೋಕ ಗುರುವಾದ ತ್ರಿನೇತ್ರ ವಂದ್ಯನೇ, ನೀನು ಹೇಗಿದ್ದರೂ ಸರಿ, ನಾನು 
ನಿನ್ನನ್ನು ಕೇಳದೇ ಬಿಡುವುದಿಲ್ಲ. ನೀನು ಕೋತಿಯಾಗಿ ಹಾರಾಡಿ, ಮಾತುಮಾತಿಗೆ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೩೧ 


ಹಲ್ಲು ತೋರಿ ಅಂಜಿಸಿದರೂ ನಿನ್ನನ್ನು ಬಿಡೆನು. ಕೌಪೀನ ಹಾಕಿಕೊಂಡು ತಿರುಗಿ, 
ಮಾತುಗಾರಿಕೆಯಿಂದ ಯತಿಯಾದರೂ ನಿನ್ನನ್ನು ನಾನು ಬಿಡುವುದಿಲ್ಲ. 

ನಾನೊಬ್ಬ ಶರಣನೇ ನಿನಗೆ ಭಾರವಾದೆನೇ? ನಿನ್ನನ್ನು ಬೇಸರಿಸಿ ನಾನೇನೂ 
ಕೇಳಿಲ್ಲ. ಈ ಸಂಸಾರದಿಂದ ಪಾರುಗಾಣಿಸು ಎಂದೆನಷ್ಟೇ. "ಅದಿಲ್ಲದಿದ್ದರೆ ನಿನ್ನನ್ನು 
ದ್ವಿತೀಯೇಶನೆಂದು ನಾನೇಕೆ ಹೊಗಳಲಿ? 

ನೀನು ಒಲಿದರೆ ಮಾತ್ರ ಹರಿಯು ಒಲಿಯುತ್ತಾನೆ. ಇಲ್ಲದಿದ್ದರಿಲ್ಲ. ನೀನಿದ್ದಲ್ಲಿ 
ಅವನಿರುತ್ತಾನೆ. ನಿನ್ನ ಮೇಲಿನ ಹರಿಯ ಕಾರುಣ್ಯ ಅಪಾರ, ಅನಂತ. 

ಜ್ಞಾನೇಶ, ಭಕ್ತಿ ವಿರಕ್ತೇಶ, ಅಮರೇಶ, ಆನಂದಮೂರುತಿಯಾದ ಗುರುರಾಯ, 
ಪತಿತಪಾವನ ದೇವ ಪಾಣಿಗ್ರಹಣ ಮಾಡು ಎಂದು ಬಿನ್ನೈಪೆ. 

ಪರಮಾತ್ಮನ ನಿಜದಾಸನಾದ ಬಲವಂತ, ಗುಣವಂತ, ಜ್ಞಾನವಂತ, ಅನಂತ 
ಜನುಮಕ್ಕೆ ನೀನೇ ಗುರು ಎಂಬ ಜ್ಞಾನವನ್ನು ದಯಪಾಲಿಸು. 


॥ ರಾಗ-ಸಾವೇರಿ-ಧ್ರುವ ತಾಳ ॥ 
ಕೋತಿಯಾದರೆ ಬಿಡೆನೊ ಬಲುಪರಿ । 
ಭೂತಳದೊಳು ಪಾರ್ಯಾಡಲು ಬಿಡೆನೊ | 
ಖ್ಯಾತಿ ತೊರೆದು ಕಚ್ಚುಟ ಹಾಕಲು ಬಿಡೆನೊ | 
ಚಾತುರ ಬಿಟ್ಟರೆ ಬಿಡೆನೊ ನಾ ಬಿಡೆನೊ । 
ಭೀತಿ ಬೀರಲು ಬಿಡೆನೂ ಮಾತು- । 
ಮಾತಿಗೆ ಹಲ್ಲು ತೋರಲು ಬಿಡೆನೊ | 
ಗಾತುರ ಗಗನಕ್ಕೆ ಬೆಳೆಸಲು ಬಿಡೆನೊ |। 
ಕೋತಿ Be ಬಿಡೆನೊ | 
ಆತುರದಲಿ ವನದಿಲಂ೦ಫಿಸಿದರೆ ಬಿಡ | 
ಆ ತರುಗಳ ಕಿತ್ತಲು ಬಿಡೆನೊ | 
ವೀತಿಹೋತ್ರನ ಬಾಲದಲ್ಲಿ ಇಟ್ಟರೆ ಬಿಡೆ | 
ಜಾತಿ ಧರ್ಮವ ಬಿಟ್ಟರೆ ಬಿಡೆನೊ । 

ಈ ತೆರದಲಿ ನೀನು ಇದ್ದರೇನಯ್ಯಾ ಬೆ । 

ನ್ನಾತು ಕೇಳುವದು ನಾ ಬಿಡಬಲ್ಲಿನೇ | 

ತಾತಾ ಇನ್ನಿದರಿಂದ ಆವದಾದರು ಬರಲಿ | 
ದಾತಾ ಮೆತಿದರಿಂದ ಏನಾದರಾಗಲಿ । 

ಸೋತು ಹಿ೦ದಗದು ಪೋದರೆ ನಿನ್ನ ಪದದಾಣೆ | 
ಯಾತಕ್ಕೆ ಸಂಶಯವೊ ಬಿಡೆನೊ ಬಿಡೆನೊ ಖ | 
ದ್ಯೋತಮಂಡಲ ಪೋಗಲು ಬಿಡೆಮೊ । 

ಮಾತು ಪೊಳ್ಳಾದರ ನೂರೊಂದು ಕುಲ ಎನ್ನ । 
ಗೋತ್ರದವರಿಗೆ ಗತಿ ಎಲ್ಲೆದೋ | 


ಎ 


ಪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವಾತನ್ನಮಗ ವಾತ ಆತನ್ನ ರೂಪವ | 
ಗಾತುರದಲ್ಲಿ ನಿನ್ನೊಳಗೆ ತೋರೋ | 
ಜ್ಯೋತಿರ್ಮಯ ರೂಪ ವಿಜಯವಿಠ್ಲಲರೇಯನ । 
ದೂತ ದುರ್ಜಹಾರಿ ದುಃಖನಿವಾರಿ ॥ ೧ ॥ 


ಮಟ್ಟ ತಾಳ 
ಭೂತಳದೊಳಗೆ ಇದ್ದ ಭೂಮಿಸುತ್ತಲು ಬಿಡೆ । 
ಭೀತಿನಾಮವನ್ನು ಇಟ್ಟುಕೊ೦ಡರೆ ಬಿಡೆ । 
€ ತಿರಿದುಂಡರೆ ಬಿಡೆನೊ ಬಿಡೆನೊ ಆ- । 
ರಾತಿಗಳಿಗೆ ಸೋತು ಅಡವಿ ಸೇರಲು ಬಿಡೆನೊ । 
ಸೋತುಮತನ ಬಿಟ್ಟು ಅಡಿಗಿ ಮಾಡಲು ಬಿಡೆ | 
ಘಾತಕ ನೀನಾಗಿ ಕುಲವ ಕೊಂದರೆ ಬಿಡೆ | 
ಮಾತುಗಾರಿಕೆಯಿಂದ ಯತಿಯಾದರೆ ಬಿಡೆನೊ | 
ಪ್ರೀತ ಸಲಹೊ ಎನ್ನ ಸಾಕದಿದ್ದರೆ ನಿನ್ನು | 
ಪೂತರೆ ದ್ವಿತೀಯೇಶನೆಂದು ಪೊಗಳಲ್ಯಾಕೆ | 
ನಾಥನಲ್ಲಿ ನಿನ್ನ ಮಂತ್ರಿತನವೇನೊ | 
ಪೋತಭಾವ ನಮ್ಮ ವಿಜಯವಿಠ್ಚಲ ರೇಯನ | 
ತುಮದೊಳಗಿಟ್ಟ' ಭಾರತಿ ರಮಣಾ 1 ೨॥ 


ತ್ರಿವಿಡಿ ತಾಳ 
ಭಾರವೇ ನಾನೊಬ್ಬ ಶರಣಾ ನಿನಗಲ್ಲವೇ । 
ಭಾರಿ ಭಾರಿಗೆ ನಿನ್ನ ಅಹಿಕಸ್‌ಖ್ಯಾ | 
ಮೀರದ ಕೊಡು ಎಂದು ಬೇಡಿ ಬ್ಯಾಸರಿಸು ಏ- | 
ಸ್ತಾರವಾಗಿ ಗುರುವೆ ಕಾಡಿದೇನೇ । 
ಧಾರುಣೆಯೊಳು ಪುಟ್ಟಿ ಪಾರುಗಾಣದ ಸಂ- | 
ಸಾರ ಹೇಯವೆಂದು ಕೇಳಿ ನಿನಗೆ | 
ದೂರ್ದಿದೆನೊ ಇದು ದೈನ್ಯದಿಂದಲಿ ವಿ-| 
ಚಾರಿಸಿದರೊಳಿತೆ ಇಲ್ಲದಿದ್ದರೆ ಲೇಸೆ । 
ಸಾರಿ ಸಾರಿಗೆ ನಿನ್ನ ಸೌಭಾಗ್ಯ ಚರಣವ | 
ತೋರಿಸಿ ಧನ್ಯನ್ನ ಮಾಡಿದರೂ | 
ಕಾರುಣ್ಯದಲಿ 'ೃಟಭಾರಿ ಪ್ರಿಯನೆ । 
ಆರನ್ನ ಕಾಣ ನಿನ್ನ ವಿನಾ । 
ಕೀ ರುತ ಅಪಕೀರ್ತಿ ನನ್ನ ದಯ್ಯಾ 
ವಾರಣಾವರ ವಂದ್ಯ ವಿಜಯವಿಠ್ಠಲ ರೇಯನ | 
ಸೇರುವ ಪರಿ ಮಾಡೋ ತಾರತಮ್ಮ ಭಾವದಲಿ | ೩ ॥ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೩೩ 


ಅಟ್ಟ ತಾಳ 
ನೀನು ಒಲಿಯೇ ಹರಿ ತಾನೆ ಒಲಿವನಯ್ಯ್ಕಾ | 
ನೀನು ಮುನಿದೆಡೆ ಹರಿ ತಾನೆ ಮುನಿವನು | 
ಏನೆಂಬೆ ನಿನ್ನ ಮೇಲಣ ಹರಿ ಕಾರುಣ್ಯ | 
ನೀನಲ್ಲದಿಲ್ಲದ ಸ್ನಾನದಿ ತಾನಿಲ್ಲಾ | 
ಪ್ರಾಣೇಶ ನಮೋ ನಮೋ ನಿನ್ನ ಪಾದಾಬ್ದಕೆ | 
ವಾನರೇಶ ಸುಗ್ರೀವ ವಾಲಿ ಸಾಕ್ಷಿ | 
ಜ್ಞಾನೀಶ ಭಕ್ತಿ ವಿರಕೇಶ ಅಮರೇಶ | 
ಆನಂದ ಆನಂದ ಮೂರುತಿ ಗುರುರಾಯ | 
ಪಾಣಿಗ್ರಹಣ ಮಾಡು ಪತಿತಪಾವನ ದೇವ । 
ಪ್ರಾಣೇ೦ದ್ರಿಯಗಳು ದೇಹ ಚೇತನ ಚಿತ್ತವ । 
ಧ್ಯಾನ ಮಾಡಲಿ ಸರ್ವ ವನ್ನಾಧೀನವ೦ದು | 
ನೀನಿರೆಲಾವಾಗ ಅನ್ಯ ಜನರಿಗೆ ಮತ್ತಾನು ! 
ಬಿನ್ಸೈಪೇನೆ ದೇಹತ್ಯಾಗವಾಗಿ 
ಶ್ರೀನಾಥ ವಿಜಯವಿಠ್ಠಲ ರೇಯನ ಪಾದ | 
ರೇಣು ಧರಿಸುವ ಸರ್ವರುದ್ಧಾರೀ | PN 


ಆದಿ ತಾಳ 
ಎಲ್ಲ ಕಾಲದಲ್ಲ ನಿನ್ನಲ್ಲ ಭಕ್ತಿ ಇಪ್ಪ | 
ಸಲ್ಪಲಿತ ಮನುಜರ ಜು ಶಿರ- | 
ದಲ್ಲಿ ಧರಿಸುವಂತೆ ಸಂತತ ಮತಿ ಇತ್ತು | 
ಬಲ್ಲಿದ ಕಾಮ ಬಿಡಿಸು ಬಲವಂತ ಗುಣವಂತ | 
ಬಲ್ಲವ ಭವದೂರ ನೀನೇ ಗತಿಯೋ ಜಗ- | 
ದೊಲ್ಲಭ ಮುಂದಣ ವಾಣೀಶ ಸುಖಪೂರ್ಣ । 
ಅಲ್ಲದಿದ್ದರೆ ಎನ್ನ ಕಾವ ಕರುಣಿಯ ಕಾಣೆ | 
ಮಲ್ಲಮರ್ದನ ನಮ್ಮ ವಿಜಯವಿಶ್ನ್ಠಲರೇಯನ | 
ನಿಲ್ಲಿಸಿ ಮನದಲ್ಲಿ ಪ್ರತಿಕೂಲವಾಗದೆ | ೫ 


ಜತೆ 
ಅನಂತ ಜನುಮಕ್ಕೆ ನೀನೆ ಗುರು ಎಂಬ | 
ಜಾನವೇ ಕೊಡು ಜೀಯಾ ವಿಜಯವಿಠ್ಚಲನ ದಾಸಾ ॥ ೬ ॥ 


* % ಜಂ 


೨೩೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಶ್ರೀಭೀಮಾವತಾರ 





ಸುಳಾದಿ - ೭೧ 


ಪೂರ್ಣಕಾಮನಾದ, ಸುರಸಾರ್ವಭೌಮನಾದ, ಅಸೀಮ ಸದ್ಗುಣ 
ಮಹೋದಧಿಯಾದ, ಮೂಲ ಗುರು, ಜಗದ್ಗುರು, ಎಿಶ್ವಗುರುವಾದ. ಅರಿಭಯಂಕರನಾದ 
ಭೀಮಸೇನನ, ಭೀಮಪರಾಕ್ರಮದ ಶಬ್ದಚಿತ್ರವನ್ನು ಈ ಸುಳಾದಿ ತೋರಿಸುತ್ತದೆ. 


॥ ರಾಗ ನಾಟ - ಧುವ ತಾಳ ॥ 
ಭೀಮಸೇನನೆ ಪೂರ್ಣಕಾಮನೆ ಸುರಸಾವ್ವ- 
ಭೌಮನೆ ಸತತ ಭೂಮಿಭಾರವ ಹರಣಾ | 
ಸೀಮಾರಹಿತ ಗುಣ ಮಹೋದಧಿಯೇ ನಿ- | 
ಷ್ಠಾಮ ಫಲವನೀವ ಭಾವಿ ಬೊಮ್ಮ | 
ಭೀಮಾವತಾರ ಸ್ನೇರಾನನ ಪ- । 
ರಮ ರಾಜೇಶ್ವರ ರಣರಂಗ ಧೀರ | 
ಕೋಮಲ ಕಾಯ ಮೂಲಾವತಾರ ಭಿನ್ನ | 
ಸೋಮ ಕುಲೋದುಭವ ಪಾಂಡವ ಕುವರ | 
ರೋಮ ರೋಮಾನಂತ ಸಿಂಹ ಸತ್ವ ಧಿಕ ಉ- । 
ತ್ತಮಾಂಗ ಮರಕತ ಮಕುಟ ಧಾರಾ | 
ಕಾಮಿನಿಗೆ ಸೌಗಂಧಿಕ ಕುಸುಮವನಿತ್ತ | 
ಸಾಮವಿಖ್ಯಾತ ರಿಪು ಸಾಮಜ ಬಲವ | 
ಯೋಮಕ್ಕೆ ತೆಗೆದಿಟ್ಟ ಎಲ್ಲರೊಳಗೆ ಧಿಟ್ಟ । 
ಶ್ರೀ ಮರುತನೆ ದ್ವಾಪರದ ಚರಿತ । 


re 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೩೫ 


ತಾಮಸ ಖಳರ ಗದೆಯಿಂದಪಳಿಸಿ । 

ತಾಮಸ ಲೋಕಕ್ಕೆ ಕೆಡಹುವ ವೀರ್ಯಾ | 

ಕುಮತಿ ಕೀಚಕ ಕಿರ್ಮೀರ ಬಕ ಹಿಡಿ೦- | 

ಬ ಮಣಿಮ ಮಾಗಧ ವೈರಿ | 

ಮಾಮನೋವಲ್ಲಭ ವಿಜಯವಿಠ್ನಲ ಕೃಷ್ಣನ | 
ನಾಮವ ನೆನಿಪ ಪೂರ್ಣಾನಂದ ಮಹಿಮಾ ॥ ೧ ॥ 


ಮಟ್ಟ ತಾಳ 
ಗುರುವೆ ಮೂಲ ಗುರುವೆ, ಗುರುವೆ ಪರಮ ಗುರುವೆ | 
ಗುರುವೆ ಜಗದ್ಗುರುವೆ ಗುರು ಎಶ್ವ ಗುರುವೆ । 
ಗುರುವೆ ನಿತ್ಯ ಗುರುವೆ ಗುರುವೆ ಲಕ್ಷಣಗುರುವೆ | 
ಗುರುವೆ ಶಾಂತ ಗುರುವೆ ಗುರುವೆ ಎನ್ನ ಗುರುವೆ । 
ಗುರುಗಳಿಗೆ ಗುರುವೆ ಗುರುರಾಜವರ್ಯಾ | 
ಗುರುಕುಲೋತ್ಕ್ತು೦ಗ ಗುರು ಶಿರೋಮಣಿ | 
ಗುರುದಾತ ನಮ್ಮ ಎಜಯವಿಠ್ಚಲನ್ನ 
ಗುರು ಲಘುಮೂರ್ತಿಯ ಗುರು ಎಣಿಪ ಗುರುವೆ ॥ ೨॥ 


ತ್ರಿವಿಡಿ ತಾಳ 
ವಿಷದ ಲಡ್ಡಿಗಿ ಸವಿದು ದಕ್ಕಿಸಿಕೂಂಡ ಮಹಬಲ ಎನ್ನ- | 
ವಶವೇ ಪೊಗಳಲು ನಿನ್ನ ಅಸಮಶೌರ್ಯ | 
ವಸುಧಿಯೊಳಗೆ ನಿನ್ನ ಪೇಸರೇ ಅನ್ಯರಿಗೆ ಕ- | 
ರ್ಕಶವಾಗಿದೆ ನೋಡ ಅಸ೦ಗ ದೈವಾ | 
ಕುಶಲ ಮತಿಯಲಿ ಅರ್ಚಿಸಿದ ಜನಕೆ ಪೀ- । 
ಯುಷ ಪಾನವಧಿಕ ಸಂತಸ ವಾಗೋದು । 
ಬೆಸಸ ಬಲ್ಲನೆ ರಕ್ಕಸರೆದೆ ಶೂಲನೇ | 
ಹಸನಾಗಿ ಎನ್ನ ಪಾಲಿಪ ಬೇಕೋ ಜೀವೇಶ । 
ಅಸುರದ್ದಂಸಿ ನಮ್ಮ ವಿಜಯವಿಠೃಲನ೦ಫ್ರಿ | 
ಎಸಳು ಬಿಡದೆ ನೆನೆಯುವ ವೃಕೋದರಾ ॥ ೩ | 


ಅಟ್ಟ ತಾಳ 
ರೋಷದಿಂದಲಿ ದುಃಶ್ಯಾಸನ್ನ ಸಂಗಡ । 
ನೀ ಸಮರದಿ ವೀರ ವೇಷವ ಧರಿಸಿ ದು- | 
ಮೋಷದ ಗುಣ ಕುಲನಾಶಕ ಕರ್ಮಿಯಾ | 


ರೀ 


೨೩೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಬೀಸಿ ಗದೆಯಿಂದ ಲೇಸಾಗಿ ಹೂಡೆದಪ- | 

ಳೀಸಿ ನೆಲಕೆ ಬೀಳಲೀಸಿದ ಈ ಗವನ ಭಂ- | 

ಗಿಸಿ ಮುಂದುರವಣಿಸಿ ಅ೦ದಿನ ಮಾತೆ- | 

ಣಿಸಿ ಕೋಪಗಡಿ ಸಂತೋಷದ ಕೇಳಿಕೆ | 

pk ಸಮಸ್ತರು ಒಪ್ಪಿಸಿಕೊಟ್ಟರು ನಿನ್ನ । 
ಸರಕ್ಕೆ ಒಬ್ಬ ಆತೆಯಾಗುವನಲ್ಲ | ರ 

ತ್‌ ರಾಣಿವಾಸವೆಲ್ಲಿದೊ ಬಹು । 

ಕೋಶವೆಲ್ಲಿದೊ ವ್ಯಾಘೋಷವೆಲ್ಲಿದೊ ಇಂದು । 

ದ್ವೇಷಿಗ ಮಾರಿಗೆ ಗ್ರಾಸವಾಗು ಪೋಗು । 

ಈ ಸಮಯದಲ್ಲಿ ಬಿಡಿಸುವ ರಾರೆಂತೊ | 

ವಾಸುದೇವ ಕೃಷ್ಣ ವಿಜಯವಿಠ್ಠಲ ನಂಪ್ರಿ । 

ದಾಸನು ಅವನ ಆಭಾಸ ಮಾಡುತಲಿಪು ॥ ೪ ॥ 


ಆದಿ ತಾಳ 
ಪದತಳದಿ೦ದ ವರಿಸಿ ಕದನದಲ್ಲಿ ವೈರಿಯ 
ಬದಿ ಬಗಲನು ತಿವಿದು ವದನ. ದೊಳಗೆ ಉಗಳಿ | 
ರದನವ ಮುರಿದಿಟ್ಟು ಕುಟ್ಟು ಮ್ಯಾಲೊದದು ಅಟ್ಟಹಾಸದಲಿ | 
ಎದಿಯ ಮೇಲೆ ಕುಣಿದು ಉದರವನ್ನೇ ಬಗೆದು । 
ವಿಂದಡು ಕರಳು ತೆಗೆದು ಭೂಮಿಗೆ ಈಡಾ- । 
ಡಿದನು ಅರ್ಥಿಯಲ್ಲಿ ಸುದತೆ ನೋಡುತಿರೆ | 
ಅದು ಬತ ಚರಿತ ಅವನ ರುಧಿರವ ಪಿಡಿದು ಸು- | 
ರಿದ ಸರ್ವರು ನೋಡಲು ಸದಮಲ ದೇವಿಯ । 
ಹೃದಯ ತಾಪವೆ ಕಳೆದು ಪದೋಪದಿಗಾನ೦ದ | 
ಉದಧಿಯೊಳಗೆ ಸೊಸೆ ಎದಿರಾರೀತಗೆ | § 
ತ್ರಿದಶರೊಳಗೆ ಇಲ್ಲ ಕದನ ಮಧ್ಯದಲ್ಲಿ ಮಾ- | 
ನದಲ್ಲಿ ಎಲ್ಲರೂ ಇರೆ ಹೃದಯನಿರ್ಮಳ ನಮ್ಮ ವಿಜಯವಿಠ್ಧಲಗರ್ಪಿಸಿ | | 
ಸಿದ ತನ್ನ ಸಹಸದ ವ ನಲಿಯುತಾ |೫| 


ಜತೆ 
ಅರಿ ಭಯಂಕರ ಭೀಮ ವಿಜಯವಿಠ್ಚಲ | 
ನರಹರಿ ಮನ ಮೆಚ್ಚಿ ನಡದಾ ಭೀಮಾವತಾರಾ ॥ ೬ ॥ 


ಜೇ ೫ ೫% 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಹ 


ಶ್ರೀಮಧ್ದಾವತಾರ ಸ್ತೋತ್ರ 





ಕಾಲವದು ಹಾ: 


ಭಾಗವತ ಮಣಿ, ಆಗಮ ವಿಖ್ಯಾತ, ಯೋಗಿಗಳರಸ, ರಾಘವನ ಕಿಂಕರ, 
ಭಾವಿ ಬ್ರಹ್ಮನಾದ ಪವನನಾಮಕ ಶ್ರೀ ಗುರುವಿನಂಫ್ರಿಕಮಲವನ್ನು ಯೋಗದಿಂದ 
ತಿಳಿದು ಬಾಗಿ ನಮೋ ಎಂಬುವನೇ ಧನ್ಯ. 

ಪರಮಾತ್ಮನಿಗೂ ಜೀವನಿಗೂ ಅಭೇದವೆಂದು ಪೇಳುವವನು, ಭೃತ್ಯನಾಗಿ 
ಒಡೆಯನನ್ನು ಹತ್ಯೆ ಮಾಡಿದಂತೆ. ಪಾಷಂಡ ಮತವನ್ನು ಖಂಡಿಸಿ ತತ್ತ್ವವನ್ನು ಸಾರುತ್ತ 
ಎಷ್ಟುತತ್ತ್ವವಿನಿರ್ಣಯದಲ್ಲಿ ಶ್ರೀಮದಾಚಾರ್ಯರು "“ಚಾಭೇದೇ ಕಶ್ಲಿದಾಗಮಃ ಸಂತಿ 
ಚ ಭೇದೇ ಸರ್ವಾಗಮಾ:' ಎಂದು ಪ್ರತಿಜ್ಞೆಮಾಡಿ ಹೃದಯಂಗಮವಾದ ರೀತಿಯಲ್ಲಿ 
ಜೀವೇಶ್ವರರಿಗೆ ಭೇದವೇನೇ ಸರ್ವ ಶ್ರುತಿ ಸ್ಕೃತಿಗಳಿಗೆ ತಾತ್ತರ್ಯವೆಂದು ಸಯುಕ್ತಿಕವಾಗಿ 
ನಿರ್ಣಯಿಸಿ ಡಂಗುರಂತೊಯ್ದಿದ್ದಾರೆ. ಆನಂದತೀರ್ಥರ ವುತವೇ 
ಪರಮಾನಂದದಾಯಕವಾದದ್ದು. 

ಗುರುಮುಖವಿಲ್ಲದೇ ಜ್ಞಾನಮಾರ್ಗ ದೊರೆಯಲಾರದು. ಕಾರಣ ಮರುದಂಶ 
ಯತಿವರರನ್ನು ಅನುಸರಿಸಿ, ದುರುಳ ಮಾರ್ಗವನ್ನು ಬಿಟ್ಟು, ಸುಜನರಾದವರು ವೈಷ್ಣವರ 
ಚರಣಕ್ಕೆ ಮೊರೆ ಹೋಗಬೇಕು. ಅಂದರೇನೇ ಪರಮಾತ್ಮನ ಶಾಶ್ವತವಾದ ಕರುಣೆ 


ದೊರೆಯುತ್ತದೆ. 


॥ ರಾಗ ಕಾಂಬೋಧಿ - ಧ್ರುವ ತಾಳ ॥ 
ಶ್ರೀಗುರು ವಿನಂಘ್ರಿಯ ಯೋಗದಿಂದಲ ತಿಳಿದು | 
ಬಾಗಿ ನಮೋ ಎಂದು ಬಾಗಿಸುವೆ । 
ಭಾಗವತರ ಮಣಿ ಆಗಮ ವಿಖ್ಯಾತ | 


೨೩೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನಾಗಾರಿ ನಾಗ ಪನ್ನಗಾಭರಣಾದಿಗಳಿಗೆ ಜ್ಞಾನ- | 
ವಾಗಲಿಸಿದ ತತ್ವಸಾಗರ ಶುಭಚಂದ್ರ । 
ಯೋಗಿಗಳರಸ ರಾಗದ್ದೇಷದೂರ | 

ರಾಘವನ ಕಿಂಕರ ಮಾಗಧನ ಸಂಹಾರ | 
ಬಾಗೀರಥಿ ಪಾರ ಸಾಗರಶಯ ಮಹಾ- | 

ಬಾಗ ವಿಜಯವಿಠ್ದಲನ್ನ ಭೋಗದಲಿಟ್ಟು ಭಾವಿ- | 
ವಾಗೀಶನು ಪವನಾ ॥ ೧ ॥ 


ಮಟ್ಟ ತಾಳ 
ಕುಸುಮವ ತರಪೋಗಿ ಅಸಮಸಹಸ ಭೀಮ | 
ಅಸುರ ಮಣಿಮನ ಮರ್ದಿಸ ಲಾಹಗೆಯಲ್ಲಿ | 
ವಸುಧೆಯೊಳಗೆ ಜನಿಸಿ ಸಂಕರನೆಂದು | 
ಪೆಸರಾದ ದುರುಳನು ಕುಶಲಮತಿಗಳೆಲ್ಲ | 
ಹಸಗೆಡಿಸಿದನಂದೂ ವಸುಧಿಯೊಳಗೆ ಬಂದೂ | 
ವಿ ಷಾಹನೆ ನಾಮಾ ಎಜಯವಿಠ್ಚಲನ್ನ | 
ಬಿಸಿಜ ಪದಕೆ ಬಲು ದ್ವಿಷಗನು ತಾನಾಗೀ ॥ ೨ ॥ 


ರೂಪಕ ತಾಳ 
ಮಿಥ್ಯಾ ಮಾಯಿ ದುರ ಮಿಥ್ಯಾ ಶಾಸ್ತ್ರವ ಮಾಡಿ | 
ಸತ್ಕಾಚಾರವ ಕಳೆದ ಸತ್ಯದಲ್ಲೀ | 
ನಿತ್ಯ ಪರಮಾತ್ಮಗೆ ನಿತ್ಕದುಃಖದವನೆ | 
ಅತ್ಯಂತ ಅಭೇದಾರ್ಥ ಪೇಳಲು | 
ಭೃತ್ಯಾ ತನ್ನೊಡಿಯನ ಹತ್ಯಾ ಮಾಡಿದಂತೆ | 
ಮೃತ್ಯುವಿಗೆ ಎಡೆಯಾಗಿ ನಿತ್ಯ ಬಾಳುವನು । 
ಸತ್ಯ ಧರ್ಮ ನಾಮ ವಿಜಯವಿಠೃಲನಾ | 
ಸೌತ್ಯ ಮಾಡದಲೆ ಅಕೃತ್ಯ ನಾಗುವನು ॥ ೩ ॥ 


ರುಂಪೆ ತಾಳ 
ಪಾಷಂಡಿ ಸಂಕರನು ಏಕಮೇವನು ತಾನೇ । 
ಲೋಕಕ್ಕ ಸೋಹಂ ಎಂದು ಸುಂಚರಿಸೆ । 
ಪಾಕಶಾಸನಾದಿಗೆ ಕೊಡುವ ಆಹುತಿ | 
ಹಾಕಿ ತಾನೆ ಮರುಳಿ ಭುಂಜಿಸಲೂ | 
ನಾಕಾದಿ ಜನರು ಬಲು ವ್ಯಾಕುಲದಲಿ ಪೋಗಿ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೩೯ 


ಆ ಕಮಲಾಸನಗೆ ಬಿನೈಸಲೂ | 

ವಾಕು ಕೇಳುತಲೆ ಶ್ರೀ ವೈಕು೦ಠ ವಾಸಗೆ | 
ಲೋಕೇಶ ವಿವರಿಸಲು ಕರುಣದಿಂದಾ- | 
ನೇಕ ನಾಮ ನಮ್ಮ ವಿಜಯವಿಠ್ವಲನು ಕೃ- | 
ಪಾಕರನಾಗಿ ಪವನಗೆ ನಿರೂಪಿಸಿದಾ ॥ ೪ ॥ 


ತ್ರಿವಿಡಿ ತಾಳ 
ವಸುಧಿಯೊಳಗೆ ಜನಿಸಿ ವಾಸುದೇವನೆಂಬ | 
ಪೆಸರಿಲಿ ಮೆರೆದು ರಕ್ಕಸ ಸ೦ಕರನ ಮುರಿದು | 
ದಶ ಪ್ರಕರಣಸೂತ್ರ ವ್ಯಾಖ್ಯಾನ ದಶ ಉಪ- | 
ನಿಷದ್ಭಾಷ್ಯ ಗೀತಾತ್ರಯ ತಾತ್ಸರ್ಯ | 
ಎಸೆವ ಯಮಕ ಭಾರತ ಸದಾಚಾರಸ್ಮೃತಿ ದ್ವಾ- | 
ದಶಸ್ತೋತ್ರ ಕೃಷ್ಣಾಮೃತ ಮಹಾರ್ನವ ಮೇಣು | 
ಅಸಮ ತಂತ್ರಸಾರ ಜಯಂತಿ ನಿರ್ಣಯ | 
ಹಸನಾಗಿ ಯತಿಕಲ್ಪ ನರಸಿಂಹಸ್ತುತಿ ಇನಿತು | 
ರಸಪೂರಿತವಾಗಿ ಪಸರಿಸಿದವು ತ್ರಿ- । 
ದಶ ಮ್ಯಾಲೆ ಏಳು ರಂಜಿಸುವ ಸುಧಾಕಥಾ । 
ಪ್ರಸರವಾಗರದು ತಾಮಸಜ್ಜಾನ ಪರಿದು ಕಿ- 
ಮಸೆನೆ ನಾಮ ವಿಜಯವಿಠ್ಠಲನ್ನ ನೆನದೂ ॥ ೫ ॥ 


ಅಟ್ಟ ತಾಳ 
ದುರುಳ ಸಂಕರನ ಉತ್ತರವನ್ನು ಖಂಡಿಸಿ । 
ಪರಮಾತ್ಮ ಅಖಿಳ ದೇವರಿಗೆ ಭಿನ್ನವೆ೦ದು | 
ಬಿರಿದು ಡಂಗುರ ಹೊಯಿಸಿ ಧರೆಯೊಳು ಮೆರೆದು ಶ್ರೀ- | 
ಹರಿಯಲ್ಲ ದವ್ಯತ್ರ ಪರದೈವ ವಿಲ್ಲೆಂದು | 
ದರುಶನ ಗಂಥ ಶಿಷ್ಕರಿಗೆ ಬೋಧಿಸಿ ವೀರ- | 
ವರ ವೈಷ್ಣವರನ ಉದರಿಸಿದ ಬಾರತಿ- | 
ಯರಸ ಜಗದ್ಗುರು ಧರೆಯರಸ ಗದಾ- । 
ಧರ ವಿಜಯವಿಠ್ನಲನ್ನ ಚರಣ ವಿನುತನೆ ॥ ೬ | 


| ಆದಿ ತಾಳ 
ಗುರು ಮುಖವಿಲ್ಲದೆಲೆ ದೊರಿಯದು ಜ್ಞಾನಮಾರ್ಗ | 
ಅರಿದು ಸುಜನರೆಲ್ಲ ಮರುದಂಶ ಯತಿವರನ | 


2೪೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮರಿಯದಲನು ಸರಿಸಿ ದುರುಳ ಮಾರ್ಗವ ತೊರೆದು । 
ಸುರಳಿತರಾದ ವೈಷ್ಣವರ ಚರಣ ಮೊರೆಯೋಗು | 
ಕರುಣಿಸುವ ಮಹಧನ ವಿಜಯವಿಠ್ಠಲ ಬಿಡದೆ । 
ಸರಿಯಲ್ಲ ಮದ್ದಮತ ಶರಧಿಯಲ್ಲಿದ್ದವನಿಗೆ 1 ೭॥. 


ಜತೆ 
ಅದ್ವೈತ ವನದಾವಾ ಮಧ್ವರಾಯರ ಶ್ರೀಪಾ- | 
ದದ್ದಯ ನೆನೆದು ವಿಜಯವಿಠ್ನಲನ್ನ ಸೇರೋ ॥ ೮ ॥ 


೫ ೫ ೫ 


ಸುಳಾದಿ - ೭೩ 


ದುಷ ೈರ್ಮಿಗಳಿಗೆ ನಿತ್ಯತಮವಾಗಬೇಕೆಂದು ವೇದವ್ಯಾ ಸದೇವರು ತಾಮಸ 
ಪುರಾಣಗಳನ್ನು ರಚಿಸಿದರು. ಆ ದುರ್ವತಿಗಳಿಗೆ ರುಚಿಸಿದವು. ಧರ್ಮಸಾಧನವೆಂದು 
ತಿಳಿದು ಮಾಯಿಮತವನ್ನು ಅನುಸರಿಸಿದರೆ ಯಮನು ಅಂಥವರ ಚರ್ಮವನ್ನು 
ಸುಲಿಸುತ್ತಾನೆ. 

ಮಣಿಮಂತನೆಂಬ ದೈತ್ಯನು ಸಂಕರನೆಂಬ ಹೆಸರಿನಿಂದ ಕಲಿಯುಗದಲ್ಲಿ 
ಅವತರಿಸಿದನು. ತಾನೇ ಯತಿಯಾಗಿ ಮೋಹಕಶಾಸ್ತವನ್ನು ಬೀರಿದನು. ಕುಲವೆಲ್ಲ 
ಜಾತಿ ಸಂಕರವಾಯಿತು. ಸ್ಪಧರ್ಮವಳಿದಾಗ ಸುರರಗೂ ಹವಿಸ್ಸು ಇಲ್ಲದಾಯಿತು. 
ಆಗವರು ಕಮಲಾಸನನಲ್ಲಿ ಮೊರೆಯಿಟ್ಟರು. ಬೊಮ್ಮನು ಶ್ರಿ ಶ್ರೀಹರಿಯಲ್ಲಿ ಬಿನೆ ಸಿದನು. 
ಕಲಿಯುಗದಲ್ಲಿ ಅವತರಿಸಿ ಸಜ್ಜನರಿಗೆ ಸನ್ಮಾರ್ಗದರ್ಶನ ಮಾಡುವಂತೆ ಶ್ರೀಹರಿಯು 
ಪವನನಿಗೆ ಆಜ್ಞಾಪಿಸಿದನು. 

ಶ್ರೀಶನ ಆಜ್ಞೆಯನ್ನು ಪಡೆದು ಪವನನು ವಾಸುದೇವನಾಗಿ ನಡುಮನೆ ಬ್ರಾಹ್ಮಣನಲ್ಲಿ 
ಅವತರಿಸಿದನು. ಶ್ರೀ ಅಚ್ಯುತಪ್ರೇಕ್ಷರಿಂದ ಚತುರಾಶ್ರಮವನ್ನು ಪಡೆದು ಶ್ರೀ ಪೂರ್ಣಪ್ರಜ್ಞ 
ಮಧ್ವಮುನಿಯೆಂದನಿಸಿದನು. ಶುದ್ಧ ತತ್ತ್ವವನ್ನು ಸಾರಿ ಪರಿಗೆ ವೇದಸುಧೆಯನ್ನುಣಿಸಿ 
ಮೋದಬದಡಿಸಿದನು. 

“ಮಾಯಿಯ ಮನೆ ಮುಂದೆ ಮದಕರಿಯಾಗಿದ್ದು । ಆಯುಷ್ಯಾಭಿವೃದ್ಧಿ 
ಸುಖಬಡುವದಕ್ಕಿಂತ | ನಾಯಿಯ ಮರಿಯಾಗಿ ಮಧದ್ದ್ಭಮತದವರ | ಕಾಯಿದು ಮನೆ 
ಮುಂದೆ ಇಪ್ಪ ಕ್ಷಣವೇ ಲೇಸು |” ಎಂದು ದಾಸರಾಯರು ಹೇಳುತ್ತ "'ಪ್ರಾಣಗತಿ 
ಬಂದರೂ ಮಧ್ದಮತ ಬಿಡದಿರಿ, ಇದೇ ಪರಮಾತ್ಮನಿಗೆ ಬಲು ಪ್ರೀತಿ'' ಎನ್ನುತ್ತಾರೆ. 
ಇದೇ ಈ ಸುಳಾದಿಯ ಸಾರ. | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೩೯ 


ಆ ಕಮಲಾಸನಗೆ ಬಿನೈಸಲೂ | 
ವಾಕು ಕೇಳುತಲೆ ಶ್ರೀ ವೈಕುಂಠ ವಾಸಗೆ | 
ಲೋಕೇಶ ವಿವರಿಸಲು ಕರುಣದಿಂದಾ- | 
ನೇಕ ನಾಮ ನಮ್ಮ ವಿಜಯವಿಠ್ಚಲನು ಕೃ- | 
ಪಾಕರನಾಗಿ ಪವನಗೆ ನಿರೂಪಿಸಿದಾ ॥ ೪ ॥ 


ತ್ರಿವಿಡಿ ತಾಳ 
ವಸುಧಿಯೊಳಗೆ ಜನಿಸಿ ವಾಸುದೇವನೆಂಬ | 
ಪೆಸರಿಲಿ ಮೆರೆದು ರಕ್ಕಸ ಸ೦ಕರನ ಮುರಿದು । 
ದಶ ಪ್ರಕರಣಸೂತ್ರ ವ್ಯಾಖ್ಯಾನ ದಶ ಉಪ- | 
ನಿಷದ್ಭಾಷ್ಯ ಗೀತಾತ್ರಯ ತಾತ್ಪರ್ಯ । 
ಎಸೆವ ಯಮಕ ಭಾರತ ಸದಾಚಾರಸ್ಕೃತಿ ದ್ವಾ- | 
ದಶಸ್ತೋತ್ರ ಕೃಷ್ಣಾಮೃತ ಮಹಾರ್ನವ ಮೇಣು | 
ಅಸಮ ತಂತ್ರಸಾರ ಜಯಂತಿ ನಿರ್ಣಯ | 
ಹಸನಾಗಿ ಯತಿಕಲ್ಪ ನರಸಿಂಹಸ್ತುತಿ ಇನಿತು । 
ರಸಪೂರಿತವಾಗಿ ಪಸರಿಸಿದವು ತಿ- | 
ದಶ ಮ್ಯಾಲೆ ಏಳು ರಂಜಿಸುವ ಸುಧಾಕಥಾ | 
ಪ್ರಸರವಾಗರದು ತಾಮಸಜ್ಜಾನ ಪರಿದು ಕಿ- 
ಮಸೆನೆ ನಾಮ ವಿಜಯವಿಠ್ಠಲನ್ನ ನೆನದೂ ॥ ೫ 1 


ಅಟ್ಟ ತಾಳ 


ದುರುಳ ಸಂಕರನ ಉತ್ತರವನ್ನು ಖಂಡಿಸಿ | 


ಪರಮಾತ್ಮ ಅಖಿಳ ದೇವರಿಗೆ ಶಿನ್ನರಂದು | 

ಬಿರಿದು ಡಂಗುರ ಹೊಯಿಸಿ ಧರೆಯೊಳು ಮೆರೆದು ಶ್ರೀ- | 
ಹರಿಯಲ್ಲ ದನ್ಯತ್ರ ಪರದೈವ ವಿಲ್ಲೆಂದು । 

ದರುಶನ ಗ್ರಂಥ ಶಿಷ್ಕರಿಗೆ ಬೋಧಿಸಿ ವೀರ- | 

ವರ ವೈಷ್ಣವರನ ಉದ್ಧರಿಸಿದ ಭಾರತಿ- | 

ಯರಸ ಜಗದ್ಗುರು ಧರೆಯರಸ ಗದಾ- | 

ಧರ ವಿಜಯವಿಠ್ಠಲನ್ನ ಚರಣ ವಿನುತನೆ ॥ ೬ ॥ 


ಆದಿ ತಾಳ 
ಗುರು ಮುಖವಿಲ್ಲದೆಲೆ ದೊರಿಯದು ಜ್ಲಾನಮಾರ್ಗ । 
ಅರಿದು ಸುಜನರೆಲ್ಲ ಮರುದಂಶ ಯತಿವರನ | 


೨೪೦ ತ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮರಿಯದಲನು ಸರಿಸಿ ದುರುಳ ಮಾರ್ಗವ ತೊರೆದು | 
ಸುರಳಿತರಾದ ವೃಷ್ಣವರ ಚರಣ ಮೊರೆಯೋಗು | 
ಕರುಣಿಸುವ ಮಹಧನ ವಿಜಯವಿಠ್ಠಲ ಬಿಡದೆ । 
ಸರಿಯಲ್ಲ ಮಧ್ದಮತ ಶರಧಿಯಲ್ಲಿದ್ದವನಿಗೆ ॥ ೭ ॥ 


ಜತೆ 
ಅದ್ವೈತ ವನದಾವಾ ಮಧ್ದರಾಯರ ಶ್ರೀಪಾ- | 
ದದ್ದಯ ನೆನೆದು ವಿಜಯವಿಠ್ನಲನ್ನ ಸೇರೋ ॥ ೮ ॥ 


ಜೇ ಶ್ಯೀ ಖೇ 


ಸುಳಾದಿ - ೭೩. 


ದುಷ್ಕರ್ಮಿಗಳಿಗೆ ನಿತ್ಯತಮವಾಗಬೇಕೆಂದು ವೇದವ್ಯಾಸದೇವರು ತಾಮಸ 
ಪುರಾಣಗಳನ್ನು ರಚಿಸಿದರು. ಅವು ದುರ್ಮತಿಗಳಿಗೆ ರುಚಿಸಿದವು. ಧರ್ಮಸಾಧನವೆಂದು 
ತಿಳಿದು ಮಾಯಿಮತವನ್ನು ಅನುಸರಿಸಿದರೆ ಯಮನು ಅಂಥವರ ಚರ್ಮವನ್ನು 
ಸುಲಿಸುತ್ತಾನೆ. 

ಮಣಿಮಂತನೆಂಬ ದೈತ್ಯನು ಸಂಕರನೆಂಬ ಹೆಸರಿನಿಂದ ಕಲಿಯುಗದಲ್ಲಿ 
ಅವತರಿಸಿದನು. ತಾನೇ ಯತಿಯಾಗಿ ಮೋಹಕಶಾಸ್ತವನ್ನು ಬೀರಿದನು. ಕುಲವೆಲ್ಲ 
ಜಾತಿ ಸಂಕರವಾಯಿತು. ಸ್ಪ್ವಧರ್ಮವಳಿದಾಗ ಸುರರಿಗೂ ಹವಿಸ್ಸು ಇಲ್ಲದಾಯಿತು. 
ಆಗವರು ಕಮಲಾಸನನಲ್ಲಿ ಮೊರೆಯಿಟ್ಟರು. ಬೊಮ್ಮನು ಶ್ರೀಹರಿಯಲ್ಲಿ ಬಿನ್ನೈಸಿದನು. 
ಕಲಿಯುಗದಲ್ಲಿ ಅವತರಿಸಿ ಸಜ್ಜನರಿಗೆ ಸನ್ಮಾರ್ಗದರ್ಶನ ಮಾಡುವಂತೆ ಶ್ರೀಹರಿಯು 
ಪವನನಿಗೆ ಆಜ್ಞಾಪಿಸಿದನು. 

ಶ್ರೀಶನ ಆಜ್ಞೆಯನ್ನು ಪಡೆದು ಪವನನು ವಾಸುದೇವನಾಗಿ ನಡುಮನೆ ಬ್ರಾಹ್ಮಣನಲ್ಲ 
ಅವತರಿಸಿದನು. ಶ್ರೀ ಅಚ್ಯುತಪ್ರೇಕ್ಷರಿಂದ ಚತುರಾಶ್ರಮವನ್ನು ಪಡೆದು ಶ್ರೀ ಪೂರ್ಣಪ್ರಜ್ಞ 
ಮಧ್ವಮುನಿಯೆಂದನಿಸಿದನು. ಶುದ್ಧ ತತ್ತ್ವವನ್ನು ಸಾರಿ ಶಿಷ್ಯರಿಗೆ ವೇದಸುಧೆಯನ್ನುಣಸಿ 
ಮೋದಬಡಿಸಿದನು. 

“ಮಾಯಿಯ ಮನೆ ಮುಂದೆ ಮದಕರಿಯಾಗಿದ್ದು | ಆಯುಷ್ಯಾಭಿವೃದ್ಧಿ 
ಸುಖಬಡುವದಕ್ಕಿಂತ | ನಾಯಿಯ ಮರಿಯಾಗಿ ಮದ್ದಮತದವರ | ಕಾಯಿದು ಮನೆ 
ಮುಂದೆ ಇಪ್ಪ ಕ್ಷಣವೇ ಲೇಸು !” ಎಂದು ದಾಸರಾಯರು ಹೇಳುತ್ತ "'ಪ್ರಾಣಗತಿ 
ಬಂದರೂ ಮಧ್ವಮತ ಬಿಡದಿರಿ, ಇದೇ ಪರಮಾತ್ಮನಿಗೆ ಬಲು ಪ್ರೀತಿ'' ಎನ್ನುತ್ತಾರೆ. 
ಇದೇ ಈ ಸುಳಾದಿಯ ಸಾರ. | 


16 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 3 18 1 ೨೪೧ 


॥ ರಾಗ ಕಲ್ಯಾಣಿ - ಧ್ರುವ ತಾಳ ॥ 
ದುರ್ಮತವನು ನೆಚ್ಚಿ ಕರ್ಮಕ್ಕ ಬೀಳದಿರು । 
ನಿರ್ಮಾಣವನು ವೇದವ್ಯಾಸ ದೇವರು ದು- । 
ಷ್ಕರ್ಮಿಗಳಿಗೆ ನಿತ್ಯತಮವಾಗಲಿಬೇಕೆ೦ದು | 
ಪೆರ್ಮೆಯಿ೦ದಲಿ ರಚಿಸಿ ತಾಮಸ ಪುರಾಣ | 
ದುರ್ಮತಿಗಳಿಗೆ ರುಚಿಕರವೆಸಿದರು । 
ಧರ್ಮಸಾಧನವೆಂದು ಮಾಯಿಮತವ ಬಜಿಸೆ । 
ಧರ್ಮರಾಯ ಅವರ ಚರ್ಮವ ಸುಲಿವನು | 
ದುರ್ಮನುಷನಾಮ ವಿಜಯವಿಠ್ನಲಗೆ ಈ | 


 ಕರ್ಮವೊಪಿಸಸಲ್ಲಾ ವಿಬುಧರ ಮತವಂತಾ ॥ ೧1 


ಅಟ್ಟ ತಾಳ 
ಚರಣಡಿ ಎಂದೆಂಬೊ ಪುರದೊಳಗೆ ಸಂ- | 
ಕರ ಜನಿಸಿದ್ದ ಪರಿಯನು ಎಲ್ಲ | 
ಅರಿತದ್ದೆ ಕಾಣೊ ಮರೆ ಪರದೆ ಇಲ್ಲ । 
ಅರಿವನು ನಿನ್ನ ಗುರುವಿನ ಜನನ । 
ತಾಜ ಭಾಸ್ಕರ ದ್ಯುತಿ ನಾಮ ಎಜಯವಿಶ್ಚಲಗೆ 
ಶರಣೆಂದೆನ್ನದಲೆ ಳೂ ನಿತ್ಯಾ ॥ ೨ ॥ 


ರೂಪಕ ತಾಳ 
ಗುರುವಾರು ಸಂಕರಗೆ ಕರದು ಉಪದೇಶದ- 
ನರುಹಿವನಾವನೊ ಪೇಳೊ ಮುಗ್ರಾ | 
ಹರುವ ನದಿಯೊಳಗೆ ಈಸಿ ಪೋಗುತಲಿರಲು | 
ವರ ಯಜ್ಞೋಪವೀತ ಜಿಗುಳಿ ಪೋಗೆ । 
ಜರಿದು ಗೃಹಸ್ಥಾಶ್ರಮ ಸನ್ನ್ವಾಸಾಶ್ರಮಕ ಮನ- | 
ಎರಗಿ ನಮ್ಮ ಸತ್ಯ ಪ್ರಾಜ್ಜಶೀರ್ಥರ ಕೇಳಿ | 
ಪರಿಹಾರವಾದ ಉತ್ತರ ಕೊಡಲು ತಾನೆ । 
ದುರುಳ ಮತಿಯಲಿ ಚತುರಾಶ್ರಮವೆ ಕೂಂಡಾ | 
ಹಿರಿಯರ ಮತವಿದು ಪುಶಿಯಲ್ಲ ಮಾತು ಚ- । 
ತುರರ್ಗತ ವಿಜಯವಿಠ್ನಲನೆ ಸಾಕ್ಷಿ ॥ ೩ ॥ 


ರುಂಪೆ ತಾಳ 
ಕಲಿಸಂಕರನ ಪುಟ್ಟು ಕುಂಬಳಕಾಯಿ ಗುರುತು | 
ಕಲಿಯುಗದೊಳಗೆ ಸೋಹಂ ಎಂದು ತಿರುಗಿ | 


೨೪೨ ಶ್ರೀ ವಿಜಯದಾಸಕೃತ ಸೆ 


ಸಲೆ ಸುಮಾರ್ಗವ ಬಿಡಿಸಿ ಮೋಹಕ ಶಾಸ್ತ್ರವನು 
ಇಳಿಯೊಳಗೆ ಸರ್ವ ಮಿಥ್ಯಾವ ತುಂಬಿದ । 
ಕುಲವೆಲ್ಲ ಜಾತಿ ಸಂಕರವಾಗಿ ಸ್ವಧರ್ಮ- | 

ವಳಿದು "ಸುರರಿಗೆ ಹವಿಸ್ಸು ಇಲ್ಲದಿರಲು | 

ಜಲಜ ಸಂಭವಗೆ ಸುಮನಸ ರು ಮೊರೆ ಇಡಲಾಗಿ । 
ಲಲಿತದಿಂದಲಿ ಹರಿಗೆ ಬಿನ್ನೈ ಸಲೂ । 

ಸುಲಭಾ ಮಹಾ ಸಿರಿ ವಿಜಯವಿಠ್ನಲನು | 

ಒಲಿದು ಜಯತನುಜಗೆ ಕರದು ನೇಮಿಸಿದಾ ॥ ೪ ॥ 


ತ್ರಿವಿಡಿ ತಾಳ 
ಹುಟ್ಟಿದನು ವಾಸುದೇವನೆಂಬೊ ನಾಮದಲಿ | 
ಸೃಷ್ಟಿಗೆ ಮಧ್ವ ಮುನಿ ಎನಿಸಿಕೊಂಡೂ | 
ಕುಟ್ಟಿ ದಾರದ್ದೆ ತೆಮತ ಕೋಲಾಹಲ ಮಾಡಿ | 
ೈಸ್ಠವಮತವನು ಉದರಿಸೀ । 

ಸರ್ವೋತ್ತಮನಹುದೆಂದು ಸ್ಥಾಪಿಸಿ | 

ey ವೇದಸುಧೆಯಕರದೂ ! 
ವೈಷ್ಣವಾಚಾರ್ಯರ ಮತವಿಡಿದು ಬದುಕೋದು । 
ಪುಷ್ಟಿನಾಮ ವಿಜಯವಿಠ್ಶಲಗೇ ಬಲುಪ್ರೀತಿ ॥ ೫ ॥ 


ಅಟ್ಟ ತಾಳ 
ಮಾಯಿಯ ಮನೆಮುಂದೆ ಮದಕರಿಯಾಗಿದ್ದು | 
ಆಯುಷ್ಯಾಭಿವೃದ್ಧಿ ಸುಖಬಡುವದಕ್ಕಿಂತಾ 
24. ಮರಿಯಾಗಿ ಮಧ್ವಮತದವರ 
ಕಾಯಿದು ಮನೆ ಮುಂದೆ ಇಪ್ಪ ಕ್ಷಣವೆ ಲೇಸು । 
ಭೂಯೋಮ ಪಾತಾಳದೊಳಗಿದು ಸಿದ್ಧವು | 
ರಾಯ ಧರ್ಮಜ ಮಿಕ್ಕ ಹರಿದಾಸರ ನೋಡೆ । 
ಶ್ರೀಯರಸನೆ ಪರನೆಂದು ಪೋದರು ಗತಿಗೆ 
ನಾಮು ಬಿಟ್ಟು ಅನ್ಯಮತವಸಾರೆ | 
ತಾಯಿಯ ಜರಿದು ಶ್ರಬಜಿಗೆರಗಿದಂತೆ | 
ನೀಯಂತೆ ನಾಮ ಶ್ರೀ ವಿಜಯವಿಶೃಲಗೆ । 
ಮಾಯಿಮತದವರು ಆಗರು ಕಾಣೋ ॥ ೬ ॥ 

ಗೆ 


ಹಾಸಿ” 


ಸ್ತೋತ್ರ ಸು 


ಸುಳಾದಿಗಳು 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೪೩ 


ಆದಿ ತಾಳ 
ಹನುಮಾವತಾರಕೆ ಕಾಲಯಮ ಎನಿಸಿದಾ । 
ಮಣಿಮಾನಾಸುರನಾದಾ ಭೀಮಾವತರಕ್ಕೆ | 
ಮುನಿ ಮಧ್ದರಾಯನಾಗೆ ಭಣಗು ಸ೦ಕರನಾದಾ । 
ಜನಿಸಿದನು ವೈರವನ್ನು ಜನುಮ ಮೂರರಲ್ಲಿ ಬಿಡದೆ । 
ಅನಿಲದವೆನಕೂಡ ಶೆಣಿಸಿ ಸಂಕಟಬಟ್ಟು | 
ಅನುವ ಕಾಣದಲೆ ತಮಸೀನಲ್ಲೀಗ ಬಳಲುತಿಪ್ಪಾ । 
ಫಣನಾಮ ವಿಜಯವಿಠ್ಠಲ ಹನುಮನ ಮತದಂತೆ । 
ಮನುಜೋತ್ತಮ ಕಡೆ ಮೊದಲು ಮನದಂತೆ ಫಲವೀವಾ ॥ ೭ ॥ 


ಜತೆ 
ಪ್ರಾಣಗತಿ ಬಂದರು ಮಧ್ದಮತ ಬಿಡದಿರೀ । 
ಪ್ರಾಣಧೃತುನಾಮ ನಮ್ಮ ವಿಜಯವಿಠ್ಠಲಗರ್ಪಿಸೊ ॥ ೮ 


x ಜೇ ಖೇ 


ಸುಳಾದಿ - ೭೪ 


ಶ್ರೀಮದ್ವಿಠ್ಶಲಪಾದಾ೦ಬುಜ ಮಧುಪನಾದ, ಕಾಮವರ್ಜಿತ ಕೃಪಾಸಾಗರ 
ಯತಿರೂಪನಾದ, ಸಾಮವಿಖ್ಯಾತ, ಸುರರೊಳಗೆ ಸಿದ್ಧ ಪ್ರಸಿದ್ಧನಾದ, ದಂಡ 
ಕಮಂಡಲಧರ ಶೋಭನಕಾಯನಾದ ಮಧ್ವಮುನಿರಾಯನು ಗುರುಸಾರ್ವಭೌಮನೆನಿಸಿ 
ಸದಾ ರಾಮ, ಕೃಷ್ಣ, ವ್ಯಾಸರನ್ನು ಹೃನ್ಮಂದಿರದಲ್ಲಿಟ್ಟ ಧಿಟ್ಟ.. 

ಶೂನ್ಯವಾದಿ ಮಿಕ್ಕಾದ ಇಪ್ಪತ್ತೊಂದು ಕುಭಾಷ್ಯಗಳನ್ನು ಗೆದ್ದು ಅವರ 
ದರ್ಪವನ್ನಡಗಿಸಿ, ಕಂದರ್ಪಜನಕನೇ ಸರ್ವತಂತ್ರ ಸ್ವತಂತ್ರ, ಗುಣಪೂರ್ಣ, 
ದೋಷದೂರ, ಅಪಾರ ಮಹಿಮ, ಸಾಕಾರ, ಸತ್ಪುರುಷ, ತ್ರಿಲೋಕಕ್ಕೆ ಒಡೆಯ, 
ಜಗಜ್ಜೀವ, ಸರ್ವಾಂತರಂಗದೊಳಗೆ ಸದಾಕಾಲವಿರುವ ವಿಶ್ವ ಮೂರುತಿ, ಮುಪ್ಪಿಲ್ಲದ 
ಅಜನಪ್ಪ, ಎಂಬ ನಿಜತತ್ತ್ವವನ್ನು ತೋರಿ, ಸಾರಿ ನೆರೆನಂಬಿದವರ ಮಾರ್ಗವನ್ನು 
ತೋರಿದ ತ್ರಿಲೋಕ ಗುರುಗಳಾದ ಶ್ರೀಮದಾನಂದತೀರ್ಥರ ಸತತ ಸ್ಮರಣೆಯು 
 ಆನಂದಮಾರ್ಗದ ಹೆದ್ದಾರಿ ಎಂಬ ವಿಷಯವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 


॥ ರಾಗ ಭೈರವಿ - ಧ್ರುವ ತಾಳ ॥ 
ಶ್ರೀಮದ್ದಿಠಲ ಪಾದಾ೦ಬುಜ ಮಧುಪರಾಜಾ | 
ಶ್ರೀಮದಾಚಾರ್ಯ ಧೈರ್ಯ ಯೋಗಧುರ್ಯಾ | 
ಕಾಮವರ್ಜಿತ ಕೃಪಾಸಾಗರ ಯತಿರೂಪಾ | 


೨೪೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರೋಮ ರೋಮ: ಗುಣ ಪೂರ್ಣಪ ಅಜ | 
 ಸಾಮವಿಖ್ಯಾತಸಿದ್ದ ಸುರರೊಳಗೆ ಪುಸಿ 

ಸೀಮ ರಹಿತ ಮಹಿಮ ಭುವನ a | 

ತಾಮಸ ಜನದೂರ ದಂಡಕ ಮಂಡಲ ಧರ | 

ಶ್ರೀಮಧ್ವ ಮುನಿರಾಯ ಶೋಭನ ಕಾಯಾ | 

ಆ ಮಹಾ ಜ್ಞಾನದಾತ ಅನುಮಾನ ತೀರಥ । 

ಕೋಮಲಮತಿ ಧಾರ್ಯ ವೈಷ್ಟವಾರ್ಯಾ | 

ಕಾಮ ಸಂತ್ರಾಮ ಶರ್ವ ಸುರನುತಗುರುಸಾರ್ವ- | 

ಭೌಮಾತಿ ಭಯನಾಶ ಭಾರತೀಶಾ | 

ರಾಮಕೃಷ್ಣ ವ್ಯಾಸ ವಿಜಯವಿಶ್ನಲನ ಹೃದಯ - | 

ಧಾಮದೊಳಗಿಟ್ಟ ಸತತ ಧಿಟ್ಟಾ ॥ ೧ ॥ 


ಮಟ್ಟ ತಾಳ 

ಹರಿಯೆ ಗುಣಶೂನ್ಯ ಹರಿಯೆ ನಿರಾಕಾರ | 
ಹರಿಯು ದೊರೆಯು ಅಲ್ಲ ಹರಿ ಪರತಂತ್ರ | 
ಹರಿಯು ದುರ್ಬಲನು ಹರಿಗೆ ಎಂಟು ಗುಣ | 
ಹರಿಯು ತಾನೆಂದು ತಾರತಮ್ಯವೆನದೆ | 
ಧರೆಗೆಲ್ಲ ಮಿಥ್ಯಾ ಪರಿಪರಿ ಕರ್ಮಗಳು | 
ಹರಿ ತಾನೇ ಪುಟ್ಟೆ ಚರಿಸುವ ಲೀಲೆಯಲಿ । 
ನರ ನಾನಾ ಜನ್ನ ಧರಿಸಿ ತೋರುವನೆಂದು । 
ದುರುಳ ದುರ್ಮತದವರು ಸರಿಸರಿ ಬಂದಂತೆ । 
ವರಲಿ ಸಜ್ಜನರನ್ನು ತಿರಸ ೈರವನೆ ಮಾಡಿ । 
ತಿರುಗುತಿರೆ ಇತ್ತ ei ಕಳವಳಿಸಿ । 
ಪರಮೇಷ್ಠಿಗೆ ಪೇಳೆ ಹರಿಗೆ ಬಿನ್ನೈಸಲು | 
ಮರುತ ದೇವನೆ ಅವತರಿಸಿದ ಹರುಷದಲ್ಲಿ । 
ಕರುಣಾಕರ ಮೂರ್ತಿ ವಿಜಯವಿಠ್ಠ್ಶಲರೇಯ | 

`' ಪರನೆಂದು ಸಾರಿ ಧರೆಯೊಳಗೆ ಮೆರೆದಾ ॥ ೨ ॥ 


ತ್ರಿವಿಡಿ ತಾಳ 
ಶೂನ್ಯವಾದಿ ಮಿಕ್ಕ ದುರ್ಮತದವರಲ್ಲ | ಗೆ 
ಸನ್ಮಾ ಯವಿಲ್ಲದ ವಚನದಿಂದ | 
ಸನ್ಯಾಸಿಗಳೆಂಬೊ ಗರ್ವವಲ್ಲದೆ ವೇದ । 
ಸನ್ನಶವಾಗದ ದುರ್ಲಕ್ಷಣ । 
ವನ್ನೆ ಕಲಿಸಿ ಶುದ್ಧ ಆಜಾರವನೆ ಕೆಡಿಸಿ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೪೫ 


ಭಿನ್ನವಿಲ್ಲದೆಂದು ತಿರುಗುತಿರೆ | 
ಪುಣ್ಯಶ್ಲೋಕ ನಮ್ಮ ವಿಜಯವಿಶ್ನಲನ । 
ಸನ್ನುತಿಸದೆ ದ್ವೇಷವ ತಾಳಿರೆ ॥ ೩ ॥ 


ಅಟ್ಟ ತಾಳ 
ಇಪ್ಪತ್ತು ಒಂದು ಕುಭಾಷ್ಯವ ರಚಿಸಿರೆ | 
ಒಪ್ಪದಂದಲಿ ಗೆದ್ದು ಅವರವರ ಮಹಾ | 
ದರ್ಪವ ತಗ್ಗಿಸಿ ದಶ ದಿಕ್ಕು ಪೊಗಿಸಿ ಕಂ - | 
ದರ್ಪ ಜನಕನು ಸ್ವತಂತ್ರ ಗುಣಪೂರ್ಣ | 
ಅಪಾರ ಮಹಿಮನು ಸಾಕಾರ ಸತ್ತುರುಷ | 
ತಪ್ಪದೆ ತ್ರಿಲೋಕಕ್ಕೊಡೆಯ ಜಗಜೀವ- । 
ನಪ್ಪನು ಸರ್ವಾಂತರಂಗದೊಳಗೆ ಬಿಡ- । 
ದಿಪ್ಪ ವಿಶ್ವಮೂರುತಿ ವಿಲಕ್ಷಣರೂಪ | 
ಸರ್ಪಶಯನ ನಮ್ಮ ವಿಜಯವಿಠ್ಠಲ ರೇಯ | 
ಮುಪ್ತಿಲ್ಲದ ದೈವ ಅಜಭವ ಸುರವಂದ್ಯಾ ॥ ೪ | 


ಆದಿ ತಾಳ 
ದರುಶನ ಗಂಥವ ರಚಿಸಿ ಸುಜನರಪಾಲಿಸಿ । 
ಮರುತಮತದ ಬಿರಿದೆತ್ತಿದೆ ಮಹಾಯತಿ | 
ಸರಿಗಾಣೆ ನಿಮಗೆಲ್ಲ ವರ್ಣಿಸಲೆನ್ನಳವೆ 
ದುರುಳರ ಗಂಟಲಗಾಣ ಎದ್ಯಾಪ್ರವೀಣಾ | 
ನೆರೆನಂಬಿದವರಿಗೆಲ್ಲ ಮನೋಷಥೆಗಳ ಬಿಡಿಸಿ | 
ವರಸು ಭಕುತಿ ಜ್ಞಾನ ವಿರಕ್ತಿ ಮಾರ್ಗವ ತೋರಿಸಿ । 
ಪೊರೆವ ತತ್ವದ ವನಧಿ ಪೊಡವಿಯೊಳಗೆ | 
ಸುರನರೋರಗಾದಿಗೆ ಗುರುವೆ ಪರಮ ಗುರುವೆ । 
ಸರಸ ಸದ್ಗುಣ ಸಾಂದ್ರ ವಿಜಯವಿಠಲ ರೇಯನ | 
ಚರಣವ ನಂಬಿದ ಪ್ರಧಾನ ವಾಯುದೇವಾ ॥ ೫ ॥ 


ಜತೆ 
ಅದೆ ತೆ ಮತಾರಣ್ಯ ದಾವಾ ವ್ಯಾಸಶಿಷ್ಠ | 
ಮಧ್ವಮುನಿ ವಿಜಯವಿಠ್ನಲನ ನಿಜದಾಸಾ ॥ ೬ ॥ 


ಜೇ x x 


ಸುಳಾದಿ - ೭೫ 


ಮುನಿಗಳ ಮಸ್ತಕರತ್ನನಾದ, ಭಾರತೀರಮಣನು ತೃಣ ಮೊದಲಾದವುಗಳಲ್ಲಿ 
ವ್ಯಾಪ್ತನು. ಗುಣನಿಧಿಯಾದ ಪಾವನ ಶರೀರನು. ಬ್ರಹ್ಮಾಂಡವನ್ನೇ ತಾಳವನ್ನಾಗಿ 
ಮಾಡಿ ಬಾರಿಸುವ ಘನ ಸಮರ್ಥನು. ಸಜ್ಜನರ ಪಾಲ, ಶುಭಲೋಲ, ಸಂಕರುಷಣನ 
ಮುದ್ದು ಬಾಲ. 

ಪ್ರಧಾನವಾಯುವು ಹನುಮ, ಭೀಮ, ಮಧ್ವಮುನಿಯಾಗಿ ಬಲ ಜ್ಞಾನ 
ಕಾರ್ಯವನ್ನು ಮಾಡಿದನು. ಜನುಮ ಜನುಮಕ್ಕೂ ಸಾಧನ ಮಾಡಿಸುವ ಕರುಣಿ, 
ನೆನೆವರ ಸಾ 


ಲೋಕವೆಲ್ಲ ಇವನ ಅಧೀನ. ಇವನು ಹರಿಯಾಧೀನ. ತನ್ನ ಬಿಂಬನಲ್ಲಿ ಅವಿಚ್ಛಿನ್ನ | 


ಭಕ್ತಿಯುಳ್ಳವನು, ಸನ್ಯಾಸಿಗಳ ಒಡೆಯನು. 
ಆಂತಹ ಮಹಾಮಹಿಮನಾದ ಮುಖ್ಯಪ್ರಾಣನ ಅವತಾರರಾದ ಆಚಾರ್ಯ 
ಮಧ್ವರ ಸಮಗ್ರ ಚರಿತ್ರೆಯು ಶ್ರೀಸುಮದ್ವವಿಜಯದಲ್ಲಿ ಹೃದಯಂಗಮವಾಗಿ 


ವರ್ಣಿತವಾಗಿದೆ. ದಾಸರಾಯರು ಅದನ್ನೇ ಈ ಸುಳಾದಿಯಲ್ಲಿ ಸಂಗ್ರಹವಾಗಿ ತಿಳಿಸಿದ್ದಾರೆ. 


॥ ರಾಗ ಮಾರವಿ - ಧ್ರುವ ತಾಳ ॥ 
ಮುನಿಗಳ ಮಸ್ತಕ ರತುನಾ ರಮಣಾ ಭಾರತಿ | 
ತೃಣ ಮೊದಲಾದ ವ್ಯಾಪ್ತನೆ ಪಾವನ ಶರೀರ | 
ಗುಣನಿಧಿ ಪವಮಾನಾ ಪವಮಾನಾ ಪಂಚಪರನಾ | 
ಅಣುಮಹತ್ತುರೂಪನೆ ಸನಕಾದಿಗಳ ಪ್ರೀಯ । 
ವನಜಜಾ೦ಡವನ್ನು ತಾಳವನೆ ಮಾಡಿ ಬಾರಿಸುವ । 
ಘನ ಸಮರ್ಥನೆ ಸಜ್ಜನಪಾಲ ಶುಭಲೋಲ | 
ಅನಿಲಾ ಪ್ರಧಾನವಾಯು ಹನುಮ ಭೀಮ ಮಧ್ವ | 
ಮುನಿ ಜ್ಞಾನದಾತಾ ಕರಣಾಭಿಮಾನಿಗಳ | 
ಗಣಣೆ ಮಾಡದೆ ಗೆದ್ದ ಅನಿಮಿತ್ತ ಬಂಧು ಜಗ- । 
ಜ್ಹನಕ ಚತುರ ಹಸ್ತ ಮಿನಗುವ ಗದಾಪಾಣಿ । 
ದನುಜರ ಸದಾ ಬಡಿದ ರಣರಂಗಧೀರ ಶೂರ | 
ಇನ ಮೊದಲಾದ ಠಾವಿನಲ್ಲಿ ಸರ್ವದಾ ತೇಜಾ | 
ವನಜಾರಿ ಕುಲಾಧೀಶ ವನಮುದ್ದು ಪೂರ್ಣಪ್ರಜ್ಞಾ, 
ಪ್ರಣತಾರ್ತಿಹಾರಾ ಆರ್ಯಾ ಅನುಗಾಲ ಜಗದ್ಗುರು । 
ಜನುಮ ಜನುಮ ಸಾಧನ ಮಾಡಿಸುವ ಕರುಣಿ | 
ನೆನೆದವರಿಗೆ ಚಿಂತಾಮಣಿ ಸುರಧೇನು ತರುವೆ | 
ಪ್ರಣವ ಮೂರುತಿ ನಮ್ಮ ವಿಜಯವಿಠ್ಠಲ ನಾರಾ- | 
ಯಣನಂಘ್ರಿ ಗುಪ್ತದಲ್ಲಿ ಮನದೊಳಣಿಪ ಮೌನಿ ॥ ೧ ॥ 


xe 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೪೭ 


ಮಟ್ಟ ತಾಳ 
ನಿನ್ನಾಧೀನವೆ ಲೋಕಾ ನೀ ಹರಿಯಾಧೀನಾ | 
ನಿನ್ನ ಪ್ರೇರಣೆ ಜಗಕೆ ನಿನಗೆ ಪ್ರೇರಣೆ ಹರಿ । 
ನಿನ್ನಾಧಾರ ನಮಗೆ ನಿನಗಾಧಾರ ಹರಿ | 
ನಿನ್ನ ಬೆಳಗು ಜಗಕೆ ನಿನಗೆ ಬೆಳಗು ಹರಿ | 
ನಿನ್ನ ಧ್ಯಾನಾ ನಮಗೆ ನಿನಗೆ ಹರಿಧ್ಯಾನ । 
ನಿನ್ನ ಸ್ತೋತ್ರವೆ ನಮಗೆ ನಿನಗೆ ಹರಿಯ ಸ್ತೋತ್ರ | 
ನಿನ್ನ ಕಾಣೆವು ನಾವು ನೀ ಹರಿಯನ್ನು ಕಾಣ್ತೆ | 
ನಿನ್ನ ಮಾಯವು ನಮಗೆ ನಿನಗೆ ಹರಿಯ ಮಾಯಾ | 
ನಿನ್ನೊಳಗೆ ಹರಿ ನೀನು ಹರಿಯೊಳಗೆ | 
ಅನ್ಯೋನ್ಯವಾಗಿ ಭಕುತರ ಮನದಲ್ಲಿ | 
ಕಣ್ಣಿಗೆ ಪೊಳವುತ್ತ ಪೊಳದಾಡುವ ಪ್ರಾಣ । 
ಚಿಣ್ಣವತಾರ ಶ್ರೀ ವಿಜಯವಿಠ್ಠಲಂಗೆ ಅ- | 
ಎಚ್ಚಿನ್ನ ಭಕ್ತನಾದ ಸನ್ಯಾಸಿಗಳೂಡಿಯಾ ॥ ೨ ॥ 


ರೂಪಕ ತಾಳ 
ಕಲಿ ಮೊದಲಾದ ಖಳರು ಸತ್ಯರ್ಮ ಮಾಡುವ । 
ಹಳಿದು ಯೋಚನೆ ಮಾಡಿ ಮಣಿಮಂತನೆಂಬವನ | 
ಬಲವಂತ ನಹುದೆಂದು ಕರದು ಉಪದೇಶಿಸಿ | 
ಇಳಿಯೊಳು ಜನಿಸಿ ಭೇದಾರ್ಥ ಜ್ಞಾನವಲ್ಲ | 
ಅಳಿದು ಸಜ್ಜನರನ್ನು ಮಂದಮತಿಗಳ ಮಾಡಿ । 
ಕುಲಮರಿಯಾದಿಗಳ ಕಡಿಸಿ ಜಗವ । 
ಬಲು ಮಿಥ್ಕಾವೆಂದು ಸ್ಥಾಪಿಸಿ ಜೀವೇಶಗೆ ಐಕ್ಯ । 
ತಿಳಿಸಿ ಪರಗತಿಯ ಮಾರ್ಗ ತೋರದಂತೆ | 
ಹೆಲೆಗಲಿಸ ಪೋಗೆಂದು ಮನ್ನಿಸಿ ಮುದದಿಂದ ಪೇ- | 
ಳಲು ಹರುಷವ ತಾಳಿ ಖಳನು ಮನ- । 
ದೊಳು ನೆನೆದಾ ನಿಲಸಾ ನಿನ್ನ ಅಂದಿನ ವೈರವ 
ಒಳಿತೆಂದು ಕೈಕೊಂಡು ವಿಜಯವಿಠ್ನಲನ್ನ । 
ಸುಲಭ ಭಕ್ತರ ಮತಿ ಅಳಿದು ಬಿಡುವೆನೆಂದು ॥ ೩ ॥ 


| ರುಂಪೆ ತಾಳ 
ಚರಣಡಿ ಎಂಬೊ ಗ್ರಾಮದಲಿ ವಿವಶಳಾಗಿ । 
ಚರಿಸುವ ಸ್ತೀಯಳಲ್ಲಿ ಜನಿಸಿ ಬಂದು | 


ಟ್ರ) ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ದುರುಳ ಸಂಕರದನೆಂಬೊ ನಾಮದಲ್ಲಿ | 
ಧರೆಯೊಳಗೆ ಮೆರದು ಮನೋವಾಚಾಕಾಯದಲ್ಲಿ ತಾನಾಗ | 
ಎರಡೆಂಬೊ ವಾಕ್ಕವನು ಪೇಳದಲೆ । 

ತಿರುಗಿದನು ಟಿಗೆ ದುಃಶಾಸ್ತ್ರವನೆ ಔಚ 
ಶಿರ ಬಲಿತು ಧರ್ಮಗಳ ನಿರಾಕೌಸಿ | 
ಪರಮಾತ್ಮಗೆ ನಿರ್ಗಣ ಪೇಳಿ ಉತ್ತಮ । 
ಪರವೆಲ್ಲ ಜೀವದಲ್ಲಿ ಸಾಧಿಸುತ್ತ | 

ಇರಲು. ಸಜ್ಜನರೆಲ್ಲ. ಹಸಗೆಟ್ಟು “ಕೇವಲ 

ಮೊರೆ ಇಡಲು ಹರಿ ಕರುಣದಿಂದ ನೀನು । 
ಸುರರು ಪೊಗಳಾಗಿ ವಿಜಯವಿಠ್ಚಲ ನಾಜ್ಯ; | 
ಶಿರದಲ್ಲಿ ಧರಿಸಿ ಅವತರಿಸಿದ ವೃಕೋದರ ॥ ೪ ॥ 


ತ್ರಿವಿಡಿ ತಾಳ 
ಜನಸಿದೆ ಪರಶುಕ್ಷತ್ರಯನೆ ವೇಗದಿ ನಡು- | 
ಮನೆಯ ಬ್ರಾಹ್ಮಣ ನಿಜನಾರಿಯಲ್ಲೀ | 
ತನಯ ಲೀಲೆಯ ತೂರಿ ಹುರುಳಿಗುಗ್ಗುರಿ ಮೆದ್ದು । 
ಜನನಿಗಾಶ್ಚರ್ಯವ ಮಿಗಿಲೆನಿಸಿ । 
ಕುಣಿದಾಡಿ ಬಲಿವರ್ಧನನ ಪೋಗಿ | 
ಹುಣಿಸೆಬೀಜ ಲಿ ಸಾಲವನೆ ತಿದ್ದಿ | 
ತೃಣ ಮಾಡಿ ಶಿವಶಾಸ್ತಿಯನು ಸೋಲಿಸಿ ಆ- | 
ಕಣದಲ್ಲಿ ಯತಿಯಾದೆ” ಜನಕನಿಂದ । 
ಪಣಿಮಾದ್ಯ ರಿಗೆ ಗುರುವಾದ ನಾರಿಯ ರಮಣ ।| 
ಅನುಸರಿಸಿ "ಅಚ್ಯುತಪೇಕ್ಷನಲ್ಲಿ | N 
ವಿನಯದಲಿ ಪೋಗಿ ನಿಯಮನಾಗಿ ಶಿಷ್ಯ- | 
ತನವಡಧಿ ಮಧ್ವಾಖ್ಕನಾಮದಲ್ಲಿ | 
ಅನಿಲಿಷ ನದಿಯ ದಾಟಿ ಭೂಪತಿಯ ವಂಚಿಸಿ । 
ಬಿನಗು ಜೋರರನ್ನು ಮೋಸಗೊಳಿಸೀ | 
ಮನೇವೇಗದಲಿ ಮಹಾ ಬದರಿಕಾಶ್ರಮದಲ್ಲಿ | 
ದನುಜಾರಿಇರೇ ಪೋಗಿ ನಮಿಸಿ ವಿದ್ವಾ- । 
ಅನುವಾಗಿ ಕಲಿತು ಸರ್ವದ ಅಲ್ಲಿದ್ದ ಸರ್ವ- । 
' ಮುನಿಗಳಿಂದ ಪೂಜೆಗೊಂಡು ತೆರಳಿ । 
ಜನುಮರಹಿತ ವ್ಯಾಸಮುನಿಯನ್ನೆ ಕಂಡು ವಂ- । 
ದನೆ ಮಾಡಿ ಎಂಟು ಮಳಲಮುಟ್ಟಿಗೆ- | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಯನು ಪಡೆದು ಬಂದೆ ರಜತಪೀಠಪುರದಲ್ಲಿ | 
ಇನನಂತೆ ಪೊಳೆವ ಆನಂದತೀರ್ಥಾ । 

ಗುಣಪೂರ್ಣ ಅನಂತೇಶ್ವರ ವಿಜಯವಿಠ್ನಲನ್ನ । 
ಅನುದಿನ ನೆನೆಸುವ ವೈಷ್ಣವಾಚಾರ್ಯ ॥ ೫ ॥ 


ಅಟ್ಟ ತಾಳ 
ವ%ಉಧಿಯೊಳಗೆ ರಕ್ಕಸರೂಪ ಸಂಕರ | 
ಮಸದು ಮತ್ತರಿಸಿ ಮಾ ಶಾಸ ಸ್ತಗಳು ನ್ಯಾವ- | 
ರಿಸಿ ನಿರ್ಮಲ ಜ್ಞಾನ ಪುಶಿಯಂಮು ವರದು ವೊ- । 
ಲಿಸಿಕೊ೦ಡು ಅವರಿಗೆ ಭಸುಮವ ಬಡಿಸಿ ವೆ- | 
ಕೃಸನಾಗಿರಲಿತ್ತ ಶ್ವಸನಾವ ತಾರನೆ | 
ನಸುನಗುತ್ತ ವೇಗ ದಶಪ್ರಕರಣ ರಂ- | 
ಜಿಸುವ ಸೂತ್ರವೆ ನಾಲ್ಕು | 
ದಶ ಉಪನಿಷತ್‌ ಎಸವಾ ಖುಗ್ಗಾ ಗೀತಾ | 
ಹಸನಾದೆರಡು ಭಾಷ್ಯ ತ್ರಿಸ ತಾತ್ಪರ್ಯವು । 
ಎಸಳು ಯಮಕ ಭಾರತಾಗಮ ಸದಾಚಾರ | 
ಕುಶಲಸ್ಕೃತಿ ದ್ವಾದಶ ಸ್ತೋತ್ರ ಕೃಷ್ಣ ಸು- | 
ರಸ ಮಹಾರ್ಣವ ಮಿಸಣೆಪ ತಂತ್ರಸಾರ । 
ವಸುದೇವ ಸುತ ಜನಿಸಿದ ನಿರ್ಣಯ ಮತ್ತೆ । 
ಖಷಿಕಲ್ಪ ನರಸಿಂಹ ಪೊಸ ಬಗೆ ನಖಸುತಿ । 
ನಿಷಿಕರನಂತೆ ಶೋಭಿಸುವ ಮೂವತ್ತೇಳು । 
ರಸಪೂರಿತವಾದ ದರುಶನ ಗಂಥಗಳು ರ- । 
ಜಿಸಿ ಏಕವಿ೦ಶತಿ ಅಸುರ ಭಾಷ್ಯಗಳ ಖಂ- | 
ಡ್ರಿಸಿ ವಾದಿಗಳ ಭಂಗಿಸಿ ಸೋಲಿಸಿ ಚತು- | 
ರ್ದಶಲೋಕಕ್ಕೆ ದೈವ ರುಷಕೇತು ಪಿತನೆಂದು । 
ಬೆಸಸಿ ಡಂಗುರ ರವ ಹೊಯಿಸಿ ಬಿರದನೆ ಎ- | 
ತ್ತಿಸಿ ಸುಜನರ ಉದ್ಧರಿಸಿ ಪೂಗಳಿಸಿಕೂಂಡು | 
ದಶದಿಕ್ಕಿನೊಳು ಕೀರ್ತಿ ಪಸರಿಸಿ ಮೆರೆವ ವಿ- । 
ಕಸಿತ ವದನ ತ್ರಿದಶ ಮನೋಹರಾ | 
ಹಸಿದವನಂತೆ ಭುಂಜಿಸಿದೆ ಕದಳಿಫಲ | 
ವಶವೆ ಪೊಗಳಲು ಮಾನಿಸಗೆ ನಿಮ್ಮ ಮಹಿಮೆ | 
ಶಶಿಕೋಟಿ ಲಾವಣ್ಯ ವಿಜಯವಿಠೃಲನಂಫ್ರಿ- | 
ವಶಮಾಡಿಕೊಂಡ ಸಂತಸ ಜ್ಞಾನದಾತಾ ೬ 


೨೫೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆದಿ ತಾಳ 
ದುರುಳ ಮೋಹಕ ಶಾಸಿಗಿರಿಗೆ ಕುಲಿಶನೆ ನಿಶಿ- | 
ತರಿದು ಸಿದ್ಧಾಂತ ಮತ ಪರಮತತ್ತ್ವವೇ ತಾ- | 
ತ್ಪರ್ಯ ಗುಣತಾರತಮ್ಯ ಅರುಹಿ ಮುಕ್ತಿಗೆ ದಾರಿ । 
ಕರದು ಕರದೊಳು ತೋರಿ ಎರಡಾರು ಪುಂಢ್ರ ಮುದ್ರೆ । 
ಧರರ ಮಾಡಿ ಪಾಮರರ ಪಾಲಿಸಿ ತಾಮಸರ ತಮಸಿಗೆ ಅಟ್ಟಿ | 
ಸಿರಿ ಪತಿ ಪ್ರೀತಿ ಬಡಿಸಿ ಶರಧಿಯೊಳಗೆ ಹಡಗ- | 
ಬರುತ ನಿಲ್ಲಲು ನೋಡಿ ಕರೆದು ಗೋಪಿಚ೦ದನ । 
ಕರಣ ತೆಗೆದುಕೊಂಡು ಭರದಿ ದ್ವಾದಶ ಸ್ತೋತ್ರ ಮಾಡುತ ಆ- । 
ದರವಳಗುಳ್ಳ ಸೋದರ ಮಾವನ ವೈರಿಯ | 
ನಿರೀಕ್ಷಿಸಿ ಮದ್ದ ಸರೋವರದಲ್ಲಿ ತೊಳೆದು ನಿಂ- । 
ದಿರಿಸಿ ರಜತಪೀಠ ಪುರದಲ್ಲಿ ಉತ್ಸಾಹದಿ | 
ಸರಸದಲಿ ಪೂಜಿಸಿ ತರುವಾಯರ್ಚಿನಿಗೆ ನಾ- | 
ಲೈರಡು ಸನ್ಯಾಸಿಗಳ ಕರಕಮಲದಿ೦ದ ಪಡೆದೆ । 
ವರ ಮಧ್ವ ತಾಳಮಠ ನರಸಿಂಹ ಬ್ರಹ್ಮಣ್ಯ | 
ಪರಮಕ್ಷೇತ್ರದಲಿ ಇಬ್ಬರ ಯತಿಗಳ ಇಟ್ಟು | 
ಪರಿ ಪರಿಯಿಂದ ಈ ಮೂರು ಕ್ಷೇತ್ರ ವಾ- | 
ಸರ ಒಂದು ಬಿಡದೆ ಸಂಚರಿಸಿದ ಮಹಕಾಯ | 
ಸರಸಿಜನಾಭಮುನಿ ನರಹರಿ ಮಾಧವ | 
ವರ ಅಕ್ಟೋಭ್ಯ ಏಕೋದರ ಎಷ್ಟು ತೀರ್ಥ ಮಹಾ- । 
ಶರಣ ತ್ರಿವಿಕಮಾರ್ಯಾ ದುರಿತ ನಾಶನ ಭಗವ- । 
ತರನಾದ ಸತ್ಯತೀರ್ಥ ತರುವಾಯ ನಾರಾಯಣಾ- | 
ಚಾರ್ಯ ಎಂಬೊ ಶಿಷ್ಠರನ ಪಡೆದು ಅ- | 
ವರ ಗುರುಭಾವನೆ ಇದ್ದಿನಿತು | 
ಅರುಹಿ ಮೂಲರಾಮನ್ನ ಚರಣವನ್ನು ಭಜಿಸೆ |: 
ಧರಯೊಳಗಿಟ್ಟು ಇಹಪರದಲ್ಲಿ ಬೋಧವೆಂಬೊ | 
ಚರಿತೆಯನ್ನು ತೋರಿಸಿ ಮರಳೆಸುರರು ಕುಸುಮ | 
ವರುಷವಗರೆಯಲು ಬದರಿಗೆ ಪೋಗುತೆ ದಿವ್ಯ | 
ಕರಬೀಸಿ ಸತ್ಯತೀರ್ಥರ ತಿರುಗಿ ಸ್ಥಳ ಕಟ್ಟಿದೆ | 
ನಿರುತ ವೇದವ್ಯಾಸನ್ನ ಕರುಣವೆ ಕ್ಟ | 
ವರವಿದ್ಯಾ ಓದುವ ರಮಗುರುವೆ ಸ 
ಕರದಂಡವನ್ನು ತಿರುಹಿ ನೆಲ್ಲು phe A ಮಾಡಿದ ಶಕ್ತ | 
ಪರಮಜ್ಞಾನಿ ವಿರಕ್ತ ಯರಗೂವೆ ನಿನ್ನ ಲೀಲೆ | 
ಅರಿತಷ್ಟು ಪೇಳಿದೆ "ಹಿರಿದುವರ್ನಿಸೆ ನಮ್ಮ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೫೧ 


ಹಿರಿಯರು ಬಲ್ಲರಯ್ಯಾ ತರುಳತನದಲಿಂದ | 

ಗಿರಿಯ ಧುಮುಕಿದವನೆ ಸರಿಗಾಣ । ನಿನಗೆಲ್ಲ | 

ಸರಿಗಾಣ ನಿನಗೆಲ್ಲಿ ಎರವು ಮಾಡದೆ ಎನ್ನಂ | 
ತರಯಾಮಿಲಿಪನೆ ಪರಿಪಾಲಿಸು ನಿಜ- | 

ಶರಣರೊಳಗೆ ಇಟ್ಟು ಜರಮರಣರಹಿತ ವಿಜಯವಿಠ್ನಲನ್ನ | 
ಎರಡೊಂದವತಾರ ಧರಿಸಿದ ಧರ್ಮಶೀಲಾ ॥ ೭ ॥ 


ಜತೆ 
ಅದ್ವೈತಮತ ಕೋಲಾಹಲ ರಿಪುಮಸ್ತಕ ಶೂಲಾ | 
ಮಧ್ದರಾಯಾ ವಿಜಯವಿಠ್ಚಲನ್ನ ಮಹಾಪ್ರಿಯಾ ॥ ೮ ॥ 


೫ % x 


೭ - ಯತಿವರರ ಸ್ತೋತ್ರ 
ದಾಸರಾಯರು ಈ ಭಾಗದ ಸುಳಾದಿಯಲ್ಲಿ ನಾಲ್ಕು ಜನ ಯತಿಪುಂಗವರ 
ಸಂಗ್ರಹವಾದ ಚರಿತ್ರೆಯನ್ನು ಹೇಳುತ್ತ, ಲೋಕಕ್ಕೆ ಅವರಿಂದಾದ ಮಹೋಪಕಾರವನ್ನು 
ವರ್ಣಿಸುತ್ತಾರೆ. ಇಂತಹ ಮಹಾಮಹಿಮರ ಸ್ಮರಣೆಯಿಂದ ನಮ್ಮ ದುರಿತಗಳು ದೂರಾಗಿ 
ಶಾಶ್ಚತ ಸುಖದ ದಾರಿ ಸುಗಮವಾಗುತ್ತದೆ. 





ಇಂದ್ರಾಂಶರಾದ ಯೋಗಿಶ್ರೇಷ್ಠರಾದ ಶ್ರೀಮಜ್ಜಯತೀರ್ಥರು ಶೇಷಾವೇಶರು. 
ತಮ್ಮ ಭಜಕರ ಭವಭಯವನ್ನು ಪರಿಹರಿಸಿ ಜ್ಞಾನ ವೈರಾಗ್ಯದೊಡನೆ ಹರಿಭಕ್ತಿಯನ್ನು 
ಕೊಟ್ಟು ಕಾಪಾಡುತ್ತಾರೆ. | 


೨೫೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸದ್ಗುಣಶೀಲ ಸುಜನಪಾಲರಾದ ಇವರ ಸಂದರ್ಶನವು ಸಕಲ ತೀರ್ಥಯಾತ್ರೆಯ 
ಫಲಕ್ಕಿಂತ ಅಧಿಕವಾದದ್ದು. ದೇವಾಂಶರಾದ ಇವರ ಸ್ವರೂಪವನ್ನು ಭಾವದಿಂದ 
ತಿಳಿದುಕೊಂಡಾಡಿದವನೇ” ಧನ್ಯ. ಮಾನ್ಯ ಷನ ಜನ್ನ ಬಂದು "ವಷ್ಟು ಭಕುತಿ 
ದೊರಕಿದುದೇ ಸಾಧನ. ಇದರಿಂದ ಕಷ್ಟ-ನಷ್ಟಗಳೆಲ್ಲವೂ 'ದೂರಾಗುವುವು. 

ವೈಷ್ಣವಾಚಾರ್ಯರ ಮತೋದ್ಧಾರಕರಾದ ಜಯರಾಯರು ಭ್ರಷ್ಟ ವಾದಿಗಳನ್ನು 
ನುಗ್ಗಲೊತ್ತಿ ಶ್ರೀಹರಿಯ ಜಗಜ್ಜನ್ಮಾದಿ 'ಅಷ್ಪಕತಣತ್ತವನ್ನು ಸ ಸ್ಥಾಪಿಸಿ ಟು ನಕಲು: 
ಅವರ ದರ್ಶನವಾಗದೇ ಸ್ಪಷ್ಟವಾದ ಜ್ಞಾನೋದಯವಾಗದು. 

ಆಚಾರ್ಯ ಮಧ್ದರ ೧೮ ಗ್ರಂಥಗಳಿಗೆ ಟೀಕಾಗಂಥಗಳನ್ನು ಹಾಗೂ ನಾಲ್ಕು ಸ್ವತಂತ್ರ 
ಗ್ರಂಥಗಳನ್ನು ರಚಿಸಿದ್ದಾರೆ. ಇದರಿಂದ ಆವರಿಗೆ ““ಟೀಕಾಕೃತ್ಪಾದ'' ಎಂಬ ಹೆಸರು ಅನ್ವರ್ಥಕ. 

ಶ್ರೀ ಸರ್ವಜ್ಞ ಕಲ್ಪತರು, ಶಾಸ್ತ್ರೀಯ ಪ್ರಪಂಚದ ಸೀಮಾಪುರುಷರು ಎನಿಸಿದ ಶ್ರೀ 
ಟೀಕಾಚಾರ್ಯರು ಶ್ರೀಮಧ್ವಾಚಾರ್ಹುರ ಅನುವ್ಯಾಖ್ಯಾನಕ್ಕೆ ಬರೆದ ಟೀಕಾಗ್ರಂಥವಾದ 
“ಶ್ರೀಮನ್ನಾ ಸಯಸುಧಾ"' ಇವರ ಕಲಶಕೃತಿ. 

ಈ ಮುನಿಯೊಲಿದವನೇ ಭಾಗ್ಯವಂತ, ಭೀಮಭವಾಂಬುಧಿಯು ಬತ್ತಿ 
ಹೋಗುವುದು ಎಂಬ ಮುಂತಾದ ವಿಷಯವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 


ಸುಳಾದಿ - ೭೬ 


॥ ರಾಗ ತೋಡಿ - ಧ್ರುವ ತಾಳ ॥ 
ಜಯರಾಯ ಜಯರಾಯ ಜಯದೇವಿ ಅರಸನ್ನಾ- । 
ಶ್ರಯ ಮಾಡಿಕೊಂಡಿಪ್ಪ ತಪೋವಿತ್ತಪ | 
ಭಯವ ಪರಿಹರಿಸಿ ಭವದೂರರ ಹರಿಭ- । 
ಕ್ರಿಯ ಕೊಡು ಜ್ಞಾನವೈರಾಗ್ಯದೊಡನೆ | 
ದಯದೃಷ್ಟಿಯಿ೦ದ ನೋಡು ಕಾಪಾಡು ಮಾತನಾಡು.। 
ಲಯವಿವರ್ಜಿತವಾದ ವೈಕುಂಠಕೆ | 
ಸ್ಹಯಮಾಗಿ ಮಾರ್ಗ ತೋರು ಸಜ್ಜನರೊಳಗಿಟ್ಟು । 
ಜಯವ ಪಾಲಿಸು ಎನಗೆ ಯತಿಕುಲರನ್ನ | 
ಅಯುತಕ್ಕಾದರು ನಾನು ಐಹಿಕ ಸೌಖ್ಯವನೊಲ್ಲ | 
ಬಯಸುವೆ ಸತತದಲ್ಲಿ ಹರಿಯ ನಾಮ । 
ತ್ರಯಗಳೆ ನಾಲೆಗೇಲಿ ನೆನೆದು ನನದು ಕರ್ಮ- | 
ಕ್ಷಯವಾಗುವಂತೆ ಕ್ಷಿಪ್ರದಲ್ಲಿ ಬಿಡದೆ । 
ಪ್ರಯತ್ತವೆ೦ಂಬೋದಿದಕೆ ಸಾರ್ಥಕವಾಗಲಿ | 
ಪಯೋನಿಧಿ ಸುತೆ ರಮಣ ಮನದೊಳು ನಿಲ್ಲಲು | 
ಪಯಃ ಪಾನದಿ೦ದಧಿಕ ನಿಮ್ಮ ದರುಶನ ಎನಗೆ । 
ಪ್ರಿಯ ಮತ್ತೊಂದಾವದಿಲ್ಲ ಇದೇ ಬಲು ಲಾಭ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೫೩ 


ಗಯ ಕಾಶಿ ತ್ರಿಸಂಗಮ ಮೊದಲಾದ ತೀರ್ಥಕ್ಷೇತ್ರ | 
ನಯದಿ೦ದ ಮಾಡಿದ ಫಲವೊಪ್ಪುದು | 

ಪಯೋಧರಗಳ ತಿನದಂತೆ ಮಾಳ್ಪುದು ಹೃ- | 
ದಯದೊಳಗಿಪ್ಪದೆನೆಗೆ ಇದೇ ಏಕಾಂತ | 

ಭಯ ಕೃದ್ಧಯನಾಶ ಎಜಯವಿಠ್ಚಲನ ಸೇ- | 

ವೆಯ ಮಾಡುವ ಸದ್ಗುಣ ಶೀಲ ಸುಜನ ಪಾಲಾ ॥ ೧ ॥ 


ಮಟ್ಟ ತಾಳ 
ಆವ ಜನುಮದ ಪುಣ್ಯ ಲಭಿಸಿತು ಎನಗಿಂದು | 
ರಾವುತನಾಗಿದ್ದ ಜಯ ತೀರ್ಥರ ಕಂಡೆ | 
ದೇವಾ೦ಶರು ಇವರ ಸ್ವರೂಪವನ್ನು | 
ಭಾವದಿಂದಲಿ ತಿಳಿದು ಕೊಂಡಾಡುವ ಬಲುಧನ್ಯ । 
ಪಾವಿನ ಪರಿಯನ್ನು ಇಲ್ಲಿ ಇರುತಿಪ್ಪ । 
ಕಾವುತ ಭಕುತರ ಪಾವನಗೈ ಸುವ । 
ದೇವ ದೇವೇಶ ಸಿರಿ ವಿಜಯವಿಠ್ಠಲನಂ೦ವ್ರ- । 
ತಾವರೆ ಭಜಿಸುವ ನಿಷ್ಕಾಮುಕ ಮೌನಿ ॥ ೨1 


ತ್ರಿವಿಡಿ ತಾಳ 
ವೈಷ್ಣವ ಜನ್ಮ ಬಂದುದಕಿದೇ ಸಾಧನ ! 
ವಿಷ್ಣುವಿನ ಭಕುತಿ ದೊರಕಿದುದಕೆ | 
ನಷ್ಟವಾಯಿತು ಎನ್ನ ಸಂಚಿತಗಾಮಿ ಕರ್ಮ | 
ಕಷ್ಟ ದಾರಿದ್ರಗಳು ಹಿಂದಾದವೋ | 
ತುಷ್ಪನಾದೆನು ಎನ್ನ ಕುಲಕೋಟಿ ಅಹಿತ ಅ - | 
ರಿಷ್ಠಮಾರ್ಗಕೆ ಇನ್ನು ಪೋಗೆ ನಾನು | 
ಸೃಷ್ಟಿಯೊಳಗೆ ಇವರ ದರ್ಶನ ವಾಗದಲೆ | 
ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯಾ | 
ಇಷ್ಟುಕಾಲ ಬಿಡದೆ ಮುಂದೆ ಮಾಡುವ ಬಲು - । 
ನಿಷ್ಠಗೆ ಅನುಕೂಲ ತಾತಿಕರು , 
ಶಿಷ್ಟಾಚಾರವನ್ನು ಮೀರದಲೆ ನಿಮ್ಮ | 
ಇಷ್ಟಾರ್ಥ ಬಯಸುವದು ಉಚಿತದಲ್ಲ | 
ವೈಷ್ಣವಾಚಾರ್ಯರ ಮತ ಉದ್ದಾರ ಕರ್ತ । 
ಭ್ರಷ್ಟ ವಾದಿಗಳನ್ನು ನುಗ್ಗಲೊತ್ತಿ | 
ಕೃಷ್ಣ ವಂದಿತ ನಮ್ಮ ವಿಜಯ ವಿಠಲ ರೇಯನ | 
ಅಷ್ಟ ಕರ್ತೃತ್ವ ಸ್ಥಾಪಿಸಿದ ಧೀರ ॥ ೩ ॥ 


೨೫೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


೦. 


ಅಟ್ಟ ತಾಳ 
ಕುಶರಾಯ ಇಲ್ಲಿ ತಪಸು ಮಾಡಿದಂಥ 
ವಸತಿಯ ನೋಡಿ ದಿಗ್ಲೇಶ ಜಯಸಿ ಮಾ -| 
ನಸದಲ್ಲಿ ತಿಳಿದು ಅಕ್ಲೋಭ್ಯ ತೀರ್ಥರು ಇಲ್ಲಿ | 
ನಸುನಗುತಲೆ ವಾಸವಾದರು ಬಿಡದಲೆ | 
ಯಷಿ ಕುಲೋತ್ರಮರಾದ ಜಯರಾಯರು ನಿತ್ಯ | 
ಬೆಸನೆ ಬೆಸನೆ ಬಂದು ಗುಪದಲ್ಲಿ ಪೂ -! 
ಜಿಸುವರು ಪ್ರೀತಿಲೆ ಏನೆಂಬೆ ನಾ ಚರ್ಯ । 
ಶಶಿ ವರ್ಣದಂತೆ ಪೊಳೆವ ದರುಶನ ಗ್ರಂಥ । 
ರಸ ಪೂರಿತವಾಗಿ ವಿಸ್ತರಿಸಿದರು ವಿ - 
ಕಸಿತವ ಮಾಡಿ ಕರದ ಕನ್ನಡಿಯಂತೆ | 
ಕುಶಲ ಮಾನವರಿಗೆ ಜ್ಞಾನಹೆಚ್ಚುವಂತೆ | 
ವಸುಧೆ ಯೊಳಗೆ ನಮ್ಮ ವಿಜಯ ವಿಠಶಲರೇಯನ | 
ವಶವಾಗುವದಕ್ಕೆ ಪ್ರಸಾದ ಮಾಡಿದರು ॥ ೪ ॥ 


ಆದಿ ತಾಳ 
ಈ ಮುನಿ ವೊಲಿದರೆ ಅವನೆ ಭಾಗ್ಯವಂತ | 
ಭೂಮಿಯೊಳಗೆ ಮುಕ್ತಿ ಯೋಗ್ಯ ನೆನಿಸುವನು । 
ಭೀಮ ಭವಾಂಬುಧಿ ಬತ್ತಿ ಪೋಗುವದು ನಿ ಇ 
ಸ್ಲೀಮನಾಗುವ ಪಂಚ ಭೇದಾರ್ಥ ಪ್ರಮೇಯದಲ್ಲಿ | 
ತಾಮಸ ಜನರಿಗೆ ಭಕ್ತಿ ಪುಟ್ಟದು ದುಃ -! 
ಖ ಮಹೋದಧಿಯೊಳು ಸೂಸುತಲಿಪರು । 
ಸ್ವಾಮಿ ಈಗಲೆ ಬಂದು ದುರುಳ ಮನುಜನ ನೋಡಿ | 
ನಾ ಮೊರೆ ಇಡುವೆನು ಕಾಯೊ ಕರುಣದಲ್ಲಿ | 
ಯಾಮಯಾಮಕೆ ನಿಮ್ಮ ಸ್ಮರಣೆ ಪಾಲಿಸಿ ಉ-! 
ತಮ ಬುದ್ಧಿ ಕೊಟ್ಟು ಕೃತಾರ್ಥನ್ನ ಮಾಡು | 
ರಾಮ ಸುಗುಣಧಾಮ ವಿಜಯ ವಿಠಲರೇಯನ್ನ । 
ನಾಮ ಕೊಂಡಾಡುವ ಟೀಕಾಚಾರ್ಯ ॥ ೫ ॥ 


ಜತೆ 
ಮೇಘನಾಥ ಪುರ ಕಕುರ ವೇಣಿವಾಸ | 
ರಾಘವೇಶ ಏಜಯ ವಿಠಲನ್ನ ನಿಜದಾಸ ॥ ೬ ॥ 


ಜಂ ಜ್ಯ ಖೇ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೫೫ 


ಶೀ ಶೀಹಾದರಾಜರ ಸ್ತೋತ 


ಎ 





ದೃಢಭಕುತಿಯಿ೦ದ ಶ್ರೀ ಶ್ರೀಪಾದರಾಜರ ಶ್ರೀಪಾದಕಮಲವನ್ನು ನೆರೆನಂಬಿದವನ 
ಭಾಗ್ಯ ಅಪಾರ, ಸ್ವಲ್ಪವೂ ಕೊರತೆ ಕಾಣದು. "ಗೋಪಾದ ಉದಕದೊಳು ರತುನ 
ದೊರಕಿದಂತೆ | ಪ್ರಾಪುತವಾಗುವದು ಬಾಹೀರಂತರ ಸೌಖ್ಯ" ಎನ್ನುತ್ತಾರೆ ದಾಸರು. 


ಭಕುತಿ ಬೇಕಾದವನು ರಾಗದ್ವೇಷಾದಿಗಳನ್ನು ನೀಗಿ ಇವರ ಪಾದ ಪದುಮದಲ್ಲಿ 
ದೃಢವಾದ ನಂಬಿಗೆಯನ್ನಿಟ್ಟರೆ ಮುಕುತಿ ಮಾರ್ಗಕ್ಕೆ ಅನುಮಾನವೇ ಇಲ್ಲ. ಕಾರಣ 
ಸುಜನರು ಕಂಡಲ್ಲಿ ತಿರುಗಿ ದಣಿಯುವುದು ವ್ಯರ್ಥ. ಅನ್ಯಮಾರ್ಗಕ್ಕಾಗಿ ಎಂದೂ 
ಹಂಬಲಿಸಬಾರದು. 

ಅರುಣೋದಯದಲ್ಲೆದ್ದು ಶ್ರೀಪಾದರಾಜರನು ಸ್ಮರಿಸಿದ ಮಾನವನು ಜೀವನದಲ್ಲಿ 
ಸರ್ವಸಾಧನೆಯನ್ನು ಪಡೆದು ಪರಗತಿಯನ್ನು ಹೊಂದುವುದು ನಿಶ್ಚಯ. ಎಂದು 
ನುಡಿಯುತ್ತ ದಾಸರಾಯರು "ಧ್ರುವನೇ ಇವನೆಂದು ನಿಶ್ಚಯವಾಗಿ ನಂಬಿದ ಮಾನವನ 
ಭವರೋಗವನ್ನು ಕಳೆದು ಪರಮಾತ್ಮನು ಒಲಿಯುತ್ತಾನೆ" ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. 


ಸುಳಾದಿ - ೭೭ 


॥ ರಾಗ- ರೇಗುಪ್ತಿ- ಧ್ರುವ ತಾಳ ॥ 
ಶ್ರೀಪಾದರಾಯ ಗುರುವೆ ದೃಢಭಕುತಿಯಿಂದ ನಿಮ್ಮ | 
ಶ್ರೀಪಾದ ಪದುಮವನ್ನು ನೆರೆನಂಬಿದವನ ಭಾಗ್ಯ । 
ಅಪಾರವಲ್ಲದೆ ಲೇಶ ಕೊರತೆ ಇಲ್ಲ | 
ಗೋಪಾದ ಉದಕದೊಳು ರತುನ ದೊರಕಿದಂತೆ | 
ಪ್ರಾಪುತವಾಗುವದು ಬಾಹೀರಂತರ ಸೌಖ್ಯ | 
ಲೋಪವಾಗದು ಒಂದು ಇಷ್ಟಾರ್ಥ ಪ್ರತಿದಿನ । 
ಆಪರ್ಥ ಎನಿಸದು ಪೇಳಿದವಚನ೦ಗಳು | 


೨೫೬ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಆಪವರ್ಗಕೆ ಮಾರ್ಗ ಕೇವಲ ಖ್ಯಾತಿಯಾಗಿ 
ತಾಪಸಿಯಾಗುವನು ಜನುಮಜನುಮವ ಬಿಡದೆ ! 
ಗೋಪಾಲಕೃಷ್ಣನ ಗುಣವೆಕೊಂಡಾಡುತ | 
ಆಪಾದ ಮೌಳಿ ಪರಿಯಂತ ನೋಡುವ ಮಹ- | 
ಪಾಪರಹಿತರಾಗಿ ಸಂಚರಿಸುವರು ನಿತ್ಯ | 
ಪ್ರಾಪುತವಲ್ಲದೆ ಒಂದಾದರವರಿಗೆ | 

ಭೂಪಾರ ಬೇಡಿದ ಮನೋರಥಂಗಳು | 
ಶ್ರೀಪಾದರಾಯ ಶಿರಿ ನಾರಾಯಣಯೋಗಿ | 
ಈಪರಿ ಸ್ಮರಿಸಿದ ಜನರ ಸಂಗದಲ್ಲಿದ್ದ |! 

ಆ ಪುಣ್ಯಪುರುಷನಿಗೆ ಕೈವಲ್ಯ ಇದ್ದಲ್ಲಿಗೆ । 
ಪೋಪಾದಲ್ಲದೆ ಅವನ ಆಯುಷ್ಯ ವ್ಯರ್ಥವಾಗಿ | 
ಭಾಪು ಇವರ ಬಿರುದು ಪೊತುತಿರುಗಿದರೆ | 
ಶಾಪಾದಪಿ ಶರಾದಪಿ ಎನಿಸಿಕೊಂಬ । 

ದೀಪದ ಬೆಳಕಿನಲ್ಲಿ ಸರ್ವವು ಕಂಡಂತೆ | 
ವ್ಯಾಪುತದರ್ಶಿಯಾಗಿ ಯೋಗ್ಯತದಂತೆ ಕಾಂಬ | 
ದ್ವಿಪಾದಪಶುಗಾಣೊ ಈ ಮುನಿಯ ನಂಬದವ | 
ಕೂಪಾರವೆಂಬು ಮಹ ಘೋರದೊಳಗೆ ಇಪ್ಪ | 
ಆಪತ್ಕಾಲ ಮಿತ್ರ ವಿಜಯ ವಿಠಲರೇಯನ । 
ವ್ಯಾಪಾರವನ್ನೆ ನೆನೆದು ನಲಿನಲಿದಾಡುವ ॥ ೧ ॥ 


ಮಟ್ಟ ತಾಳ 
ಭಕುತಿ ಬೇಕಾದವರು ಇವರ ಪಾದದಲ್ಲಿ | 
ಸಕಲಕಾಗೆ ಇದೇ ಸಾಧ್ಯವೆ ನಮಗೆಂದು | 
ಸಕುತನಾಗಲಿಬೆ ಕು ರಾಗ೦ಗಳ ತೊರೆದು | 
ಮುಕುತಿ ಮಾರ್ಗಕೆ ಇನ್ನು ಯಾತಕೆ ಅನುಮಾನ | 
ಕಕುಲಾತಿಯಿ೦ದ ಕಂಡಲ್ಲಿ ತಿರುಗಿ | 
ಹಕ್ಕಲ ಮನಸಿನಲ್ಲಿ ಕೆಟ್ಟು ಪೋಗದಿರಿ । 
ಲಕುಮಿರಮಣ ನಮ್ಮ ವಿಜಯ ವಿಠಲರೇಯನ | 
ಭಕುತರೊಳಗೆ ಮಹಮಹಿಮೆ ಎನಿಸಿಕೊಂಬಾ ॥ ೨ ॥ 


ತ್ರಿವಿಡಿ ತಾಳ 
ನಂಬಿರೋ ಶ್ರೀಪಾದರಾಯರ ಚರಣವ | 
ಹ೦ಬಲೀಸದೀರಿ ಅನ್ಯಮಾರ್ಗ | 
ತುಂಬಿ ತುಳುಕುತಿಪ್ಪದು ಇಹಪರದ ಭಾಗ್ಯ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೫೭ 


ಉಂಬುವದುಡುವದು ಅಡಿಗಡಿಗೆ । 
ಡಿಂಬದೊಳಗೆ ಹರಿಯ ಧ್ಯಾನ೦ಗತವಾಗಿ । 
ಕಾಂಬುವ ಲೇಶ ಪಾಪಂಗಳಿಲ್ಲದೆ | 

ಗಂಭೀರ ಸಂಸಾರವಾದದು ಅದೆ ಅವಗೆ | 
ಇಂಬುಗೊಡುವದು ವೈದಿಕವೆನಿಸಿ | 
ಅಂಬುಜಸಖ ತೇಜ ವಿಜಯವಿಠಲರೇಯ | 
ಬೆಂಬಿಡದೆ ಭಜಿಸಬೇಕು ಈ ಪರಿಯಲ್ಲಿ ॥ ೩ ॥ 


ಅಟ್ಟ ತಾಳ 
ಇವರ ಪ್ರಸಾದವಾದರೆ ವ್ಯಾಸಮುನಿರಾಯಾ | 
ಕವಿರಾಯ ಪುರಂದರದಾಸರು ಮೊದಲಾ- | 
ದವರ ಕರುಣವನ್ನು ಸಿದ್ದಿಸುವದು ಕೇಳಿ | 
ನವಭಕುತಿ ಪುಟ್ಟುವದು ವ್ಯಕ್ತವಾಗಿ । 
ತವಕದಿಂದಲಿ ಚರ್ಮದೇಹ ಬರುವದು | 
ದಿವಿಜರು ವೊಲಿದು ಸತ್ಕರ್ಮ ಮಾಡಿಸುವರು | 
ಸುವಿರುದ್ಧವಾದ ಜನರೆಲ್ಲ ನೆರೆದು ಭಾ-! 
ಗೃವನು ಬರಲಿಎಂದು ಕೂಂಡಾಡುವರು ನಿತ್ಯ | 
ಶ್ರವಣಕ್ಕೆ ತೋರುವ ವಿಜಯವಿಠಲರೇಯನ । 
ದಿವಾರಾತ್ರಿಯಲಿ ನೋಡಿ ಸುಜನರ ಕೂಡುವಾ ॥ ೪ ॥ 


ಆದಿ ತಾಳ 
ನರಕ ನರಕದಲ್ಲಿ ಹೊರಳುವ ಆಮನುಜ | 
ಧರೆಯೊಳು ಇವರ ಚರಿತೆ ಒಂದೊಂದಡದ್ಗುತವಾಗಿ | 
ನಿರುತದಲ್ಲಿ ನೋಡೆ ತುಂಬಿ ಸೂಸುತಲಿದೆ । 
ಅರುಣೋದಯದಲೆದ್ದು ಶ್ರೀಪಾದರಾಯರೆಂದು | 
ಸ್ಮರಿಸಿದ ಮಾನವಂಗೆ ಸರ್ವಸಾಧನದಿಂದ । 
ಮರಮಗತಿಯಾದಂತೆ ಆಗುವದು ಸಿದ್ಧ | 
ಪರಿಹಾಸವಲ್ಲ ಕೇಳಿ ಅನುಭವ ತಿಳಿದವಗೆ । 
ಸುರ ಭೂಸುರರ ಪ್ರಿಯ ವಿಜಯ ವಿಠಲನ | 
ಕರುಣದಿ೦ದಲಿ ಮಹಉನ್ನತದಲ್ಲಿಪ್ಪರೂ ॥ ೫ ॥ 


ಜತೆ 
ಧ್ರುವಮರಿಯದಲೆ ಇದನೆ ಓದಿದವಗೆ ಬಂದೆ । 
ಭವರೋಗ ಪರಿಹಾರ ವಿಜಯವಿಠಲ ವೊಲಿವಾ ॥ ೬ ॥ 


ಜೀ ಜೇ ಖೇ 


೨೫೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 





ದ್ವಾಪರದಲ್ಲಿ ದೇವಯಷಿಗಳಾದ ನಾರದ ಮಹಾಮುನಿಗಳು ನಂದಗೋಪನ 
ಕಂದ ಇಂದಿರಾರಮಣನನ್ನು ಸಂದರ್ಶಿಸಿ ಹರುಷಿತರಾಗಿ ಹರಿವರ್ಷಖಂಡಕ್ಕೆ ಬರುತ್ತಾರೆ. 
ಆನಂದದಿಂದ ಗಾಯನ ಮಾಡುತ್ತ ಅಲ್ಲಿದ್ದ ನರಹರಿರೂಪನಿಗೆರಗಿ ತೆರಳಲನುವಾಗುತ್ತಾರೆ. 
ಆಗ ಅಲ್ಲಿಯೇ ಇದ್ದ ಪ್ರಹ್ಲಾದರಾಜರು ಗುರುಗಳ ಪದಪಲ್ಲವಿಗಳಿಗೆ ವಂದನೆ ಸಲ್ಲಿಸಿ 
"ತಾವಿಂದು ದ್ವಾರಕೆಯಿಂದ ಬಂದಿರಲ್ಲವೆ? ಅಲ್ಲಿಯ ವಾರ್ತೆಯನ್ನು ತಿಳಿಸಬೇಕು" 
ಎಂದು ಪ್ರಾರ್ಥಿಸುತ್ತಾರೆ. ಆಗ ನಾರದರು ಶ್ರೀಕೃಷ್ಣನ ಅನಂತಲೀಲಾಮಹಿಮೆಯನ್ನು 
ವರ್ಣಿಸುತ್ತಾರೆ. ಅದನ್ನು ಕೇಳಿದ ಪ್ರಹ್ಲಾದ ರಾಜರು ಅಹ್ಲಾದದಿ೦ದ ಮೈಮರೆಯುತ್ತಾರೆ” 
ನಾನೆಂದಿಗೆ ಕೃಷ್ಣನ ವಂದಿಸುವೆ? ಎಂದು ಮಂದಹಾಸದಿಂದ ಗುರುಗಳನ್ನು 
ವಿಚಾರಿಸುತ್ತಾರೆ. ಆಗ ನಾರದರು "ಪರಮ ಭಾಗವತ ಶಿರೋಮಣಿಯಾದ ಪ್ರಹ್ಞಾದ, 
ನೀನು ಶೇಷಾಂಶದಿಂದ ಕಲಿಯುಗದಲ್ಲಿ ಅವತರಿಸಿ, ಮಾರುತ್ತ ಮತದಲ್ಲಿ ಚರಿಸಿ, 
ಕೃಷ್ಣನ ಪೂಜೆಯನ್ನು ನಿರುತ ಬಿಡದೆ ಮಾಡಿ ಹರುಷ ಪಡು" ಎಂದು ಅನುಗಹಿಸುತ್ತಾರೆ. 

ಶ್ರೀ ಪ್ರಹ್ಲಾದರಾಜರು ವ್ಯಾಸ ಮುನಿಗಳಾಗಿ ಅವತರಿಸಿದ ವಿಷಯವನ್ನು 
ದಾಸರಾಯರು ಈ ಸುಳಾದಿಯ ಅಟ್ಟ ಹಾಗೂ ಆದಿ ತಾಳಗಳಲ್ಲಿ ಸಂಗ್ರಹವಾಗಿ, 
ವಾಚ್ಯವಾಗಿ ಹೇಳಿದ್ದಾರೆ. 

ಪ್ರಹ್ಲಾದನೇ ವ್ಯಾಸ ಮುನಿಯೇ ರಾಘವೇಂದ್ರರೆಂದು ಭಜಿಸಿದರೆ ಭಗವಂತ 
ಒಲಿದು ಭವಸಾಗರದಿಂದ ದಾಟಿಸುತ್ತಾನೆ ಎಂದು ದಾಸರಾಯರು ದೃಢನುಡಿಯಲ್ಲ 
ನಿರೂಪಿಸಿದ್ದಾರೆ. 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೫೯ 


ಹ 


ಸುಳಾದಿ - ೭೮ 


॥ ರಾಗ- ಕಲ್ಯಾಣಿ- ಧ್ರುವ ತಾಳ ॥ 
ಒಂದು ದಿವಸ ನಾರಂದ ಮುನೀಶ್ಚರ | 
ನಂದಗೋಪನ ಕಂದ ಇಂದಿರಾರಮಣನ | 
ಸಂದರುಶನ ಮಾಡಿ ಬ೦ದ ಹರಿವರ್ಷ-. 
ವೆಂನೆಂಬೊಖಂಡದೊಳಾನಂದ ಗಾಯನದಿಂದ | 
ನಿಂದು ನರ ಮೃಗಗೆ ವಂದಿಸಿ ತೆರಳುತಿರೆ । 
ಅಂದು ಪ್ರಹ್ಲಾದನು ದ್ವಂದ್ವ ಪಾದಕೆರಗಿ | 
ಇಂದು ದ್ವಾರಕ ಪುರದಿಂದ ಪೊರಟು ನಡೆ- 
ತಂದ ವಾರ್ತೆ ಎನಗೊಂದುಸಾಲಿಲ್ಲ ದೀನ್ನ-! 
ಬಂಧು ಎನಿಸಿಕೊ೦ಬ ವೃ೦ದಾರಕ ಮುನಿ | 
ಮುಂದುಗಾಣದಲೆ ಕಣ್ಣಿಂದ ಬಾಷೋದಕ- 
ಬಿಂದುಗಳುದರಿಸುತ ನಂದನಂದನ ಚರಿತೆ । 
ಒಂದೊಂದು ಪೇಳಲದರಿಂದ ಮೈಮರೆದು ಹೋ. 
ಎಂದು ಶಿರವದೂಗಿ ಮುನಿಗೆ ಎರಗಿ | 
ಕಂಧರ ಬಾಗಿ ನಾನೆಂದಿಗೆ ಕೃಷ್ಣನ | 
ವಂದಿಸುವೆನೆನಲು ಮಂದಹಾಸದಿಂದ | 
ಮಂದರೋದರ ವಿಜಯವಿಠಲ ಯಶೋದೆ-. 
ಕಂದನ ಲೀಲೆಯಾನಂದ ಪೇಳನ್ನ ಮುನಿ-| 
ಅಂದು ವಿವರಿಸಿದ ಅಂದವಾದ ನಲಿದು ॥ ೧ ॥ 


ಮಟ್ಟ ತಾಳ 
ಸಕಲದೇವರೊಳು ರುಕ್ಮಿಣಿ ಅರಸನ್ನ | 
ಸುಖಸಮುದಾಯಕೆ ಅಕಟ ನನೇನೆಂಬೆ । 
ಸಕಲಭೂಷಣ ಸುರನಿಕರ ಸಂದಣಿಯಲ್ಲಿ | 
ಮುಕುತಾಮುಕುತರ ಸೇವಕರ ಕರದಿಂದ | 
ಅಕಳಂಕನಾಗಿ ಸಕಲ ಸೇವಿಯಗೊಂಬ | 
ಮಕ್ಕಳಮಾಣಿಕ ರಂಗ ವಿಜಯವಿಠಲನ್ನ | 
ಭಕುತರೊಳಗ್ರಣಿ ಯುಕುತಿಯಲಿ ಪೇಳಿದನು ॥ ೨ ॥ 


ತ್ರಿವಿಡಿ ತಾಳ 
ಹರಿಯ ಪಾದಕ್ಕರಗಿ ವರಪ್ರಹ್ಲಾದನು | 
ಎರಡೊಂದು ಮಾರ್ಗದಲ್ಲಿ ಕೃಷ್ಣನ ಮೂರುತಿಯ।! 


ಖಲ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸು 


ಪರಿ ಪರಿಯಲ್ಲಿ ಭಜಿಸಿ ಧನ್ಯನಾಗುವೆನೆಂದು | 
ಸುರ ಮುನಿಗೆರಗಿ ನಿಂದಿರಲಾಗಿ ನಾರದ | 
ಕರುಣದಿ೦ದಲಿ ಉತ್ತರವ ಪೇಳಿದ ನಾ ನೀ. 
ಧರೆಯೊಳು ಜನಿಸುವ ವರವ ಪಡೆದು ಇಪ್ಪೆ | 
ಪರಮ ಭಾಗವತರ ವರಮಣಿಯೆ ನೀನು | 
ಧಾರುಣಿಯೊಳಗವತರಿಸಿ ಅಧಿಕವಾದ | 
ಮಾರುತ ಮತದೊಳಗೆ ಚರಿಸಿ ಕೃಷ್ಣನ ಪೂಜೆ । 
ನಿರುತ ಬಿಡದೆ ಮಾಡಿ ಹರುಷ ಬಡೆಂದೆನಲು | 
ಕರುಣವಾರಿಧಿ ನರಹರಿ ವಿಜಯ ವಿಠಲನ್ನ | 
ಸರಿಸಿ ಶೇಷಾಂಶ ಧರಿಸಿ ದೇಹವ ತಾಳ್ತಾ ॥ ೩ ॥ 


ಅಟ್ಟ ತಾಳ 
ಬನ್ನೂರು ಸ್ಥಳದಲ್ಲಿ ಜನಿಸಿದರು ಬ-! 
ಹ್ಮಣ್ಯ ತೀರ್ಥರ ಪಾವನ್ನ ಕರದಲ್ಲಿ । 
ಸನ್ಮನವಾಗಿ ಪಾಲನವಾದರು ಮುನಿ-. 
ರನ್ನ ಶ್ರೀ ಪಾದರಾಯನ್ನ ಬಳಿಯಲ್ಲಿ | 
ಚನ್ನಾಗಿ ವಿದ್ಯಾ ಸಂಪ ಪನ್ನವಾದರು ಬಲು | 
ಅನ್ಯ ತುಟ ಬೇವಾಟನ್ನ್ಯ ಮಾಡಿ ಸಂಪ್ರ- 
ಸನ್ನ ಹರಿಯ ಕಾರುಣ್ಯವ ಪಡೆದರು । 
ಚನ್ನಾಗಿ ಕೃಷ್ಣ ಶ್ರೀ ವಿಜಯ ವಿಠಲನ್ನ । 
ಸಮ್ಮತಿಸಿ ಧ್ಯಾನವನ್ನೆ ಕೈ ಕೊಂಡ ॥ ಅ | 


ಆದಿ ತಾಳ 
ಗುರು ವ್ಯಾಸಮುನಿಯೆಂದು ಧರಣಿಯೊಳಗೆ ಪೆಸರಾಗಿ | 
ನೆರೆದು ಸಜ್ಜನರಿಗೆ ಗರದುನ್ಯಾಯಶಾಸ್ತ್ರ | 
ಅರುಹಿ ವೈಷ್ಣವಮತ ಅದವ ಉದರಿಸಿ | 
ಪೊರೆದು ನಂಬಿದವರ ಎರಡೊಂದು ಜನ್ಮ । 
ಸುಂದರ ಗರ್ಭದಲಿ ಬಂದು । 
ಪರಿಪೂರ್ಣ ಜ್ಞಾನಭಕ್ತಿ ವೈರಾಗ್ಯದಲ್ಲಿ ನಡದು | 
ಎರಡೊ೦ದು ಉತ್ತಮ ಗುರುಸಂತತಿಯೊಳಗೆ | 


ಚರಿಸಿ ಚತುರಾಶ್ರಮ ಧರಿಸಿ ಚತ್ಯುರರಾಗಿ | 


ಭರತ ಖಂಡದೊಳು ಪಸರಿಸಿ ಕೀರ್ತಿಯ ಪಡದು | 
ಭರದಿಂದ ವಾಲಗವು ಸುರರಿಂದ ಕೈಕೊಳುತ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೬೧ 


ಪರಲೋಕದಲಿ ಒಪ್ಪಿ ನಿರಾಮಯ ಗುಣನಿಧಿ ವಿಜಯವಿಠಲರೇಯನ 
ನೆರೆನಂಬಿ ಪ್ರತಿದಿನ ಮೆರೆದು ಮೂರ್ಧನ್ಯರಾಗಿ ॥ ೫ ॥ 


ಜತೆ | 
ಪ್ರಹ್ಲಾದನೇ ವ್ಯಾಸ ಸಮುನಿಯೇ ರಾಘವೇಂದ್ರ | 
ಅಹುದೆಂದು ಭಜಿಸಿರೊ ವಿಜಯವಿಠಲವೊಲಿವಾ | ೬ 


ಶ್ರೀ ವಾದಿರಾಜರ ಸ್ತೋತ್ರ 





"ಮಾಧವನಂಫಘ್ರಿ ಕಮಲವನ್ನು ಮೋದದಿಂದ ನಿತ್ಯವೂ ಭಜಿಸುವ ಸಾಧು 
ಸನ್ಮುನಿವರ್ಯರಾದ, ಮೋದತೀರ್ಥರ ಪಾದಕಮಲಗಳನ್ನು ಸಾದರದಿಂದ ಭಜಿಸಿ, 
ಮೇದಿನಿಗೆ ಭಾರವಾದ ಮಾಯಾವಾದಿಗಳನ್ನು ಗೆದ್ದ ಭಾವಿ ಸಮೀರರಾದ ಶ್ರೀ 
ಮದ್ದಾದಿರಾಜರ ಮಹಿಮೆಯನ್ನು ವರ್ಣಿಸುವ ಯೋಗ್ಯತೆ ನನಗಿಲ್ಲ" ಎಂದು ಸ್ಥಾಹಂಕಾರ 
ಖಂಡನೆಯೊಂದಿಗೆ ಸಾ ಈ ಸುಳಾದಿಯನ್ನು ಪ್ರಾರಂಭಿಸುತ್ತಾರೆ. 

"ಕಡಲೆ ಸಕ್ಕರೆ ಬೆರೆಸಿದ ಲಡ್ಡುಗೆಯನ್ನು ತುಪ ಬೆರೆಸಿ ನವರತ್ನ ಖಚಿತವಾದ 
. ಬಂಗಾರದ ಹರಿವಾಣದಲ್ಲಿ ಹಾಕಿ, ತಲೆಯ ಮೇಲೆ ಹೊತ್ತು ಕರೆದಾಗ, ಬಗರೂಡೆಯನು 
ಹಯವದನನಾಗಿ ಬಂದು ಅದನ್ನು ಸವಿದು, ಆನಂದಿಸಿದ ಬಗೆ ವರ್ಣಿಸಲಸದಳ, 
ತಾಮಸ ಗುಣವುಳ್ಳ ಜನರಿಗೆ ಈ EN ಮರ್ಮ ತಿಳಿಯದು" 

ಯಜುಗಳ ಪಂಕ್ತಿಯಲ್ಲಿ ಕುಳಿತ, ನಿಜ ನಿರ್ಮಲ ಸುಜ್ಞಾನ ಧ್ಯಾನದಿಂದ ಜ್ಞಾನ 
ಪಕ್ಸವಾದ ಮನವುಳ್ಳ, ಸುಜನ ಶಿರೋಮಣಿಗಳಾದ ಶ್ರೀಮದ್ವಾದಿರಾಜರನ್ನು 
ಸಾಮಾನ್ಯರೆಂದು ಎಣಿಸಿದವರನ್ನು ಯಮರಾಜನು ಘನವಾಗಿ ಶಿಕಿ ಸುತ್ತಾನೆ. 

ಮೋದ ತೀರ್ಥರ ಮತದ ಸೇನಾಧಿಪತಿಯಾದ ಶ್ರೀ ಮದ್ದಾದಿರಾಜರನ್ನು 
ಸುಜನರು ದಿನವೂ ಸ್ಮರಿಸಿ ಆನಂದ ಹೊಂದಲಿ. 











೨೬೨ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 
ಸುಳಾದಿ - ೭೯ 


॥ ರಾಗ- ಶಂಕರಾಭರಣ- ಧ್ರುವ ತಾಳ ॥ 

ಮಾಧವನಂಪ್ರಿ ನಿತ್ಯ ಮೋದದಲ್ಲಿ ಭಜಿಪ । 

ಸಾಧು ಸನ್ನುನಿವರ್ಯ ಸಮ್ಮೋದ ತೀರ್ಥರ ಪಾದ-. 
ಸಾದರದಿಂದ ಭಜಿಸಿ ಮೇದಿನಿಗೆ ಭಾರ-. 
ವಾದ ಮಾಯಾವಾದಿಗಳ ಗೆದ್ದ । 
ವಾದಿರಾಜರ ಮಹಿಮೆ ವರ್ಣಿಸಲರ್ಹನಲ್ಲಾ | 
ಮಾಧವ ವೇದವೇದ್ಯ ವಿಜಯವಿಠಲ ತಾನು | 
ಆದರದಿಂದವರ ಭುಜದಿ ಹಯವಕ್ತನಾಗಿ | - 
ಪಾದವನ್ನು ಇಟ್ಟು ಸ್ವಾದವಾದ ಕಡೆ ಹೂರಣವನುಂವುಡ । 
ಶ್ರೀಧರನ ಮಹಿಮ ಸಾಧುಜನರುಕೇಳಿ I ON 


'ಮಟ್ಟ ತಾಳ 

ಕಡಲಲ್ಲಿ ಪವಡಿಸಿದ ಒಡಿಯ ತಾ ಪೊಡವಿಯಲಿ | 
ಮೃಡನುತ ಗೋವಿಂದ ಜಡ ಥರಿವಾಣದಲಿ । 

| ಕಡಲಿ ಸಕ್ಕರೆ ಬೆರೆಸಿ ಲಡ್ಡುಗೆಯಮಾಡಿದ | 
ಸಡಗರದಿಂದ ಭಕ್ಷ ಪಾಯಸ ಫೃತ ನೀಡೆ । 
ಒಡಿಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು | 
ಕಡಗೋಲು ನೇಣು ಪಿಡಿದುಡು ಪಿಲಿನಿಂದ । 
ಉಡುರಾಜಮುಖ ನಮ್ಮ ವಿಜಯವಿಠಲನು । 
ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ॥ ೨ ॥ 





| ತ್ರಿವಿಡಿ ತಾಳ 
ತಾಮಸಗುಣವುಳ್ಳ ಪಾಮರ ಜನರಿಗೆ । 
ಈ ಮಹಿಮೆ ದೊರಕುವುದೇ ಸ್ವಾಮಿ ಸಿಲಕುವನೆ | | 
ಕಾಮಿಸಿ ಕೋಟಿ ವರುಷ ನಾಮನುಡಿಯೆ ಪರಂ-| 1 
ಧಾಮ ದೊರಿಯದು ಭೂಮಿಯೊಳಗಿದ್ದ । A 
ಭ್ರಾಮಕ ಜನರಿಗೆ ವಾಮದೇವನೆ ಹಿರಿಯನೆಂದು ಬುದ್ದಿಯ ಕೊಡುವ | | 
ಕಾಮಾರಿವಂದ್ಯ ನಮ್ಮ ವಿಜಯ ವಿಠಲನು | | 
ಸಾಮಾನ್ಯ ಜನರಿಗೆ ದೊರಕುವನೆ ಕೇಳಿ ॥ ೩ ॥ | | | 





ಅಟ್ಟ ತಾಳ 
ಅಜ ಸತ್ಯಲೋಕಾಧಿ ಪತ್ಯವನ್ನು ಮಾಡಿ ದಿ. 
ಗ್ಲಿಜಯ ಮಾಡಲು ಪುರಕೆ | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೬೩ | 


ನಿಜ ಸಂಜ್ಞಾನ ಪೂರ್ಣ ಪ್ರಜ್ಞರೆಂಬೋ ಮುನಿಯು | 
ಅಜ ಪದಕೆ ಬ೦ದು ಅಖಿಳರನಾಳಿದಾ | 
ನಿಜವಾಯು ಹನುಮ ಬೀಮ ಮದ್ದನೆನಿಸಿದ | 
ವಿಜಯಸಾರಧಿ ಪಾದರಜದ ಮಹಾತ್ಮೆಯಿಂದ | 
ಗಜವೈರಿ ಭ೦ಜನ ವಿಜಯವಿಠಲನ್ನ । 

ಭಜನಿಯ ಗೈಯುತ ಬಹುಕಾಲದಿ । 

ಯಜುಗಣ ಪಜ್‌ಯೊಳಗೆ ಕುಳಿತಾ | 

ನಿಜ ನಿರ್ಮಲ ಸುಜ್ಜಾನ ಧ್ಯಾನದಿಂದ ಜ್ಞಾನಪಕ್ವಾದ ಮನವುಳ್ಳ | 
ಸುಜನ ಶಿರೋಮಣಿ ವಾದಿರಾಜನು ತಾ-| | 
ನಿಜವಾಗಿ ಬೊಮ್ಮಾಂಡ ಪುರಾಣ ಸಾಧಕದಿಂ೦ದ । 
ಅಜಪದ ಸಲ್ಲದು ಲೇಶ ಸಂಶಯಬೇಡಿ | 

ನಿಜ ನಿಜ ನಿಜವೆಂದು ನಿತ್ಯದಿಕೊಂಡಾಡಿ ॥ ೪ ॥ 


ಆದಿ ತಾಳ 

ಮನ ಶುದ್ಧರಾಗಿ ಮಾಧವ ನಂಘ್ರಿಯನು। 

ದಿನ ದಿನದೆಲ್ಲಿ ನಂಬಿ ಕೊಂಡಿಪ್ಪರೆ | 

ಅನವರ ತಾನಂದ ಗುರು ಮದ್ವರಾಯರು ದಿವ್ಯ- 
' ವನಜ ಪಾದಂಗಳ ಸ್ಮರಿಸಲು | ' 

ಹನುಮೇಶ ನಮ್ಮ ಸಿರಿ ವಿಜಯವಿಠಲ ಷ್‌ | 

ಮುನಿವಾದಿರಾಜರ ಸಾಮಾನ್ಯ ರಂತೆಂದು | 

ಎಣಿಸಿದವರನ್ನು ಘನವಾಗಿ ಶಕ್ಷಿಪ | 

ಇನತನೋದ್ಭವ ಕೋಪದಿಂದೀ ಕಾರಣ ಮಹಿಮಿ-.! 

ಯನು ಕೊಂಡಾಡಿ ಅನುದಿನ ಸುಜನರು ॥ ೫ ॥ 





ಮೋದತೀರ್ಥ ಮತ ಸೇನಾಧಿಪತಿಯಾದ | 
ವಾದಿರಾಜ ಮುನಿಯು ವಿಜಯವಿಠ್ಚಲದಾಸಾ WN 





ಜೇ ೫ ಜೇ 





ಬ 





ಮಾನವನಾಗಿ ಹುಟ್ಟಿ ಪವಮಾನ "ಮತವನ್ನು ನಂಬಿ ಹಟ 
ಹೊಂದುದಲೇ ಗಾಯನ. 

ಧ್ಯಾನ, ತಪಸ್ಸು ಮಾಡುತ್ತಾ ಬಹುಕಾಲ ಬದುಕಿದರೂ ಬಾಣವಿಲ್ಲದ ಬಿಲ್ಲಿನಂತೆ 
ಫಲವಿಲ್ಲ. ಕಾರಣ ಮಾನವಂತರಾದ ಗುರುಗಳ ಉಪದೇಶ ಬಹು ಮುಖ್ಯ 
ದೋಷವರ್ಜಿತರಾದ ಗುರುಗಳ ದಯವಿದ್ದರೆ ಈಶಾನುಗ್ರಹ ಸಿದ್ಧಿ, ಬಾಳು ಸಮೃ ದ್ವಿ 

"ಗುರುಗಳೆಂದರೆ ಅವರೆ ಗುರುಗಳು ಎನಗೆ ಕಾಣೋ | 

ಧರೆಯೊಳು ಪುರಂದರದಾಸರೇ ಗುರುಗಳು" "ಅಡವಿಗೆ ಬಿದ್ದವನ ದಾರಿಗೆ 
ತಂದಂತೆ" "ಮಡುವಿನೊಳು ಬಿದ್ದವಗೆ ನಾವಿ ದೊರಕಿದಂತೆ" ಎಂದು. ಮುಂತಾಗಿ 

ದಾಸರಾಯರು ತಮ್ಮ ಗುರುಗಳಾದ. ಶ್ರೀ ಪುರಂದರದಾಸರ ಔದಾರ್ಯಾದಿ ಗುಣಗಳನ್ನು 
ವರ್ಣಿಸುತ್ತ "ಇಂಥ ಗುರುಗಳು 'ದೊರೆತದ್ದು ನನ್ನ ಭಾಗ್ಯ" ಎಂಬ ಮುಂತಾದ 
ವಿಷಯವನ್ನು ಈ ಸುಳಾದಿ ತಿಳಿಸುತ್ತದೆ. 


ಸುಳಾದಿ - ೮೦ 





| ॥ ರಾಗ- ನಾಟ-ಧ್ರುವ ತಾಳ ॥ 
ಗುರುಗಳಿಂದರೆ ಇವರೆ ಗುರುಗಳು ಎನಗೆ ಕಾಣೊ | ; | ೨. 
ಧರೆಯೊಳು ಪುರಂದರದಾಸರೆ ಗುರುಗಳು | | 
ಮರಳ ಮತ್ತೊಬ್ಬಾರುಂಟೆ ಕರುಣಿಸಿ ನೆನೆದಂತೆ । | 
ವರಗಳು ಇತ್ತು ನಿತ್ಯ ಪರಿಪಾಲಿಸುವ ಹರಿ- | 

' ಮರುತನ್ನ ಲೀಲೆಗಳು ಹಿರಿದಾಗಿ ತಿಳಿಪಿ ವಿ- | ಶ್ಯ | 
ಸರವಾಗಿ ಎನ್ನಿಂದಾ ಬರಿಸಿದರು ಹರಿಚರಿತೆ | 
ದುರಿತ ಸಂದಣಿಯಲ್ಲಿ ತೆರೆಬಿದ್ದು ತಪಿಸುತ- 





ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ೨೬೫ 


ಲಿರೆ ನೋಡಿ ಲಾಲಿಸಿದರು ತಮ್ಮ ಕರುಣದಿಂದಾ | 
ಹರಿಯಳೆ ಮರಿ ತಾರುಕ್ಷನ ವನದೊಳು । 

ಇರಲು ಶಳದು ಕಡಿಗೆ ತೆಗೆದಂತೆ ಇಂದಿಗಾ- 
ಗುರು ಶಿರೋಮಣಿ ಎನ್ನ ದುರಿತದಿಂದ ಶಳದು | 
ಪರಮಾರ್ಥದ ಮಾರ್ಗ ಅರಪುಮಾಡೀ | 
ಕರುಣಾಸಾಗರ ನಮ್ಮ ವಿಜಯ ವಿಠ್ವಲನ್ನ | 
ಸ್ಮರಿಸುವದಕೆ ಜ್ಞಾನವನ್ನೆ ತೋರಿದರೂ ॥ ೧ ॥ 


ಮಟ್ಟ ತಾಳ. 
ಅಡವಿಗೆ ಬಿದ್ದವನ ದಾರಿಗೆ ತಂದಂತೆ | 
ಒಡಲಿಗೆ ಇಲ್ಲದವನ ಸುಧಿಯೊಳಗಿಟ್ಟಂತೆ । 
ಕೊಡೆ ಇಲ್ಲಾದವಗೆ ಸುರತರು ವಲಿದಂತೆ | 
ನಡಿಯಲರಿಯದವನಗೆ ನಡಿಯಕಲಿದಂತೆ | 
ನುಡಿಯಲರಿಯದವನಗೆ ನಿಗಮತಿಳಿಸಿದಂತೆ | 
ಮಡುವಿನೊಳು ಬಿದ್ದವಗೆ ನಾವಿದೊರಕಿದಂತೆ | 
ಪೊಡವಿ ಎಡಯವಗೆ ಹರಿವಾಣದೊರೆತಂತೆ | 
ಮುಡಿಯಪೊತ್ತು ಪೋಪಗೆ ಊಟವು ಸಿಕ್ಕಿದಂತೆ | 
ಕಡುರೋಗಾದವಗೆ ಸಂಜೀವನದಂತೆ | 
ಜಡಮತಿ ನಾನಾಗಿ ಪೊಡವಿಯೊಳಗೆ ಭವನ | 
ಒಡನೊಡನೆ ನಿತ್ಯ ಎಡೆಬಿಡದೆ ಇರಲೂ |: 
ಕೆಡಿಸುವ ಕಳ್ಳರ ನಡುಪಿ ನುಡಿಯಾ । 
ತೊಡಕಿಸದಾನೆ ಕೈಪಿಡಿದು ಪಾಲಿಸುವಂತೆ । 
ಮೃಡಬಾ೦ಧವನಾದ ಎಜಯವಿಠ್ಚಲರೇಯನ | 
ಅಡಿಗಳ ನಾಮವನು ನುಡಿಸಿದರು ವಲಿದು ॥ ೨ ॥ 








ತ್ರಿವಿಡಿ ತಾಳ 
ಏನು ಕರುಣಿಗಳೋ ಎಮ್ಮಾ ಗುರುಗಳು | 
ಏನು ಸ್ವಾಭಾವಿತಾನ೦ದವು ತಿಳಿಯದೂ । 
ಮಾನವ ಯೋನಿಯಲ್ಲಿ ಬಂದು ಬಾಳುವೆಯನ್ನಾ | 
ಮೀನು ಉದಕದೊಳಗಿದ್ದಂತೆ ಮಾಳರು | 
` ಆನವರಿಗೆ ಲೇಶ ಅಧಿಕರ ಕಾಣಿನೊ” |" 
ಅನಂತ ಜನ್ಮವಧರಿಸಲೂ 
ಈ ನಾಡಿನೊಳು ಎನಗೆ ಪ್ರಾಣಕೆ ಬಲುಪರಿ | 








ಹ ಶ್ರೀ ವಿಜಯದಾಸಕೃತ ಸೋತ್ರ ಸುಳಾದಿಗಳು 


ಏನೇನು ದುರಿತಗಳು ಬ೦ದಟ್ಟಲೂ । 

ಮಾಣಗಳದು ಎನ್ನಾ ಮಾನಸದರ್ಪಣ- : 
ವನು ಇತ್ತರುಮುದದಿಂದ ಕರುಣಿಸೀ । | ; 
ಶ್ಲಾನ ಛಳಿಯೊಳಿರೆ ವಜ್ರಕವಚನ್ನು | | | 
ಮೇಣುದೊರತದ್ದು ನೋಡು ಎನ್ನಾಭಾಗ್ಯಾ | | | 
ನಾನಾರಿಗಂಜಿನೊ ವಿಜಯ ವಿಠ್ಠಲರೇಯನಾ | 
ಧ್ಯಾನವನು ಮಾಳ್ಬಂಥ ಜ್ಞಾನಿಗಳನುಕಂಡೆ | ೩ ॥ 


ಅಟ್ಟ ತಾಳ | 

ಗಾನಮಾಡಿದರೇನು, ಧ್ಯಾನಮಾಡಿದರೇನೂ | oo 
ಕಾನನದೊಳು ಪೋಗಿ ತಪವೆಸೇರಾಲೇನು । | "( 
ಮಾನವನು ಪವಮಾನ ಮತವನಂಬಿ । | 
ಜ್ಞಾನ ಉಪದೇಶ ವಾಗದಲೆ | 

ತಾನು ಯೇಸುಕಾಲ ಬದುಕಿದ ಫಲವೇನು । 
ಬಾಣಇಲ್ಲದ ಬಿಲ್ಲಿನಂತೆ ಕಾಣೊ | 
ಮಾನವಂತರಾದ ಗುರುಗಳ ಉಪದೇಶ | 
ವನು ಪಡೆದರೆ ಸ್ನಾನದಿ ವ್ಯಾಪಾರವೇನು | 
ವಾಣಿಪತಿ ಜನಕ ವಿಜಯ ವಿಶ್ಲಲರೇಯಾ | 
ತಾನಾಗಿ ವಲಿವಾ ಗುರುಭಕ್ತಿ ಉಳ್ಳವಂಗೆ ll © Wl 


ಆದಿತಾಳ 
ಏಸುಬಲ ಇದ್ದರೇನು, ತನ್ನ ಗುರುಗಳ ಬಲಾ | 
ಲೇಸಾಗಿ ಇಲ್ಲದಿರೆ ಒಂದುಫಲನೀಯವೊ | 
ದೇಶದೊಳಗೆ ಉಳ್ಳವರ ಲೇಸುತಪ್ಪಿದರೇನೊ । 
ದೋಷವರ್ಜಿತರಾದ ಗುರುಗಳ ದಯವಿರೆ । 
ಮೋಸವೆ೦ಬೋದೆಂದಿಗಿಲ್ಲ ದಿನಪ್ರತಿದಿನ ಬಿಡದೆ । 
ಈಶಾನುಗ್ರಹ ಉಂಟು ಸಿದ್ಧಾರ್ಥ ಎನ್ನಿರೊ | 
ಕಾಶಿಮೊದಲಾದ ಸರ್ವ ಯಾತ್ರಿ ತೀರಥಾ ಮಿಂದು | 
ರಾಶಿ ಹಣಕೂಡಿಸಿ ದಾನವಿತ್ತರನೇಕಾಸ ಮಾನವಲ್ಲ ಸುಲ- 
ಭಾ ಸುಲಭ ಗುರುಗಳ ಸ್ಮರಣೆಗೆ ಸರಿ ಉಂಟೆ | 
'ಕೇಶಬಡದೆ ನಿತ್ಯ ಶುದ್ಧಮನದಿ ನಂಬಿರೊ | 
ದಾಸರ ಪ್ರೀಯ" ನಮ್ಮ ವಿಜಯ ವಿಠ್ಠ್ಲಲರೇಯಾ | 
ಲೇಸು ತೋರಿಸುವ ಬಿಡದೆ ಇನಿತುನಡೆದವಗೆ 1೫॥ 





ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು ತ 


ಜತೆ 
ಗುರು, ಪುರಂದರದಾಸರ ನೆರೆನಂಬಲೂ | 
ನಿರುತ ಕಲಿತು ವಿಜಯವಿಠ್ಠಲ ವಲಿದಾ ॥ ೬ ॥ 


ಜೇ ೫ ೫ 


| ಸುಳಾದಿ - ೮೧ 

"ಲೇಶವಾದರು ಕಾಮಕ್ರೋಧಾದಿಗಳಿಲ್ಲದೆ ವಾಸುದೇವನ ಪಾದಪದುಮಗಳನ್ನು 
ಹೃದಯದಲ್ಲಿಟ್ಟು ಲೇಸಾಗಿ ಪೂಜಿಸುವ ಶ್ರೀ ಪುರಂದರದಾಸರ ಮಹಿಮೆಗೆ ಸರಿಗಾಣೆನು. 

ಇವರೇ ನನಗೆ ತಂದೆ, ತಾಯಿ, ಬಂಧು-ಬಳಗ ಸರ್ವಸ್ವ ಇವರಾಡಿದ ಭೂಮಿ, 
ಇವರಿದ್ದ ಸ್ಥಳ ನನಗೆ ಶ್ವೇತದ್ವೀಪ, ವೈಕುಂಠ, ಅನ೦ತಾಸನ. ಇವರಿಂದಲೇ ಈ ದೇಹ 
ಉದ್ದಾರವಾಗುವುದು. ಇವರ ಪಾದರೇಣು ನನಗೆ ವಜ್ರಪ೦ಜರ, ಇವರ ಚರಿತೆಯು 
ನನಗೆ ಪುರಾಣ, ಇವರೇ ನನ್ನ ಮನದೈವ" ಎಂಬುದಾಗಿ ದಾಸರಾಯರು ಈ 
ಸುಳಾದಿಯಲ್ಲಿ ಶ್ರೀ ಪುರಂದರಾದಾಸರ ಮಹಾಮಹಿಮೆಯನ್ನು ವರ್ಣಿಸಿದ್ದಾರೆ. 


॥ ರಾಗ- ಭೈರವಿ-ಧ್ರುವ ತಾಳ॥ 
ದಾಸರ ಮಹಿಮೆಗೆ ಅನಂತ ನಮೊ ನಮೊ |: 
ದೇಶದೊಳಗೆಲ್ಲ ಸರಿಗಾಣೆನೋ | 
ವಾಸುದೇವನ ಪಾದ ಹೃದಯಮಧ್ಯದಲಿಟ್ಟು | 
ಲೇಸಾಗಿ ಪೂಜಿಪರು ಭಕುತಿಯಲ್ಲಿ | | 
ಲೇಶವಾದರು ಕಾಮಕ್ರೋಧಾದಿಗಳು ಇಲ್ಲಾ । | 
ಸಾಸಿರ ಜನ್ಮವೆತ್ತಿ ಬಮ್ದ ಕಾಲಕ್ಕೂ ನಾನು | 
ಈ ಸುಲಭ ಗುರುಗಳಿಗೆ ಆವಲ್ಲಿ ಸರಿಗಾಣೆ | 

ಏಸುಬಗೆಯಿಂದ ಕರುಣವ ಮಾಡುವರು | 
ಈ ಶರೀರವೆ ಅವರ ಸದನದಲ್ಲಿ ಇಪ್ಪ | 
ದಾಸನು ದಾಸರ ಯುಗಳಪಾದಕ್ಕೆ ನಿವಾ 
ಳಿಸಿ ಬಿಸುಟುವೆನು ಅನಂತ ಜನುಮದಲ್ಲಿ | 
ಈ ಸುಖ ತಪ್ಪದೆ ಏನಗಾಗಲಿ ಬಿಡದೇ | 
ಕೇಶವ ಎಜಯವಿಠ್ಚಲ ದಯದಿಂದ | 

ದಾಸ ಪುರಂದರ ಗುರುಗಳ ವಲಿಮೇ ॥ ೧ ॥ 


' ಮಟ್ಟ ತಾಳ 
ಕೇವಲ ದೃಢವಾಗಿ ಶ್ರೀ ವಲ್ಲಭನ ರಾ-| 
ಜೀವ ಪಾದವನ್ನು ಭಾವದಲ್ಲಿ ನಿಲಿಸಿ | 

















೨೬೮ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪಾವನವಾಗಿಪ್ಪ ಪಾವ ಮಾನಿಮತದ | 
ಕೋವಿದರನುಸರಿಸಿ ದೇವ ವಿಜಯ ವಿಠ್ಠಲ ವಡಿಯನೆ | 
ಸರ್ವಜೀವರಿಗೆ ಭಿನ್ನಾ ದೇವರೆಜಕಕೆಂದು 
ದೇವರೆಜಗಕೆಂದೂ ॥ ೨ ॥ 


ತ್ರಿವಿಡಿ ತಾಳ 
ಈ ಪರಿಯಲಿ ವಿಜಯ ನಗರದಲ್ಲಿ ಇದ್ದು | 
ತಪಿಸಿ ಗಾರಾಗುರುವ ಗುರು ವ್ಯಾಸರಾಯ ಮು-! 
ನಿಪನ್ನ ಮನಮೆಚ್ಚುವಂತೆ ಸೋಜಿಗ ತೋರಿ | 
'ಭೂಪಾಲಕರ ಮಿಗಿಲಾದವರ ತೃಣವೆಂ- 
ದಾ ಪತಿಕರಿಸದೆ EE | 
ಆ ಪಾರ ಮಹೆಮಿಯ ತೋರುವ ಶ್ರೀ ಹರಿಯ | 
ರೂಪವೆ ಮನದೊಳಗಿಟ್ಟು ನಲಿವಾ | 
ಗೋಪಾಲ ವಿಜಯ ವಿಠ್ಠಲನ ದಾಸರೂಳು । 
ಈ ಪುರಂದರ ದಾಸರಿಗೆ ಸಮನುಂಟೆ ॥೩॥ 

ಅಟ್ಟ ತಾಳ 
ಇವರಾಡಿದ ಭೂಮಿ ಎನಗದು ವೈ ಕುಂಠ | 
ಇವರಿದ್ದ ಸ್ಥಾನ ಎನಗೆ ಸ್ವೇತದ್ವೀಪ | 
ಇವರಿದ್ದದೆ ಎನಗೆ ಅನಂತಾಸನ | 
ಇವರಿದ್ದ ಅವನಿ ಎನಗೆ ತ್ರೈ ಲೋಕ | : 
ಇವರು ಮಾಡಿದ ಲೀಲೆ ಎನಗೆ ವೇದೋಕ್ತಿಯು |: 
ಇವರ ಚರಿತೆ ಎಲ್ಲಾ ಎನಗದು ಪುರಾಣ | | 
ಇವರ ಪಾದಾಂಗುಟದಲ್ಲಿ ಸರ್ವ ತೀರ್ಥಾ | 
ಇವರ ಪಾದಾಂಗುಟದಲ್ಲಿ ಸರ್ವ ಕ್ಷೇತ್ರಾ 3 
ಇವರ ಪಾದರೇಣು ಎನಗೊಜ ಪಂಜರ | ತು ೨.666 
ಇವರಿಂದಲಿ ದೇಹ ಉದ್ದಾರವಾಗೋದು | 
ಇವರ ಪಾದ ಹೆಜ್ಜೆ ಬಿದ್ದಲ್ಲಿ ಈಕಾ-| 
ಯವನು ಮಾಡೆ ಹೊರಳಿಸಿ ತೆಗುವೆನೂ | ' | 
ಅವ ನೀಶ ವಿಜಯ ವಿಠ್ಠಲನ್ನ ನಂಬಿದಾ । 
ಹವಣರಾ ಪೊಳವ ಪಾದವನು ಸೇರುವೆನೊ ॥ ೪ | 





ಆದಿ ತಾಳ 
ತಂದೆ ತಾಯಿಗಳೆ ದಾಸರು, ಬಂಧು ಬಳಗವೆ ದಾಸರು | 
ಹಿಂದೆ ಮುಂದೆ ಕಟ್ಟು ಕಾವಲಿಯಿಂದ ಸಾಕುವರೆ ದಾಸರು | 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೬೯ 


ಅಂದು ಇಂದು ಬಿಡದಲೆ ಬಂದ ಬಂಧನಗಳೆಲ್ಲಾ | 
ಪೊಂದ ದಂತೆ ಮಾಡಿ ಪುಣ್ಯ ತಂದುಕೊಡುವರೆ ದಾಸರು | 
ಸಂದಿ ದೇನೊ ಸಂದಿದೇನೊ ಎನ್ನ ಕುಲಸಹಿತ ಪು- 
ರಂದರ ದಾಸರ ಪಾದ ದ್ವಂದ್ವದಲ್ಲಿಗೆ ಪೋಗಿ | 
ಮಂದರಾದ್ರಿ ಧರ ನಮ್ಮ ವಿಜಯ ವಿಠ್ಠಲ ಹರಿಯಾ | 
ಮಂದಿರಕೆ ಸೋಪಾನ ಸಂದೇಹ ತೊಲಗಿತು ॥ ೫ ॥ 


ಜತೆ 
ದಾಸರೆ ಮನ ದೈವ, ದಾಸರೆ ಮನದೈವ | 
ದಾಸರಲ್ಲದೆ ಇಲ್ಲಾ ವಿಜಯ ವಿಠಲ ಲಾ WE 


ಜೇ ೫ x 


ಸುಳಾದಿ - ೮೨ 


| ಪಾತಕಗಳ ಸಮೂಹವಾದ, ಪುಣ್ಯವನ್ನರಿಯದ, ಅವಿದ್ಯಾ ಆವರ್ಕವಾದ 
ಜೀವಿಯು ಮೂರಕ್ಕೆ ವಶನಾಗಿ ಸೋತು ಭವಸಾಗರದಲ್ಲಿ ತಿರುಗುತ್ತಾನೆ. ಯಾವುದಕ್ಕೂ 
ಹೊಂದದ ಕೇವಲ. ಮೂಢ ಮಾನವನಾಗಿ ಮರುಗುತ್ತಾನೆ, ಕೊರಗುತ್ತಾನೆ. 

ಈ ಭವ ಬಂಧನದಿಂದ ಬಿಡುಗಡೆಯಾಗಲು ಶ್ರೀ ವ್ಯಾಸಮುನಿ ಮುಂತಾದ 
ಯತಿಪುಂಗವರು, ಮೋದ ಮನಸ್ಸುಳ್ಳ ಶ್ರೀ ಪುರಂದರದಾಸ ರು ಮೋದ ಮತದ 
ಸಹಜವಾದ, ಸರಳವಾದ ಸನ್ಮಾರ್ಗವನ್ನು ತೋರಿದ್ದಾರೆ. ದುರುಳರೆದೆ ಮೆಟ್ಟಿ, : 

ದುಃಸ೦ಗವನ್ನು ಜರೆದು ಹರಿಸ ರ್ವೋತ್ತಮ, 'ವಾಯುಜೀವೋತ್ರಮನೆಂದು ಕೂಗುತ್ತ 
ಹರಿನಾಮ ರಸ ದ ರುಚಿ ಪದಾರ್ಥವನ್ನು ಸವಿದು ಪರಮ ತೃಪ್ತ ಪ್ರರಾಗಿ ಬಾಳಿದರು, 
ಬೆಳಗಿದರು. ಧರೆಯ ಸುಜನರಿಗೆ ಚಚದ) ತಣಿಸಿದರು. 

ಮೇಧಾವಿಗಳಿಗೂ ಅಧಿಕವೆನಿಸುವ ಶ್ರೀಹರಿಯ ಪಾದಸ್ಮರಣೆ ಎನ್ನುವ ಪರಿಪರಿ 
ಬಗೆಯ ಆರಾದ್‌ನೆಮಾಡಿ ಭಕ್ತಿಯಿಂದ: ಬೇಕಾದ್ದನ್ನು ಸವಿದು, ಮಿಕ್ಕ 
ಪದಾರ್ಥವನ್ನು ಮುಂದಿನವರಿಗಾಗಿ ಈ ಧರೆಯಲ್ಲಿ ಇಟ್ಟಿದ್ದಾರೆ ಜ್ಞಾನಿಗಳು. 

ಹರಿದಾಸ ಸರು ಮಿಗಿಸಿದ್ದ ಪ್ರಸಾದ ನಮಗೆ ದೊರೆತಮೇಲೆ ಚಿಂತೆಯೆ ಇಲ್ಲ. 
ತನ್ನನ್ನು ಸ್ಮರಿಸಿದ ಭಕ್ತರ ಬಗ್ಗೆ 'ಭಗವಂತನೇ ಚಿಂತಿಸುತ್ತಾನೆ ಎಂಬುದೇ ಈ ಸುಳಾದಿಯ 
ಸಂದೇಶ. 


॥ ರಾಗ ಭೈರವಿ-ಧ್ರುವ ತಾಳ ॥ 


ಯಾತರೊಳಗೆ ಗಣನೆ ಎನ್ನಯ ಸ್ವರೂಪ ಬಲು | 
ಜಾತಿಯಲ್ಲಿ ಪುಟ್ಟಿ ಬಂದದಿದಕೋ | 














೨೭೦ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪಾತಕ ಪುಂಜವಾದ ಪಾಮರ ನಾನಾಗಿ । 
ಪೋತ ತನದಾರಭ್ಯ ಪುಣ್ಯ ವರಿಯೇ । 
ಯಾತಕ್ಕೆ ಬಾತಿಯಲ್ಲ ಮೂರಕ್ಕೆ ವಶವಾಗಿ | 
ಸೋತು ತಿರುಗುತಿಪ್ಪೆ ಚಾತುರದಲ್ಲಿ | 
ಚೇತನ ಮತ್ತಾವದೋ ಅವಿದ್ಯಾವರ್ಕವಾಗಿ | 
ಈ ತೆರದಲ್ಲಿ ಬಿಡದೆ ಸುತ್ತಿಪ್ಪ ದದಕೊ |. 
ಮಾತು ಒಂದು ಪೇಳುವ ಸ್ವಾತಂತ್ರ್ಯತನ ಕ್ಷಣ-! 
ಮಾತುರ ಎನಗುಂಟೆ ಪೇಳಿರಯ್ಯಾ । 
ಭೂತಳ ದೊಳಗಾನು ಜನುಮಜನುಮ ಪಂ-.| 
ಡಿತ ವ್ಯಾಖ್ಯಾತ ವಿದ್ಯಾ ವಂತನಲ್ಲಾ | 
ನೀತ ಗಾಯಿಕನಲ್ಲಾ ಧರ್ಮದಾನ೦ಗಳಲ್ಲ | 
ಗಾತುರ ದಂಡಿಸಿ ಯಾತ್ರೆತೀರ್ಥ-.| 
ವಾ ತಿರುಗಲಿಲ್ಲ ಆಚಾರವಂತನಲ್ಲ | 
ಚಾತುರ್ಮಾಸಾದಿ ಮೃತಗಳೊಂದೂ ಇಲ್ಲ | 
ಯಾತಕ್ಕೆ ಹೊಂದದ ಕೇವಲ ಮೂಢನಾನು । 
ಆತುಮ ಯಾತರದೊ ಆದಿಯಲ್ಲಿ | 
ಮಾತಿಗುತ್ತರನರಿಯೆ ಆರಾರರ್ಚಿಸುವ ಮೂ- 
ರುತಿಯ ನೀಕ್ಷಿಸಿ ಪೇಳಲೋಶವೇ । 
ಸೋತ್ತಮನವನಯ್ಯಾ ಈಪರಿ ನಿರ್ಣಯ-। 
ವಾರ್ತೆ ತಿಳಿದು ಪೇಳುವನಾಗೆ ಗು-.| 
ಪುತದಲ್ಲಿಪ್ಪನು ಬಾಹಿರಕ್ಕೆಬಾರದು । 
ಖ್ಯಾತಿಆಗನು ಕಾಣೊ ಜಗದೊಳಗೆ | 
ಆತುಮಸ್ತುತಿ ಇಲ್ಲ ಒಬ್ಬರ ನಿಂದಿಸನು । 
ವಾತದೇವನ ಮತ ಸಾರಿಯಿಪ್ಪಾ | 
ಈ ತೆರದಲ್ಲಿ ಕಾಲಕಳಿದವನೇ ಧನ್ಯಾ । 
ದಾತನು ಅವ ನಮ್ಮ ಕುಲಕೋಟಿಗೆ | 
ಶಾತಕುಂಭವರ್ನ ವಿಜಯವಿಠಲ ಬೆ- 
ನಾತ್ನು ಕಾವುತಲಿಪ್ಪ ಈ ಪರಿ ಉಳ್ಳವರ ॥ ೧ ॥ 





ಮಟ್ಟ ತಾಳ 
ಮೇದಿನಿಯೊಳಗೆಂದು ವ್ಯಾಸಮುನಿ ನಿತ್ಯ. | 
ಮೋದ ಮನಸುಳ್ಳ ಪುರಂದರದಾಸರೂ | 
ವಾದಿರಾಜ ಸಾಮಿ ಬಲುಜನ ಆದ್ಯರು | 
ಭೇದ ಸಿದ್ಧರು ಶ್ರೀ ನಾರಾಯಣಯೋಗಿ | 





ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಸ್ರ ಭು 


ವೇದ ವೇದಾಂತರು ಇವರು ಕಾಣೊ | 
ಸಾಧು ಜನರು ಎನ್ನಿ ಇವರಿವರಿಂದಲಿ | 
ಆದ ಶಿಷ್ಯರು ಮತ್ತೆ ಕೆಲವರು ನಂದನರು | 
ಮೇಧಾದಿಗೆ ಅಧಿಕ ಎನಿಸುವ ಶ್ರೀಹರಿಯ | 
ಪಾದಸ್ಮರಣೆ ಎಂಬೊ ಪರಿ ಪರಿ ಬಗೆಯಾ-। 
ಸಾಧನೆಮಾಡಿ ಭಕುತಿಯಿಂದಲಿ ಬೇ-| 
ಕಾದುದನೆ ಸವಿದು ಮಿಕ್ಕಪದಾರ್ಥ । 

ಈಧರೆ ಮೇಲಿಟ್ಟು ಮುಂಣಗತಿ ತಿಳಿದು । 
ಪೋದರು ಸದ್ಗತಿಗೆ | 

ಮಾಧವ ಮೂರುತಿ ವಿಜಯ ವಿಠಲ ಜಗಕೆ । 
ಆದಿದೈವವೆಂದು ಕೊಂಡಾಡಿ ನಗುತ ॥ ೨॥ 


 ತ್ರಿವಿಡಿ ತಾಳ 
ಹರಿನಾಮ ರಸವೆಂಬೊ ರುಚಿ ಪದಾರ್ಥಂ೦ಗಳು | 
ಗುರುವ್ಯಾಸಮುನಿ ಮಿಕ್ಕಾದ ಸುಜನರು | 
ಮರುತ "ಪ್ರೇರಣೆಯಿಂದ. ಸುರಿದು ಮದವೇರಿದ | 
ಕರಿವಿಂಡಿನಂತೆ ಚರಿಸಿದರು ಕಾಣೊ | 
ದುರುಳರೆದಿಯ ಮೆಟ್ಟಿ ದುಃಸಂಗವನು ಜರಿದು । 
ಹರಿ ಸರ್ವೋತ್ತಮನೆಂದು ಕೂಗುತಲಿ | 
ಹರಿದಾಡಿ ಓಡ್ಕಾಡಿ ಬೀದಿ ಬೀದಿಯೊಳಗೆ | 
ತಿರುಗುತಲಿಪ್ಪ ಕರಿಗಳಂದದಲಿ | 
ಧರೆಮೇಲೆ ಸುರಿದ ಆ ಪದಾರ್ಥದ ಚೂರು | 
ಇರುವು ಮೊದಲಾದ ಜೀವರಾಶೀ | 
ಹರಿದು ಪೋಗುತ ನಿಂದರಿಸಿಕೊಂಡು ಸವಿದುಂಡು | 
ಪರಮ ತೃಪ್ತಿಯಾಗಿ ಬಾಳಿದಂತೆ | 
ಧರೆ ಮೇಲೆ ಕವನ ಪೇಳುವ ಬಲುಜಾಣರು | 
ಅರಿಯರು ಹೊಸಬಗೆ ಮಾತುಗಳು | | 
ಪರಿ ಪರಿ ಚಾತುರ್ಯದಿಂದ ಪೇಳಿದ ರೇನು । 
ಹಿರಿಯ ರಂದದ ರೊಳಗಿದು ಸಿದ್ಧವೋ | 
ಇರುವ ಮೆದ್ದದರಿಂದ ಕರಿ ವಿಂಡಿಗೇನು | 
ಕೊರತೆ ಯಾಗದು ಕೇಳಿ ಜ್ಞಾನಿಗಳು | 
ಶರಣರ ಪರಿಪಾಲ ವಿಜಯ ವಿಠಲ ರೇಯ | 
ಎರವು ಮಾಡದೆ ಕಾವಾ ಹಿರಿಯರ ಪೊಹಳಲು ॥೩ 


ಜಸ) ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅಟ್ಟ ತಾಳ 
ವ್ಯಾಸ ಮುನಿ ಮಿಕ್ಕಾದ ಹರಿದಾಸರು । 
ಬೀಸೂರಿಗೆ ಎಣ್ಣುರಿಗೆ ಶಾವಿಗೆ । 
ಸೂಸಲ ಗಡುಬು' ಮಂಡಿಗೆ ಭಕ್ಷ ಆಪಾಲು | 
ಲೇಸಾದ ಗುಳ್ಳೋರಿಗೆ ಮೆತ್ತನ ದೋಸೆ 
ರಾಸಿ ದಧ್ಯನ್ನ ಪರಮಾನ್ನಾ "ವಾರನ್ನ | 
ಆಸ ರಾಳಿಗೆ "ಮತ್ತೆ ಗವಲಿ" ಪರಡಿ ಬೀಣೆ | 
ಸೀ ಶಾಖಾ ಮಿಕ್ಕಾದ ಮೊದಲಾದ ಪದಾರ್ಥಂಗಳು ಎಲ್ಲ | 
ತಾ ಸವಿದರು ಅದರೊಳಗೆ ಪುರಂದರ-। 
ದಾಸರು ಗೋಘೃತ. ವೆಂಬೊದೆ ಭುಂಜಿಸಿ | : 
ಈಸು ಜನಂಗಳು ಪರಮ ತೃಪ್ತಿಯಾಗಿ | 
ದೇಶದೊಳ ಗಿದ್ದು ಹೆಚ್ಚಾದವರೆ ಪೀ”! 
ಈ ಹರಿನಾಮವೆಂಬೊ ಪದಾರ್ಥ ಉ-। 
ಸಿ ಪೊದರು ಕಾಣೊ ಭೇದ ಬಲ್ಲವರಿಗೆ | 
೫. rs ನಾನದರೊಳಗವರವ ಉಂಡದ್ದು 4 
ಮೀಸಲವಾಗಿರೆ ನೋಡಿ ತೆಗೆದುಕೊಂಡು | 
ಲೇಸಾಗಿ ಫೃತದ ಸಂಗಡ ಭುಂಜಿಸುವೆನಯ್ಯಾ | 
ಈ ಸುಖ ಕಂಡವರಿಗೆ ದೊರಕುವದೇನೋ | 
ಶಾಶ್ವಿತ ಮೂರುತಿ ವಿಜಯ ವಿಠ್ಠಲರೇಯ | 
ನಾಶ ವಿಲ್ಲದೆ ಜ್ಞಾನಕೊಟ್ಟು ರಕ್ಷಿಸುವ ॥೪॥ 











ಆದಿ ತಾಳ 
ಇಂಥ ಹರಿದಾಸರು ಮಿಗಿಸಿದ್ದ ಪ್ರಸಾದ | | | 
ಇಂತು ಎನಗೆ ಬಂದು ಪ್ರಾಪುತ pds ಮೇಲೆ । | | 
ಚೆ೦ತಿ ಯಾತಕೆ ಮನವೇ ಆನಂದ ತೀರ್ಥರ | | 
ಗಂಥ ದಲ್ಲಿಗೆ ಸಮ್ಮತವಾಗಿ ಇಪುದು 
ಪಂಥವಾಡುವ ಜನರು ಆಡಿಕೊಳ್ಳಲವರ 
ಪಂಥ ಪೋಗದಲಿರು ಕಂಡರೆ ಕೆಲಸಾರು | : 
ಕಂತು ಜನಕ ರಂಗ ವಿಜಯ ವಿಠ್ಠಲ ತಾನೆ | 
ಚಿಂತಿ ಮಾಡುವ ತನ್ನ ನೆನಿಸಿದ ಭಕ್ತನಿಗೆ ॥ ೫ ॥ 


ಜತೆ 
ಹರಿ ಪಸಾದಾದವಗೆ ಆವದಾದರು ಕಡಿಮೆ | 
ನರರಿಗೆ ಆಗುವದೆ ವಿಜಯ ವಿಠ್ಧಲ ಪೊಳಿವಾ ॥ ೬ ॥ 


॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 


18 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೭೩ 
ಹರಿಃ ಓಂ॥ 
ಕಠಿಣ ಶಬ್ದಾರ್ಥ 
(ಸುಳಾದಿಗಳ ಅನುಕ್ರಮದಂತೆ) 
೧ ತಗುಲಿ - ಸೇರಿ, ಕೂಡಿ 
ಶೃಂಗಾರ ಗುಣಾಕಾರ ಇ ಅಲಂಕಾರವೇ ಮೌಳಿ - ಒಡೆತನ, ಹಿರಿಯ 
ವವುಳ್ಳ ಆಕಾರ ತೂಳಿ « ತೂಲ ಇ ಆಕಾಶ 

ದಾನವರ ವಿಪಿನ ಕುಠಾರ ಇ ಹಿ "ಅಡವಿಗೆ ಪ೦ಚಮೌಳಿ ೬ ಸಿಂಹಿ 

ಕೊಡಲಿಯಿದ್ದಂತೆ ಮಾನವ ನರ 


ಪಾರಾವಾರ ೬ ಸಮುದ್ರ 

ವಿನುತಜ ಗಮನಾ ೬ ಗರುಡಗಮನ 
ರಸಹೀನವಾಗೆ ಎ ಶಕ್ತಿಗುಂದಲು : 

ಸುಮನಸರು = ದೇವತೆಗಳು 

ಪಶುಪತಿಪಿತ ಇ ರುದ್ರದೇವರ ತಂದೆ ಬ್ರಹ್ಮ 
ಸೂಕರ = ವರಹಾ 

ಪೊಳವದಾಡಿ - ಹೊಳೆಯುವ ಕೋರೆಹಲ್ಲು 
ಕುಕ್ಕಿರಿದು (ಕುಕ್ಕಿ-ಇರಿದು) ೬ ಅಪ್ಪಳಿಸಿ ತಿವಿದು 
ಕೋಳಹಾಳ-<ಕೋಲಾಹಲ=ಗೊಂದಲ 
ಹಲುದುದಿಯಲಿ<ಹಲ್ಲುತುದಿಯಲ್ಲಿ 

ವೊಲುವ ಇ ಶಕ್ತನಾದ ಒಪ್ಪುವ 

ಕಿಟಿದೇವ ಇ ವರಹಾ 

ಕುಂಜರ ೬ ಗಜಾಸುರ | 

ಗೀರವಾಣ « ಗೀರ್ವಾಣ = ದೇವತೆ 
ಪ್ರತಿಸಾರ - ಸಂಕಟ . 


ಹರಿಸಿದ - ಕಳೆದ, ದೂರಮಾಡಿದ 


ಮಂದರ ಇ ಸ್ವರ್ಗ ಮುತ್ತು 
ನಾರಂದ « ನಾರದ 
ಮಂದಾಕಿನಿ - ಗಂಗಾ 
ಉರಗೇಂದಗಿರಿ - ಈಗಿನ ವೆಂಕಟಗಿರಿ 
ಕೋಢ ವೇಷ ಇ ವರಹಾ 

ಹಃ | 
ಸಂಸಾರವೃಕ್ಷದ ಮೂಲ ಇ ಲಿಂಗದೇಹ 
ಬೇರರಸಿ ಕೀಳು ಇ ಹುಟ್ಟದಂತೆ ಮಾಡು 
ಕರಾಳ ಇ ಭಯಂಕರ . 
ಅಘೋರ ಇ ಸೌಮ್ಯ 
ದುರಿತ ಸಂಹಾರ ಇ ಪಾಪ ಕಳೆವ 
ಈರೇಳು ಭುವನ - ೧೪ ಲೋಕ: 
ಮಗುವಿನ - ಪ್ರಹ್ಲಾದನ 
ರಕ್ಕಸ ಇ ಹಿರಣ್ಯಕಶ್ಯಪು ' 


ಲಟಕಟಿಸಿ ಎಇ ಗಾಬರಿಗೊಳಿಸಿ 
ವನಜಜಾಂಡ ಇ ಬ್ರಹ್ಮಾಂಡ : 


ಸ ಖರ್ಪರ. 


ಪುಟುತ್ಕಟದಿ- ಬ್ರಹ್ಮಾಂಡ ಖರ್ಪರವು ಇಬ್ಭಾಗವಾಗಿ 
ಬಿಚ್ಚುತ್ತಿರಲು 

ರಕ್ತಾಕ್ಷಿಯಲ್ಲಿ - ಕೋಪದಿಂದ 
ತಟಿತ್ಕೋಟಿ = ಕೋಟಿ ಮಿಂಚು 
ಊರ್ಭಟಗೆ - ಜಗತ್ತಿನ ಧೀರರಿಗೆ? 
ಅರ್ಭಟ ಇ ಸಡಗರ 
ನಿಟಿಲನೇತ್ರ = ರುದ್ರಾತಂರ್ಗತ ನಾರಸಿಂಹ 
ಸುರಕಟಕ ಇ ದೇವತಾ ಸಮೂಹ 
ತನಿಗಿಡಿ ಇ ಉಜ್ವಲವಾದ ಕಿಡಿ 
ಮುಂಜೋಣಿ ಇ - ಮುಂಭಾಗದ ಸಾಲು 
ಹೊಗರೆದ್ದು - ಸುತ್ತಲೂ ಕಂತನ್ನು ಬೀರಿ 
ಅಬ್ಬ ಇ ಚಂದ್ರ | 


ಭವಾದಿಗಳ ಇ ರುದ್ರದೇವರೇ ಮೊದಲಾದವರು 
ತಬ್ಬಬ್ಬಿಗೊ೦ಡು = ಗಾಬರಿಗೊಂಡು 
ಅಬ್ಬರ ಇ ಕೂಗು | 


ನಭದ - ಆಕಾಶದ 


ಗೂಳೆಯು ತಗಿಯೆ = ಸ್ಥಾನವನ್ನ ಬಿಡಲು 
ನಿಬ್ಬರ ಎ ತುಂಬಿದ 
ಒಬ್ಬರಿಗೊಶವಲ್ಲದ-ಸರ್ವತಂತ್ರ ಸ್ವತಂತ್ರನಾದ 
ಪೊರಮಟ್ಟಾಣಹೊರಬಂದ, ಪ್ರಾದರ್ಧೂತನಾದ 
ತುಡುಕಿ ಎ ಬಲಾತ್ಮರಿಸಿ 

ಹೇರೊಡಲ ಎಇ ದೊಡ್ಡ ಹೊಟ್ಟೆಯ 
ಕೂರುಗುರು ೬ ಮೊನಚಾದ ಉಗುರು . 


 ಪಡುವಲಗಡಲ ಇ ಪಶ್ಚಿಮ ಸಮುದ್ರದ 
ತಡಿಯ = ತೀರದ 











೨೭೪ ಶ್ರೀ 


ನಿಡಿಗರುಳು ಇ ದೀರ್ಫವಾದ ಕರುಳು 
. ಶರಣರವಡೆವೆ - ಭಕ್ತಾಭರಣ 
ಮಸಗೆ ಇ ಮುಸುಕಲು 
ಚತುರ್ದಶ ಧರಣಿ - ೧೪ ಲೋಕ 
ತಲ್ಲಣ ೬ ಗಾಬರಿ, ದುಃಖ 
ತನ್ನ ಶರಣನ್ನ - ಪ್ರಹ್ಲಾದನ್ನ 
ಸುರರುಪದ್ರ - ದೇವತೆಗಳ ಕಷ್ಟ 
ಕ್ಷಿ 
ವಯನಾಯಕಾದ್ಯರು ಇ ಗರುಡಾದಿಗಳು 
ವ್ಯಯರಹಿತ ಇ ನಾಶರಹಿತ 
ಅಯುತಾಯುತ ಇ ೧೦ ಸಾವಿರ 
ನಿಯತಾ " ಲಕ್ಷ ಸಂಖ್ಯೆ 
ಸಯವಾಗಿ = ವಿದ್ಯುತ್‌ಗಳೊಳು ಮಿಂಚಿನಂತೆ 
ಕೆಂಗೆಡಿಪದೇನು ಇ ಗಾಬರೆಬ್ಬಿಸುವುದೇನು 
ಹುಯಲಿಟ್ಟು ಇ ಗದ್ದಲಮಾಡಿ 
ಪಯೋನಿಧಿಸುತೆ ಎ ಲಕ್ಷಿ ದೇವಿ 
ಕೈದು£ಕೆಯ್ದ ೬ ಆಯುದ 
ಕುತು ಇಲ್ಲದ ದೋಷರಹಿತ 
ಕರಾಳವಕ್ಕ = ಭಯಂಕರ ಉದ್ದ ಹಲ್ಲುಗಳಿದ್ದ 
"ವದನ 
i ಖಡ್ಗ ಹಿಡಿದವ 
ನಾಗೋಪದೀತ ೩ ಸ್ಪರ್ಗಾಧಿ: ಸತಿ ಇಂದ್ರನ 
ವಜ್ರಾಯುಧದಂತೆ 
ರುಟ ಶಠರೋಮ  ಸೆಟೆದುನಿಂತ ಗಟ್ಟಿಯಾದ 
| ಕೂದಲು 
ಕುಚಿತ ಕರ್ನ ಇ ಸಣ್ಣ ಕಿವಿ 
ಜ್ವಾಲಾಮಾಲಾ ಇ ತಡೆರಹಿತ ಉರಿ ' 
ಕಣಕಣ ಪ್ರವಾಹ ಇ ಸೂಕ್ಷ ಕ್ಷ್ಮಕಿಡಿಯ ಸಾ 
ಭೃಕುಟಿತಟಿ ೬ ಹುಬ್ಬಿನ ಕೊನೆಯ ಸಾಲು ` 
| ತಟಿತ್ಸಾಂತಿ ೩ ಮಿಂಚಿನ ಹೊಳಪು 
ಪಟುತರ - ಅತಿ ತೀಕ್ಷ್ಣವಾದ ಸಾಮರ್ಥ್ಯ 
ಲಂಘಣೆ ಆ ಲಂಘನೆ ಇ ಇ ಉಡ್ಡಾಣ ಹಾರುವುದು 
_ಧಿಟಿ ಇ ಧ್ಯ ರ್ಯ 
ಅಧಟ ೩ ರಾಕಮ 
ನಿಚ್ಚಟ ೬ ನಿಜ, "ವಿಶುದ್ಧ 
ಅರ್ಭಾಟ «4 ಆರ್ಬಟ : 
ಅಟ್ಟಹಾಸ ಇ ಬಡಿವಾರ, ಬಹಳ ನಗೆ 
ಅಚ್ಚಟ ಇ ನರಸಿಂಹನ ಕೋಪ ವು ನಿರ್ಮಲ 
 ನಿರ್ದುಷ್ಠವಾದ ಸ್ವರೂಪಭೂತ 
| ಜ್ಞಾನಾನಂದಾತ್ಮಕ 


ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮಿಟಿಮಿಟಿ ಇ ದಿಟ್ಟಿಸಿ ನೋಡುವಿಕೆ 

ನಟನಟಣೆ ಇ ನಟರಾಜನಾದ ಮಹರುದ್ರದೇವನ 
ನಟನೆಯನ್ನು ಧಿಕ್ಕರಿಸುವಿಕೆ 

ಅಬ್ಬರ ಭಯಾನಕ ಧ್ದನಿ 

ಉಲ್ಬಣ = ಕ್ರೌರ್ಯ, ಪೀಡಿಸುವ 

ನಿಬ್ಬರ = ನಿರ್ಬರವಾದ, ಬಹಳ ತುಂಬಿದ 
ಕಟಿಕಟಿ - ಹಲ್ಲುಗಡಿದು ಧ್ವನಿಮಾಡುವುದು 


_ ಕಾರ್ಬೊಗೆ (ಕಾರ್‌ ೬ ಹೊಗೆ) ಇ ಕಪ್ಪು ಮೋಡ, 


| ಹಬ್ಬಿಗೆ ಎ ಹಬ್ಬಲು 


ಮೊಬ್ಬು = ಕತ್ತಲು 
ಉಬ್ಬಿಗೆ ಎ ಹೆಚ್ಚಾಗಿ 
ಜಬ್ಬಿಗೆ ಎ ಅಧೈರ್ಯದಿಂದ ಶಕ್ತಿಗುಂದಿ 
ಲುಬ್ಬ = ಸಿಕ್ಕಿಕೊಂಡ 
ಭಟರ + ಶೂರದೈತ್ವರ, 

(ಭಟರ ಸೆ ಎದೆ - ಭಟರೆದೆ) 
ಇಬ್ಬಗೆ ಇ ಭೇದವಾಗಿ, ಒಡೆದು 


| ಬೊಮ್ಮಾಂಡಕಟಹ = ಬ್ರಹ್ಮಾಂಡ ಖರ್ಪರ 


ದಲ್ಲಣ ಇ ಭೇದಿಸುವುದನ್ನು 
ಭಟಕಟಕ ಇ ಸೇವಕರಾದ ಭಕ್ತರು, ದೇವತೆಗಳು, 
ಯಷಿಪುಂಗವರ ಗುಂಪು 
ಫೆ, ಉಫೆ, ಭಳಿರೆ, ಪೂತರೆ = ಜಯಜಯಕಾರ 
ಶಬ್ದಘೋಷ 
ಘಟಿತಾ... ಗುಣಪೂರ್ಣ = ಸಮರ್ಥನಾದ, 
ಅಘಟನಾಘಟನ ಶಕ್ತಿಯುಳ್ಳ 
ನಿಜವಾದ ಆಶ್ಚರ್ಯ, ಆನಂದಾದಿ 
ಗುಣಪೂರ್ಣ 
ಚಟುಲ ೬ ನರಮೃಗಾಕಾರ (ಘೋರ 
ರೂಪವಾದರೂ ಸುಂದರಾಂಗ) 
ನಿರ್ಜರರ ಕಟಕ ಇ ದೇವತಾಸಮೂಹ 
ಲಲೋಭ = ಲೋಭರಹಿತ, ಉದಾರ 
ಅವಿರುದ್ಧಾ 5 ದ : ಸತ್ಯರ್ಮಾನುಕೂಲಕ್ಕೆ ಅನುಕೂಲ 
ಸುವಿರುದ್ದಾ ಎ ಯೋಗ್ಯತಾತಿಕ್ರಮಿಸಿ ಮಾಡುವ 
ಕರ್ಮಾನುಷ್ಠಾನಕ್ಕೆ ಪ್ರತಿಕೂಲ, 
ಅಭಕರಾದರೆ ದೈತ್ಯರು 
ಸತ್ಸರ್ಮಾನುಷ್ಠಾನ ಮಾಡಲು 
ಅವರಿಗೆ. ಪ್ರತಿಕೂಲ 
ಕರ್ಮ ಇ ಪ್ರಾರಬ್ದಾದಿ ಕರ್ಮರಹಿತ . 
ವಿಕರ್ಮ ವಿದೂರ * ವಿರುದವಾದ 
ಕ ಕರ್ಮಗಳಿಂದ ದೋಷದೂರ 








ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪುಟಾಂಜುಳಿ « ಪುಟಾ೦ಜಲಿ = ಅ೦ಜಲಿಬದ್ಧ 
ಕಟಿತರುವಾಯ ಇ ಟೊಂಕದ ಮೇಲಿರುವ 
ವಿಚಿತ್ರತರವಾದ ರೂಪ 
೪ 
ಇಂದ್ರಾನುಜ ಇ un 
ಭೂಮಿಸುರಾಗ್ರಣಿ - ಬ್ರಾಹ್ಮಣ ಶ್ರೇಷ್ಠ ಬ್ರಹ್ಮಚಾರಿ 
ಮೇಖಳ ೩ ಷಸ | 
ಕ್ಷೇತ್ರ ಇ ಭೂಮಿ : 
ಯ್ವೊ ಟಮಗಂಗಾ ಇ ಆಕಾಶಗಂಗಾ 
ಸೋಮ ಇ ಚಂದ್ರ 
ಸನ್ನಿಭ = ಸದೃಶ 
ಭೀಮದೃತ್ಯ ಎ "ಭಯಂಕರದೃಶ್ಯ. 
ಬಲಾರಾತ್ರಿ ಇಂದ್ರ 
ಬಲಿಷ್ಠ = ಬಲವಂತ 
ವೆಗ್ಗಳ * ಹಿರಿದಾಗಿ, ಹೆಚ್ಚಾಗಿ 
ಅಳುಕು ಇ ಅಂಜು 
ಜಲಜಮಗನ ಜನಕ ಎ ಬ್ರಹ್ಮನ ತಂದೆ 
ಅನಿಮಿಷಪತಿ ದೇವತೆಗಳ. ಒಡೆಯ ಇಂದ್ರ 
ದಕ್ಷನ ತನುಜೆ ಇ ಅದಿತಿದೇವಿ 
ಶಕ್ತ ಇ ಇಂದ್ರ 
ಅಂದ್ರಸೇನ = ಬಲಿರಾಯ 
ಮುದ್ದು ಮೋಹನ = ವಾಮನ 
ಏಣಿಸಲಳವೆ ೬ ಎಣಿಸಲು ಸಾಧ್ಯವೇ 
ಬಾಣಾಸುರನ ಜನಕ = ಬಲಿಚಕ್ರವರ್ತಿ 
ಸಿಂಧೂರಪಾಲ ೩ ಗಜೇಂದ್ರರಕ್ಷಕ 
ಸಿಂಧುತನುಜೆ ೬ ಲಕ್ಷಿ £ದೇವಿ 
೫ 
ಸತ್ಯವತಿ ಪುತ್ರ ಇ ವೇದವ್ಯಾಸ 
ಸೂರಿ ಎ ಜ್ಞಾನಿ, ವೇದಗಳು 
ತೌತ್ಯನೆ ಹ 
ಭೂಧಾರವನಕುಠಾರಾ = ಭೂಭಾರವೆಂಬ ವನಕ್ಕೆ 
| 'ಖಡ್ಗಸದೃಶ 
ದ್ವಿತ್ಯಕ್ತ - ಎರಡನ್ನು ಬಿಡಿಸು (ಜೀವಚ್ಚಾದಿಕ.. 
ಪರಮಾಚ್ಚಾದಿಕ ; ಅಹಂ ಮಮಕ್ಕ 
ಇವೆರಡು ಮೂಲ) 
ಅಗಿ ನೇಮಕ ಪರಶುಧರಾ = ಅಗ್ನಾಃ ೦ತರ್ಗತ 


RE | 


ಭೂಮಿನಾಥಾ ಇ ಅಗ್ನೀ ಯಂತೆ ಕಾ೦ತಿಯುಳ್ಳವ 

ಧೂಮಕೇತುವರ್ನ ಆ ವ ಸಾಮಸ್ತ < ಸಮಸ 

ಸೋಮಕುಲವೈರಿ ದು ಚಂದ್ರವಾಶ ಕ್ಷತ್ರಿಯರ 
ವೆರಿ 
೪ 


೨೭೫ 


ಅಭ್ರ ಇ ಆಕಾಶ 
ಊರ್ಜಿತಾ ಇ ನೆಲೆ ನಿಂತ, ಹೆಚ್ಚಿನ 
ಏಕವಿ೦ಶತಿ - ಇಪ್ಪತ್ತೊಂದು 
ವಾರಿಪತಿ ಇ ಸಮುದ್ರರಾಜ, ವರುಣ 
ಭೋಜಕ್ಷಿತಿಪ = 
ಪಡುವಲವನಧಿ - ಪಶ್ಚಿಮಸಮುದ್ರ 
ಅರಸಿದರೆ ಇ ಹುಡುಕಿದರೆ 
ಪುರುಷಪ್ರಧಾನಜನಕ ಇ ಬ್ರಹ್ಮನ ತಂದೆ 

೬ | 
ರಾಜಶೇಖರ ೬ ಚಂದ್ರಶೇಖರ 
ರಾಜ ಇ ಚಂದ್ರ 
ರಿಪುರಾಜ ಎ ವೈರಿಯಾದ ರಾಜರ 
ರಾಜೀವ ಇ ಕಮಲ 
ದ್ವಿಜರಾಗ ಇ ಗರುಡ 
ಬಿಸನಿಧಿ ಎ ಸಮುದ್ರ (9). 
ತ್ರಿದಶರು ೬ ದೇವತೆಗಳು 
ಪಶುಪ ೬ ಮಹರುದ್ರದೇವರು 
ಕುಶಿಯದಲೆ = ಕುಗ್ಗದಲೆ 
ಬಿಸಜಾಭವ ೬ ಕಮಲದಲ್ಲಿ ಜನಿಸಿದವ ಬ್ರಹ್ಮ 
ಹಸನಾಗಿ = ಪರಿಶುದ್ಧವಾಗಿ 
ಮೂರುಗುಣ ರಹಿತ ಇ ತ್ರಿಗುಣವರ್ಜಿತ 
ತಡವರಿಸಿ ಇ -ಮೈಮೇಲೆ ಕೈಯಾಡಿಸಿ 


'ಈರೈದು ರಥದವನು - ದಶರಥನು 


ಮು ಜಾಂಗತೆ ಅಹಲ್ಯೆ 
ಅನಲಾಕ್ಷಧನು ಇ ಶಿವಧನು' 
ಇಕ್ಕಡಿ - ವಿಭಾಗ, ಚೂರು 
ಅನುವರ ಇ ಯು 
ಗತಲೋಚನ = ಕುರುಡ 
ಕುಂಭಸುತ ೬ ಅಗಸ ಸ್ಯ. 
ಮೋಸದ ಅಸುರಿ - ಸೂರ್ಪನಖಿ 

ದಿನೇಶನ ತನುಜ = ಸೂರ್ಯನ ಮಗ ಸುಗ್ರೀವ 
ಪುರುಹೂತ ಮಗ ಇ ದೇವೇಂದ್ರನ ಮಗ ವಾಲಿ 
ರವಿಜಾತ * ಸುಗ್ರೀವ . 

ಪ್ರದ್ಯೋತ ಶಶಿ ಉಳ್ಳನಕ - ಸೂರ್ಯ ಚಂದ್ರ 


| ರಿರುವವರೆಗೆ 
ಸಾಕೇತಪುರ ಎ ಮುಸು 
೭ 
ಪಚ್ಚ ವ ರತ್ನ 
ಪಿಗೆ < ಹಲಿಗೆ 


ಬೆತ್ತದವರು 5 ೬ ವಂದಿಮಾಗಧರು, ಭಟ್ಟಂಗಿಗಳು 


ಇ. 


ವಿಪಿ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಚತ್ತುರ « ಚತುರ ಇ ಮನೋಹರ, ನಿಪುಣ 

ತೆತ್ತಿಸ - ಮೂವತ್ತುಮೂರು 

ತೆತ್ತಿಗ ೩ ಊಳಿಗದವ, ದಾಸ 

ತನುಭವ = ಮಗ | 

ನಳಿನಜಾದ್ಯರು ೬ ಬ್ರಹ್ನಾದ್ಯರು 

ಸಮಾಧಿ - ಧ್ಯಾನ, ಚಿತ್ತೈಕಾಗ್ರತೆ 

ಮಲೆವಿಂಧ್ಯ ೬ ವಿಂಧೃಪರ್ವತ 

ಮಲತವರ = ಪಾಪಿಗಳ 

ಇನನಂದನ ೬ ಸುಗ್ರೀವ 

ಸರ್ವರಂತರ = ಎಲ್ಲರ ಯೋಗ್ಯತೆ 

ಮಣಿಯ ಇ ಬಾಗನು, ಅ೦ಜನು 

ಕಟ್ಟೆಯನು ಇ ಸೇತುವೆಯನ್ನು 

ಜಡಿ ೬ ಕು೦ದು (9) : 

ಸುಧಾಕಾಯ = ಅಮೃತ ಶರೀರ, ಶುಭ್ರಕಾಯ 
ವೆತ್ತ್ವಣದೊ « ಎಲ್ಲಿಯದೊ 


೮ 
ಹೃದ್ವನಜ ಜಃ ಹೃದಯಕಮಲ 
ಅಧ್ದರ = ಯಜ 

ಆ 
ಕ್ಲಿತಿಸುತಿ = ಸೀತಾದೇವಿ 
ಸ್ವತ 


ಕುಂದೆಂದು - ಅತಿನಿರ್ಮಲ, ನಿಷ್ಠಳಂಕ 
ಒಂದೊಂದು ಒಂದಾರು ಮೇಲೊಂದು ಕಂಧರ 
= ದಶಕಂದರ ೧೬ ೧೯೬ ೧+ 
೬+೧=೧೦) 
ರಂಗರಂಗೋ = ಮನೋಹರವಾದ ವರ್ಣ 
ರಂಗಪುಂಗವಪರ್ಯಂಕ ಇ ವೈಚಿತ್ರ ತ್ರ್ಯವುಳ್ಳ, 
ಉರುಗ ಸ ರ್ಪಶ್ರೇಷ್ಠನ್ನ 
ಹಾಸಿಗೆಯುಳ್ಳವ 
ತುಂಗಮಾತಂಗರಿಪುಭ೦ಗ ೬ ಗಜೇಂದ್ರನ 
ವೈರಿಯಾದ ಸಕ್ರನನು ಸಂಹರಿಸಿದವ 
ಪ್ಲುವಂಗ ಕಟಕ ಇ ಕಪಿ ಸಮೂಹ 
ರಂಗುಮಾಣಿಕ ಇ ಸುಂದರವಾದ ಮಾಣಿಕ್ಯ 
ಮಾರ್ಗಣ ವ ಬಾಣ 
ತಿ೦ಗಾಡಿ ಹಸ್ತ ಇ ಧನುಸಿನ ಹಗ್ಗವುಳ್ಳ (7) 
ಶಂದ ದನಹತ್ತು = ದಶರಥ 
ರಂಗರಂಗ = ಅತ್ಯಂತ ಪ್ರಕಾಶನಾದ 
ವಾನರ = ಹನುಮಂತ 
ದಾನವ ೬ ವಿಭೀಷಣ 
೧೦ 


. ನಿಕಾಯ ಇ ಸಮೂಹ 


ಅನಾದಿರೋಗ ಇ ಜನನಮರಣ 


ದೀರ್ವತಮನಂದನ ೬ ದೀರ್ಫ್ಥತಮನೆಂಬ 
:  ಖಯಷಿಯಲ್ಲಿ ಅವತರಿಸಿದ ಧನ್ವಂತ್ರಿ 
ಶಶಿಮಂಡಲ ಸ೦ಸ್ಥಿತ ಇ " ಚಂದ್ರಮಂಡಲಗತವಾದ 
೧೬ ಕಲೆಗಳನ್ನು 
ಕಲಶ ಷ್ಟ ಕಲೆಗಳನ್ನು ಧಿಕ್ಕರಿಸುವ. 
"ಶ್ರೇಷ್ಠನು 
ಕಲಶಪಾಣಿ ಎ ಶ್ರೇಷ್ಠನಾದ ಅಮೃತಪೂರಿತ 
ಕಲಶವನ್ನು ಹಿಡಿದವ 
ಖೀಯೂಷ = ಅಮೃತ 
ಅಸು ಇಂದ್ರಿಯಂಗಳ ಇ ಪ್ರಾಣೇ೦ದ್ರಿಯಗಳು 
ಪರಮಪೂರ್ಣಬ್ರಹ್ಮ - ಶ್ರೇಷ್ಠವಾದ ಜ್ಞಾನಾ 
ನಂದಾದಿ ಪರಿಪೂರ್ಣ 
ಬ್ರಹ್ಮ ಉದ್ಧಾರಕ - ಆಯುರ್ವೇದ ಪ್ರವರ್ತಕ 
ಉರುಪರಾಕ್ರಮ = ಮಹಾಪರಾಕ್ರಮಿ, ಮಹಾ 


ಬಲವಂತವಾದ ತೇಜಸ್ಸುಳ್ಳ 


ತರುಣಗಾತುರ(ಗಾತುರ < ಗಾತ್ರ) - ಯುವ 

 ದೇಹವುಳ್ಳ ಯೋಗ್ಯದೇಹ ಭರಿಸಿದ 
ಖೇಳ ಇ ವಿನೋದ 
ಭವಬೀಜ ಎ ಅನಾದಿಕರ್ಮ, ಲಿಂಗದೇಹ (2) 
ಪ್ರಣವ ಇ ಓಂಕಾರ 

೧೧ 

ಹತ್ತೆಂಟು ಮೀರಿದ = 
ಸಯವಾಗಿ - ಯತಾರ್ಥವಾದ, 


ಸರೂಪಭೂತವಾದ, ನಿಜವಾದ 


ಮಿಸುಣಿಪ - ಹೊಳೆಯುವ 
ಕುಶಮೊನೆ = ತೀಕ್ಷ್ಮ; ಬುದ್ಧಿ 
ಮಸಕರಿ « ಮಸ್ಕರಿ - ಸನ್ಯಾಸಿ 


ಪೊರಡು « ಹೊರಡು | 
ಹಯ = ದೇವತೆಗಳ ಶತ್ರುಗಳನು ನಾಶ 
'ಮಾಡುವವ 


ವಾಜಿ ೬ ತೀವ್ರವಾಗಿ ಓಡುವ 


ಅರ್ವ = ಬಹಳ ಓಡತಕ್ಕ 
ಅಶ್ವ ಇ ಸ್ವಲ್ಪ ವೇಗದಿಂದ "ಹೋಗುವುದು, 


ಜು 
ದಣಿಕೆಯಿಲ್ಲದೆ ಬಹಳ ಭಾರವನು 


ಹೊರುವುದು 
ಅರಿವಾದು « ಅರಿಯುವುದು 
ಹೇಳನ « ಹೇಲನೆ - ಮೇಳನ (9) 
ಜಾತವೇದಸ ಇ ಅಗಿ 
೧೨ 
ಲೋಕೇಶ ಇ 


ಬ್ರಹ್ಮ 


ಇಷ್ಟ 


me ಜಾ ಸರ ಸಹಾ, 


ಶಾ 
ಚ್‌. ಬಾಸ್‌ 


NN 


NN ಸ ಗೆ ಲ 


ರಾತಾ ತೆ ಲರು ಎಮಮ ರೂ 


ಕಹಾ” 





ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಮೇರುಗರ್ಭೋದಯ = ಮೇರುದೇವಿಯಲ್ಲಿ 
ಅವತರಿಸಿದ 
ಭೂಮ = ಸರ್ವೋತ್ತಮ 
ಮೇಧ ೬ ಯಜ್ಞ 
ನ್ಯಾಮಕ «೬ ನಿಯಾಮಕ | 
ಅಜಗರ ವೃತ್ತಿ ಎ ಸೋ ನಂಬಿ ನಡೆವ 
ವೃತ್ತಿ 
ತತುವ « ತತ್ವ 
ಮೋದಾಂಬುದಿ ಎ ಆನಂದದ ನಿಧಿ 
ತಪನೀಯ ವರ್ನ ಎ ಪ್ರಕಾಶಮಾನವಾದ ವರ್ಣ 
ಅಂತರ್ಧಾನ - ಕಾಣದಂತಾಗು 
ಅಂಜನಾಭ (ಅಂಜನ + ಅಭ) ನಿರ್ಮಲ, 
ನೀಲಮೇಘಶ್ಕಾಮ 
ಅಮೃತವಪು - ನಾಶರಹಿತ ಶರೀರ ಅಪ್ರಾಕೃತ 
| ಕಾಯ 
ನಿರಂಜನ ೬ ನಿರ್ದುಷ್ಟ ದೋಷರಹಿತ 
೧೩ . 
ದೀಪ್ತ ೬ ಪ್ರಕಾಶಮಾನ : 
ಚೂಡಾ ಇ ಜುಟ್ಟು ಮುಡಿ 
ಚೀರಾಂಬರ ೬ ನಾರುಬಟ್ಟೆ 
ದತ್ತಾ ವ ವಿಷ್ಣು 
ದುರ್ವಾಸ ಸಿವ ರುದ್ರ 
ಚಂದ್ರಸಹಭವ ಎ ಚಂದ್ರನ ಸಹಿತವಾಗಿ ಹುಟ್ಟಿದ 


ಸಾವಿರ ಹಸ್ತ = ಕಾರ್ತವೀರ್ಯಾರ್ಜುನ, 
ವಸು 

ಉತ್ತುಂಗ ಇ ಶ್ರೇಷ್ಠ 

ವ್ಯಾಪ್ರಾ ಇ ಸರ್ವತ್ರದಲ್ಲಿ ಸ್ವತಂತ್ರನಾಗಿ ತುಂಬಿದವ 

ಗೋಪಾ ಎ ಗುಪ ಪ್ರನಾಗಿರುವ 

ಪ್ರಾಪ್ತಾ - ಡ್‌ ಹೊಂದಲು ಯೋಗ್ಯ 

ಸಂತೃಪ್ತ ಇ ಇ ಸದಾ ತೃಪ್ತ 

ದತ್ತ ಇ ಕೊಡುವ : 

ದತ್ತಾತ್ರಯ ಇ : ಆತ್ರೇಯ ಮುನಿಯಲ್ಲಿ ಅವತರಿಸಿದ 


ದತ್ತಾ 


ಮಗನಾಹ ೬ ಮಗನಾಗುವ 

ವಕ್ಕಣಿಸು = ಶಿಳಿಸು, ವಿವರಿಸು 
ಭೂಗೋಲ = ಭೂಮಂಡಲ 
ತ್ರಯಗುಣನಾಶ ಇ ತ್ರಿಗುಣ ವರ್ಜಿತ 
ನಯಮತಿಯಿಂದ ಇ ಒಳ್ಳೆಯ ಮನಸ್ಸಿನಿಂದ 
ತ್ರಯ ಪರಿಚ್ಛೇದ ೬ ಲಿಂಗದೇಹ 


ಬ್ರಹ 
೬ 


೨೭೭ 


ವಿಭೇದನಾ ಇ ನಾಶಮಾಡುವ 
ಗತಿ ಲಬ್ಭಾ ೬ ಗತಿ ದೊರೆವುದು 


ಲುಬ್ಳಾ ಇ ಲೋಭಿ 


ಸುಯತಿ ಇ ಜ್ಞಾ 
ಪಯಳಾಯಂತಿದೆ ೬ ಮೇಘದಲ್ಲಿ ತುಂಬಿದ 
ನಿರ್ಮಲ ಜಲದಂತೆ 
ಬಿಡಬ್ಬ = ಸಂಶಯ ಬಿಡು 
ಅಬ್ಬಾ ವ ಮಂದಮತಿ 
೧೪ : | 
ಉಪಜೀವ್ಯ - ಜೀವನ ಸಾಧನಕ್ಕೆ ಮುಖ್ಯ (9) 
ಸಪುತ ಸಪುತ «ಆ ಸಪ್ತ ಸಪ್ತ ೨ "ಹದಿನಾಲ್ಕು 
ತ್ರಪುತ « ತೃಪ್ತ 
ಕನಕವರ್ಣ ಜಾ ಬಂಗಾರ ಬಣ್ಣ 
ಈದ್ದರೆ « ಈಧರೆ. 
ಅಪರಬುದ್ಧ ೨ ಮೂಢ '. 
ವೈಧಾತೃ ವ ' ಸನತ್ಯುಮಾರಾದಿ ಬ್ರಹ್ಮಪ್ಪ ತರು 
ನಿರಾಕುಲ ಇ ಶುದ 
ಪರಿಮಾಣಕ್ಕೆ = ಅಳತೆಗೆ. 
೧೫ 
ಸಿದಿದಾಯಕ = ಸಿ ಯನ್ನು ಕೊಡುವ 
ನಿದ್ರಾರಮಣ ಎ ದುರ್ಗಾರಮಣ. 
ಗೌಣಾಂಡ (ಗೌಣ + ಅಂಡ) ಇ ಲಾಕ್ಷಣಿಕವಾದ 
| 'ಬ್ರಹ್ಮಾಂಡ 
ಇನ ಇ ಸೂರ್ಯ 
ವಿದ್ಯ ಪೇಳುವನಲ್ಲಿ = ಗುರುಗಳಲ್ಲಿ 
ಹರುವ ಇ ಹರಿಯುವ 
ವಲಿ « ಬಲಿ, ಮುಖ = ಮಂಗ 
ಬಳಗ ಇ ಸಮೂಹ | | 
ತಮಪರಿಚಿ ತ್ಛೀದ ಇ ಅಜ್ಞಾನಾವರ್ಕ 
| ೧೬ 
ದಿತಿಜ ಇ ದೈತ್ಯ 
ಸತ್ಯವತಿ ಸೂನು ಇ ಸತ್ಯವತಿಯ ಮಗನಾಗಿ 
ಅವತರಿಸಿದ ವೇದವ್ಯಾಸ 
ವೆಗ್ಗಳ ಹೆಚ್ಚು : 
ಅಳಲಿ ಇ ದುಃಖಿಸಿ 
ಮೂರಾರು ಇ ಹದಿನೆಂಟು 
ತಮಸಂಬಂಧ ೩ ಅಜ್ಞಾನ 
೧೭ 


ತೃಷ್ಣಸ೦ತತ = ಸದಾ. ತೃಪ್ತ, ಸಂತುಷ್ಣ 
೬. 





೨೭೮ ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಅರಿಷ್ಟ - ಜನನ ಮರಣಾಖ್ಯ ದುಃಖ 
ಮಸದು = ಉದ್ರೇಕಗೊಂಡು, ಕೋಪಿಸಿ 
ನಿಗಳ = ಕಾಲಸರಪಣೆ 
ದುರುಳಶ್ರೀಗಳ ೬ ದುರುಳಾಶ್ರಯ (9) 
ಧಾರುಣಿಸುರ = ಬ್ರಾಹ್ಮಣ, ಸುಧಾಮ 
ಕಿರೀಟಿ ಆ ಅರ್ಜುನ 
ವಾರಿಜಧರ = ಪರಮಾತ್ಮ 
ರಾಕಾಬ್ಬ ಇ ಹುಣ್ಣಿಮೆಯ. ಚಂದ್ರ 
ಮೊಮ್ಮಗ ೩ ಜ ಪ್ರದ್ಯುಮ್ನ 
ಭೂಮಿತೂಕ = ಧೊಭಧಾರ 
 ತಾಳಾಂಕ ಇ ಬಲರಾಮ 
ತೊಂಡೆ ೬ ಊಸ ಸರವಳ್ಳಿ. 
ಭೂಕಾಂತ ಇ ರಾಜ, ದೊರೆ 

೧೮ 
| ಕೃತವಿರೋಧಿ ಇ ಶಿವ 

ಅಂಗಜ ಇ ಕಾಮ 

ರುಜು ೨ ಶುದ್ಧ 
ಉದ್ಯುಕ್ತ ಡು ಸಿದ್ಧ 
ಅವಿಕಾರ ೩ ಜ್‌ 

೧೯ 
ಪಾರ್ಯಾಡಿ « ಹಾರಾಡಿ ಇ. , ಕ್ರೀಡೆ ಮಾಡಿ 
ನೀರನಿಧಿ = ಸಮುದ್ರ 
ಪೆಚ್ಚಿ < ಹೆಚ್ಚಿ 
ಮಸಗಿ ಎ ಸೂರ 
ಸುರಪನ ಪ್ರಸ್ತ ಇ ಇಂದಪ ಪ್ರಸ್ತ 
ಸುರವೈರಿ ೬ RS 
ತರಹರಿಸು ಇ ತಾಳಿಕೊಳ್ಳು | 
ಪರಿಘ ಕಿಚ್ಚಿನ ಉರಿಯೋಗ 
ನಿಲ್ಲಲೀಯದೆ ತೆ ತಡಮಾಡದೆ. _ 
ಸ್ವಾಹಾವಲ್ಲಭಾಉದ್ಭವಳ ಇ ಯಜ್ಞಕುಂಡದಿಂದ 

| ಉದಧ್ದವಿಸಿದ ದ್ರೌಪದಾದೇವಿ 


ಹಲ್ಲಣಿಸಿದ ೩ ಸುಂದರವಾದ ಥಡಿ ಹಾಕಿದ 
ಯಳ್ಳಿನಿತು ಎ ಸ್ವಲ್ಪವೂ : 

ಅರಸುಯಾಗ 5 ರಾಜಸೂಯಯಾಗ 
ಅಂಬರ ಎ ವಸ್ತ್ರ 

ಉರುಗಾದಿಗಳಿಸೆಲ್ಲ = ಶೇಷಾದಿಗಳಿಗೆಲ್ಲ 
ದೇವಿ ೩ ಭಾರತೀದೇವಿ 

 ನಿರ್ಮಳ ಭೂಮಿಸುರರು ಇ ಜ್ಞಾನಿಗಳು 


ಸಾಸಿರಾಕ್ಷನ ಸುತ, ವಾಸವಸುತ ೬ ಇಂದ್ರನಮಗ 
ಅರ್ಜುನ 
ಹಾಸ ೭ ಮಂದಹಾಸ 


: ಶಾಶಿದಳಿದರು = ಮದುವೆ ಮಾಡಿದರು 


ದಾಸಿನಂದನ ಇ ವಿದುರ 
ಕಳಶಸಂಭವ ಇ ದ್ರೋಣ 
ಅಧಟ ಇ ಪರಾಕ್ರಮಿ 
ಹಲಾಯುಧ = ಬಲರಾಮ 


ಅಂಗಜಾಸ್ತವ ಬಲುಭಂಗ ಮಾಡಿದ ಇ ಭೀಷ್ಮ 


"' (ಕಾಮಬಾಣವನ್ನು ಭ೦ಗಗೊಳಿಸಿ, 
ಇಂದ್ರಿಯ ನಿಗ್ರಹಿಸಿ 

ಬ್ರಹ್ಮಚರ್ಯದಿಂದಿದ್ದವ) 
ಸಂಗರ * ಯುದ 
ರಥಾಂಗ 3 ಚಕ್ರ 
ಫ್ಷವಂಗ ಧ್ವಜ ೬ ಕಪಿದ್ದಜ, ಅರ್ಜುನ 
ಕೆಂಗೋಲು ೩ ಕೆಂಪುಬಣ್ಣದ ಬಾಣ 
ಮಂಗಳಾ೦ಗ ಇ ಶ್ರೀಕೃಷ್ಣ. 
ಸಿಂಗ ಇ ಸಿಂಹ 
ಮುಂಗುಡಿಯಲಿ = ಮುಂದೆ ಎದುರಿಗೆ 
ಬಂಗಾರಾಂಬರ ೬ ಪೀತಾಂಬರ 
ಮುತ್ಯಾ = ಭೀಷ್ಮಪಿತಾಮಹ 
ಚಕ್ರಬಿಂಹ್ಟ = ಚಕ್ರವ್ಯೂಹ 


ಹತ್ತರ್ಧದಿವಸ * ಐದು ದಿನ 


ಮಿತ್ರನಂದನ ಇ ಕರ್ಣ 
೨೦ 
ಬೆಳಗುಪ್ಪ ರಭಾವದಲಿ ಇ ಬೆಳಗಿನ ರಭಾವದಲಿ 
ಪೊಳಲು ಇ ಪಟ್ಟಣ 
ಪೊರಮಟ್ಟು - ಹೊರಟು 


| ತಳಲ್ಲರಿ ಪೊಂಬಟ್ಟೆ - ನುಣುಪಾದ ಅರುಣಾಂ 


| ಬರ, ಪೀತಾಂಬರ 
ವಲ್ಲರು ೬ ಗೆಳೆಯರು 
ಹೊಲಬುಗಾಣು ಇ ದಾರಿಗಾಣು 
ಚಲುವಗಂಗಳ = ಚೆಲುವಾದ ಕಣ್ಣುಗಳ 
ಹಲಬರ ಇ ಕೆಲವರ | 
ಕೆಲದಾಡು = ಸಮೀಪದಲ್ಲಿದ್ದು ಆಡು 


'ನಿಲಿಯ ಇ ಮನೆಯ 


ಅಟ್ಲಾಡಿಸಿ ಎ ಅಣಕಿಸಿ, ಮೈಕೈ ಹಿಡಿದು ಪರಿಹಾಸ್ಯ 
ಮಾ 


ತಲುವರಿತನ ಇ ಹುಡುಗತನ 
ಪುಲಿದೊಗಲಾ ಇ ರುದ್ರದೇವ 


ಮೂ 


ಕ್ಸ 








ಚಿಕ್ರ ಇ ನೆಲುವು 

ತಳಿಹಗ್ಗಾ - ಮಲಕುಹಾಕುವ ಹಗ್ಗ 

ಬುಕ್ಕು < ಮುಕ್ಕು = ತಿನ್ನು 

ಉಡಿಯ ಇ ಮಡಿಲಲ್ಲಿಯ 

ಗುಗ್ಗರಿ - ನೆನಸಿದ ಕಡಲೆ 

ಹಪಿ೦ಚಾ ಇ ನವಿಲುಗರಿ 

ಕುಂಚೆ ಇ ಗೊಂಚು 

ಒಖ ಣಿಸುತಿರೆ. ಎ ಹೇಳುತ್ತಿರೆ 

ಅಕ್ಕಟ « ಅಕಟ ಇ ಆಶ್ಚರ್ಯ | 
ಹೆದ್ದೈವ ೬ ಹಿರಿದಾದ ದೈವ, ಸ ಸರ್ವೋತ್ತಮ 


. ಪೊಕ್ಕಳ ಹೂವಿನ ಇ ನಾಭಿಕಮಲದ 


ರಜನಿಮುಖಕಾಲಾ ೫ ದೈತ್ಯರಿಗೆ ಮೃತ್ಯುದೇವತೆ 
೨೧ 

ಪೊಸತು ಆ ಹೊಸದು ಇ ಆಶ್ಚರ್ಯಕರ 

ಪೊಂಗೊಳಲು ಇ ಹೊನ್ನಿನ ಕೊಳಲು 

ರಂಬಿಸಿ « ರಮಿಸಿ | ಪ್ರೀತಿಯಿಂದ 

ಮುಂಬರಿದು ಇ ಮುಂದುವರಿದು 

ಚುಂಚುಗೂದಲು - ಮುಂಗುರುಳು 

 ಮೃಗಲಾಂಛನ. * ಚಂದ್ರ 

ತ್ವಂ ಚ ಇ ನೀನು ಕೂಡ (ಮುಂದೆ) 

ಅಹಂ ಚ ಇ ನಾನು ಕೂಡ (ಮುಂದೆ) 

ಮುಂಚಡಿ ಎ ಮೊದಲಹೆಜ್ಜೆ | 

ಹೊಡುವಾ - ಹೊಡೆಯುವಾ 

ತಿಪ್ಪಾರ ದಂಡಾವಾಡಿಸುವ ಇ ಕೈಯೊಳಗೆ ಬಡಿಗೆ 

ಹಿಡಿದು ತಿರುಗಿಸುವ 

ಅಪ್ಪಾರ « ಅಪಾರ : 

ಗಪ್ಪಚುಪ್ಪಾಗಿ ಇ : ಮೌನವಾಗಿ 

ಅಪ್ರತಿ ಎ "ಪ್ರತಿಯಿಲ್ಲದ 


ಅಪ್ಪಾನೌವಾರಪ್ಪಾ ಆ ಅಪ್ಪನವರ ಅಪ್ಪ ಇ ಬ್ರಹ್ಮನ 


ತಂದೆ 

ಗಣಣೆ ಆ ಗಣನೆ. 

ವಿಪಿ 
ನ್ಯಾವರಿಸಿ ೫ ಮೈಮೇಲೆ ಕೈಯಾಡಿಸಿ 
ಬಿತ್ತರಿಸು ಎ ನಿರೂಪಿಸು 
ತತ್ತೆಳಗೊಳ್ಳು - ಮನೋವಿಕಾರಗೊಳ್ಳು 
ಮರವಾಗದಿರಲಿ ಎ ಮರೆಯದಿರಲಿ 
ಕಾಣಿ ನಾಣ್ಯ, ಆಸ್ತಿ 
ಗಣಿ ೩ ಸಾಮೂಹಿಕಾನ್ನ 
ಗಣಿಕಾ ಎ ಸ್ವೇಚ್ಛಾಚಾರಿ, ವೇಶ್ಯಾನ್ನ ಜೋಯಿಸನ 


ಮನೆ ಅನ್ನ 


ಇಡೀ 


ಶೂದ್ರ - ಶೂದ್ರಾನ್ನ 
ಹೀನಾಳ = ನೀಚ ಜನರ ಮನೆ ಅನ್ನ | 
ತವಕರಾಜಾ (ತವಕರಜ) ಇ ಶೀಘ್ರಕೋಪಿ | 
ಮನೆಯ ಅನ್ನ 
ವೈರಿಗಳು ಇ ವೈರಿಯ ಮನೆ ಅನ್ನ | 
ಯೋನಿವಿಕ್ರಯ ೫ ಹಾದರದಿಂದ ಉಪಜೀವಿಸು 
| ವವರ ಮನೆ ಅನ್ನ 
ಬ್ರಹ್ಮವಿಘಾತಕ ಬ್ರಹ್ಮಹತ್ಯಾ ಮಾಡಿದವನ ಮನೆ 
ಅನ್ನ 
ಕೇಣಿಗೊಳದೆ ಇ ವಿಚಾರ ಮಾಡದೆ 
೨೩ 
ಧವಿ - ಬೆಳಕು, ಕಾಂತಿ 
ದಿವಿಜ ಇ ಗರುಡ 
ಪವನಾಶನ ೬ ಶೇಷ 
ವೃದ್ಧಶ್ರವ ಇ ಇಂದ್ರ 
ಜವ - ಯಮ 
ವೈಶ್ರವಣ ೬ ವಿಶ್ರವಸ್ಸುವಿನ ಮಗ ಕುಬೇರ ' 
ಪ್ರಳಯಾಲಳುವಿಲ್ಲಾ ೬ ನಾಶವಿಲ್ಲದ ವೈಕುಂಠ 
ಗುಂದು « ಕುಂದು ಇ ಕಡಿಮೆಯಾಗು 
ಪೊಳಲಾದ ಇ ನಗರವಾದ 
ಮುಕುಳಿದನಗೆ ೬ ಮುಗುಳುನಗೆ ' 
ಹಸ್ತಕರಾಗಿ ಇ ಕೈಪಿಡಿದು 
ಸಕಳ ಆ ಸಕಲ ಇ ಎಲ್ಲ 
ಮೀಸಲ ಇ ಅಪ್ರಾಕೃತ 
ಮಾಸದ ಮಾಲಿಕೆ - ಕೌಸ್ತುಭಮಾಲೆ 
ಕೀಸಲಯದ ಬಳ್ಳಿ ವ . ಚಿಗೆರೆಲೆಯ ಬಳ್ಳಿ 
ಮಾನಿಸ ೩ ಮನುಷ್ಯ 
ವಿಳ 


ಸ್ಪರ್ಗತಿ ಈ ಸ್ವರ್ಗಾದಿ ಲೋಕವಾಸ 


ನಿರ್ಗತಿ - ಮೋಕ್ಷ 

ನಿರ್ಗುಣ ಇ ಪ್ರಾಕೃತಗುಣಶೂನ್ಯ 

ರುಗಿಪ - ಹೊಳೆಯುವ 

ವಿಗಡಿತನ = ಕ್ರೂರತನ, ನಗೆಚಾಟಿಕೆ 

ನೀಗುಡುವೆ « ನೀನು ಕುಡಿಯುವೆ 

ಸುತನ ಸ್ವರಮಣನೆ ಎ = ಸ್ವರಮಣನಾದರೂ ಬ್ರಹ್ಮ 
ವಾಯುದೇವರನ್ನು ಸ್ತ್ರೀರೂಪ 
ಧರಿಸಲು ಆಜ್ಞಾಪಿಸಿ “ಸರಿದ 

ರಮಣ ಮಾಡಿದವ 
ಸತಿಯಾಗಿ ಇ ಮೋಹಿನಿರೂಪ ತಾಳಿ 
ಸಂಭಸಂಭವ ೬ ನಾರಸಿಂಹ 


೨೮೦ ಶ್ರೀ 


ಜ೦ಭಾರಿ ಇ ಇಂದ್ರ 

ಸ್ವಯಂಭು * ಬ್ರಹ್ಮ 

ವಿಜಿ 

ಮಹೋತ್ತಮ = ಸರ್ವಶ್ರೇಷ್ಠ ಸ ನಿ 

ಭಾವದಲೆ ಎ ಮನಸಿನಲಿ 

ರಾಜೀವವದನ = ಕಮಲಮುಖ 

ಹ್ಯಾವರಿಕೆ = ನಾಚಿಕೆಯುಳ್ಳ 

ಡಾವಣಿ ಇ ಎತ್ತುಗಳನ್ನು ಕಟ್ಟುವ ಹಗ್ಗ 

ದ್ವಿಜಾಪತಿ ಜ ಗರುಡ 

ಪೂವಿಲ್ಲನಯ್ಯಾ - ಕಾಮನಯ್ಯಾ 

ಅಚ್ಚಲ = ಪ್ರಶಾಂತ 

ಅಚ್ಚ = ಅಪ್ಪಟ 

ನಿಚ್ಚ ಇ ನಿರ್ಮಲ 

ನಿಚಯ ಇ ಗುಂಪು. ರಾಶಿ 

ನಿರ್ಮಲಾಂಗ = ಅಪ್ರಾಕೃತ ಶರೀರ 

ನೊರಜು ಇ ಬೆಣಗಲ್ಲು 

ಮಾಡುಳ್ಳ = ಮಾಡಿದ 

ಸದನದೊಳಗೆ ಮಾಡುಳ್ಳ ಪದಾರ್ಥ ಇ ನಿತ್ಯ 
ಮಾಡುವ ಸಕಲ ಕರ್ಮ 
೨೬ 

ಕಾಕ = ಕಟ್ಟ 

ಲೇಕಿಗ ಇ ತಿರುದುಂಬುವ, ಭಿಕ್ಷಾಪಾತ್ರ 

ಲೇಖಿಗ ಎ ಬ್ರಹ್ಮ | 

ಏಕನೇ ವ ಒಬ್ಬನೆ | 

ರಿಕ್ತಾ = ಬರಿದಾದವ, ಬಡವ, ಅಜ್ಞಾನಿ 

ಕದಂಬ ೫ = ನೀರು. 

ಕೋಕನ ಇ ಕಮಲ . 

ಆರೈದು - (೬ + ೫ ೬ ೧೧) 


' ಏಕಾದಾಶೇಂದ್ರಿಯ ಮನಸ್ಸು 


ನೀರೇರುಹ = ಕಮಲ 
| ವಿ೭ 
ನ್ಯಾವ « ಯಾವನು | 
ಗರ್ವಾದ್ರಿ - ಅಹಂಕಾರವೆಂಬ ಪರ್ವತ 
ಕೇಣಿಗೊಂಬುವ ಇ ದುರಾಶೆಪಡುವ 

| ಎಲ 
ಧಟ ಇ ಪರಾಕ್ರಮಿ, ನಿಂದಿಸುವ 
ಉಳಿಕಾರ ಎ ಕಳ್ಳ 
ರಚ್ಚೆ ಇ ಗುಟ್ಟನ್ನು "'ರಟ್ಟುಮಾಡು 
ಕಲ್ಲಿನ ಮುಂದೆ ಎ “ಗೋವರ್ಧನ ಗಿರಿಯ ಮುಂದೆ 
ಬೋನ ಇ ಅನ್ನ | 


ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಚೆದಕು - ಬಹಳ ಗೋಳಾಡಿಸು 
ನೋತದ್ದು - ಮಾಡಿದ ಕರ್ಮ 
ಇರಲಾಪ್ಯಾ - ಇರುವೆಯಾ 
ಕವಳ ಎ ಕತ್ತಲೆ 
ನವನವ ಇ ಹೊಸ ಹೊಸ 
ಸವೆಯದಗತಿ - ಮೋಕ್ಷ 
೨೯ 

ಕದುವದೇನು ಇಕದಿಯುವುದೇನು 
ಜುಣಗಿಯಾಡು ಇ ತಿರುಗಾಡು (9) 
ಪರಾಪರಾವ ಇ ಉತ್ತಮೋತ್ತಮ 

| | ೩೦ 


ಪೋಕತನ - ಫಟಿಂಗತನ, ಹುಡುಗತನ 


ಎದೆಯ ಮೇಲೊದೆದು ನುಡಿಸಿದವನ ಇ 
ಭೃಗುಯಷಿಗಳ 
ಸದರಿ ಬೆದರಿ ಇ ದೃಷ್ಟಿಸಿ ಅಂಜಿ 
ಇಟ್ಟಣಿಸಿ ೬ = ತಡೆಮಾಡಿ 
ಅಟ್ಟುಳಿ - ಸಮೂಹ, ಗುಂಪು 
ಅಟ್ಟಹಾಸ = ಬಡಿವಾರ, ನಗೆಚಾಟಿಕೆ 
ನ್ನಾಧೀನ ೬ ಎನ್ನ! ೦ತರಂಗದಲ್ಲಿದ್ದು ನನ್ನ 


ದ ತೆಯಂತೆ ಪೇರಿಸಿ 


ನನ್ನಾಧೀನವಾಗಿರುವ 

೩೧ | 

ಪರಂಜಲ ಇ ನಿರ್ಮಲ 

ಕೆಂಜೆಡಿಯ = ಶಿವ 

ಕಿಂಜನನ ಇ ನಿನ್ನ ಜನನವೇನು? 

ಏಳಲು * ನಿಂದ್ಯ, ಅವಮಾನ 

ಕಕ್ಕುಜಗೊಂಬೆನೊ _ ಬೈಲಿಗಳೆಯುವನೊ 

ಚಿಕ್ಕವನ ಹಿರಿಯನ ಮಾಡಿ - ಲಕ್ಷ್ಮಣ, . 
ಶೇಷಾಂಶ, ಬಲರಾಮನ ಮಾಡಿ 

ಹಾಗಾ ಎ ಪೈ, ಕಾಸು 

ಭೋಗೀಶ ಇ ಕಾಳಿಂಗ 

ನಾಗರಾಜ ೬ ಗಜೇಂದ್ರ 

ಸೂತಸತಿ = ಅಂಬಿಗಸ್ಟೀ 

ಕಾತುರೆಬ್ಬಿಸು ಇ ಬಳಲು 

ವದ್ದವ ಇ ಭೃಗುಯಷಿ 

ಮೆದ್ದವ = ಹನುಮಂತ 

ಕದ್ದವ = ಕಿರೀಟ ಕದ್ದ ಬಲಿ 

ಗೆದ್ದವ ಎ ಭಕ್ತ ಭೀಷ್ಮ. 


ಇದ್ದವ ಇ ಯಾದವರಲ್ಲಿದ್ದ ಉದ್ದವ 
ಎದ್ದವ - ಮುಚಕುಂದ 


೪ 


4 








19. 


ಮೂರು ಮೂಲೆ ಎ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಗದ್ದುಗೆ ನೀಡಿಸಿದವ ಇ ಇಟ್ಟಿಗೆ ಕಲ್ಲು ಕೊಟ್ಟ 
ಪುಂಡಲೀಕ : 
ಪದ್ದು - ಹೊಂದಿಕೊಂಡಿರು 
೩೨ 


ಸರಕು ಇ ಗಮನ, ಲಕ್ಷ್ಯ 
ಲೆಂಡ<ಲಂಡ ಇ ನೀಚ 


ಪತ್ರಿ ಇ ಬಾಣ 

ವರ್ಮ ಇ ರಕ್ಷಣೆ, ಕವಚ 

ದೂರು ಇ ನಿಂದೆ, ದೂಷಣೆ, ಫಿರ್ಯಾದೆ 

ನಾನುಂಡು = ನಾನು ಅನುಭವಿಸಿ 

ಬಿದ್ದು ಹೋಹ - ಹಾಳಾಗುವ ' 

ವಾಗ್ಗಳಿಯಾ (ವಾಕು + ಕಳಿಯಾ) ಎ ಭಕ್ತರ 

ಮಾತು ಮೀರನು, ಶ್ರೇಷ್ಠ 

ಮುಗ್ಗಿದಲ್ಲಿಗೆ ಎ ಶಕ್ತಿಯಿಲ್ಲದೇ ತಡವರಿಸಿದಾಗ, 
ನಾನು 'ಅಸ್ಚತಂತ್ರನೆಂಬ ಅರಿವಾದಾಗ 
| ೩&೪ 

ನಂಬುವ * ದೃಢಭಕ್ತಿಯಿಂದ 


. ಅ೦ಬುವದು ಇ ಸ್ತೊತ್ರ ಮಾಡುವುದು 


ಹೇವರಿಕೆ - ನಾಚಿಕೆ 
ಸದ್ಯ ವ - ಯಾವಾಗಲೂ . 
ಗುಂಡೇರಿ ಬಾಡಿ ಒಣಗಿಸಿ ಇ ಬೇಸಿಗೆಯ ಬಿಸಿಲಲ್ಲಿ 


ಎತ್ತರವಾದ ಗುಂಡುಕಲ್ಲನ್ನು 


ಧೈರ್ಯದಿಂದ ಏರಿ, ಜ್ಞಾನರಹಿತ 


ಕರ್ಮ 
ಸಪ್ತವೆರಡು ಲೋಕ ಇ ೧೪ ಲೋಕ”. 
ಸವರ ಅಗಿ | 
ಮೂರೊಂದು ೯ (೩೫೪೧೬ ಛೀ ಆತ್ಮ 


ಅಂತರಾತ್ಯ ಜ್ಞಾನಾತ್ಯ ಪರಮಾತ್ಮ | 


ಮೂರೆರಡು (೩ + ಶೆ ೫) = ಅನಿರುದ್ಧ. 
ಪ್ರದ್ಯುಮ್ನ, ಸಂಕರ್ಷಣ, 
ವಾಸುದೇವ, ನಾರಾಯಣ 

ಮೂರು ಮೂರು ಇ (೩ 2೭೩ ೩ ೯) 
ವಿಮಲೋತ್ಕರ್ಣ, ಜ್ಞಾನಾದಿ ಒಟ್ಟು 
೨೨ ಕಾರ್ಯಕಾರಣ ರೂಪಗಳು 


ಹೃತ್ಯಮಲದ ತುದಿ, ಕಮಲ, 
| ಕಮಲನಾಳ 

ಮೂರುತಿಯಿಂದ - ಅಗ್ರೇಶ, ಪ್ರಾದೇಶ, 
ಮೂಲೇಶ 


ಮೂರುತಿ ನಿರ್ಮಳರಾಗಿ - ದೇಹ ಶುದ್ಧರಾಗಿ 


ವಲಂ 


ಮೂರರೊಳಗೆ ಒಂದು ಇ, ಜ್ಞಾನ ; 
ಮೂರು ಪುರಾದಲ್ಲಿ ಇ ಶ್ವೇತದ್ವೀಪ, ಚಿತಾ 
ವೈಕುಂಠ 


- ಮೂರೊಂದು ಪದವಿ ಇ (೩ 4೧-೪) 


ಸಾಲೋಕ್ಯ ಸಾಮೀಪ್ಯ, ಸ ಸಾರೂಪ್ಯ, | 
ಸಾಯುಜ್ಯ 

ಮೂರುತಿವಂತನಾಗಿ ಇ ಬಿಂಬ ಮೂರ್ತಿ. 
ಧ್ಯಾನವುಳ್ಳವನಾಗು 


ಮೂರು ಆರು ಎರಡು ಕಲಿತು ಇ (೩ + ೬ + 


೨. (0) 
ಏಕಾದಶೇಂದ್ರಿಯ ಕೃತ ' 

| ಸರ್ವಕರ್ಮಗಳನ್ನು ವಿದ್ಯುಕ್ತವಾಗಿ 
ಶ್ರೀಹರಿಗರ್ಪಿಸುವುದನ್ನು ಕಲಿತು 
ಮೂರು ರೂಪಾದವನ ಇ ವಿಶ್ವ-ಜಾಗೃತ, ತೈಜಸ 
ಸ್ಪಪ್ಪ, ಪ್ರಾಜ್ಞ-ಸುಷುಪ್ರಿ ಈ ಮೂರು 
| ರೊಪಕಾರ್ಯ ನಿಜಪೆಂದು ನಂಬಿ 
ಮೂರು ಮೂವತ್ತರ ಕೂಡೊ ಇ (೩ + ೩೦ 
= ೩೩) ಮೂವತ್ತು ಮೂರು 
ಕೋಟಿ ದೇವತೆಗಳನ್ನು ಕೂಡು 

೩೫ | 


ನೀನಿತ್ತ ಬಾರದೆ - ನೀನು ಹೃದಯದಿ. 


ಹೊಳೆಯದೆ, ಸಮ್ಮುಖನಾಗದೆ | 

ನೀನಿತ್ತ ಫೋಗದು ಇ ಲಿಂಗಶರೀರ ನಾಶವಾಗದು | 
ವಾರಣ ಇ ರಕ್ಷಣ 
ತೈರಕೆಯವನಾಗಿ ಇ ಅರಿಯದವನಂತೆ 
ತ್ಯಾರಿಗೆತ್ಯಾರಿ ಎ ಉದಾಸೀನ 
ತಿರುವೆಂಗಳ (ತಿರು ಇ ವೆ೦ಗಳ) ಇ ತಿರುಗಿ 

ವಾರಿ ನೋಟದ ಸ್ತ್ರೀಯರಲ್ಲಿರುವ 
ಲಾವಂಗ ೩ ಲಾವಣ್ಯ | 
ಹಿ೦ಗಳದಡೆ * ಕೆಡುವುದಿಲ್ಲ 


ನಿನ್ನಂಗನಿರಲು = ನಿನ್ನ ಪ್ರತಿಬಿಂಬನಾಗಿರಲು 


ಜ್ರ ಲಿಂಗದೇಹ 
ಹೃಷಯಂಗಳಿಗೆ ಇ ಇಂದ್ರಿಯಗಳಿಗೆ 
ನೀನರಸಾದ = ನೀನು ಸ್ವಾಮಿಯಾದ 
ಪದರದೆ « ಹೆದರದೆ 

ಸ್ಟಾರಾ ವ ಸ್ವರಸಹಿತವಾದದ್ದು, ವೇದ 


ವಿತ್ತಮ 5 ಜ್‌ ತಿಳಿಯುವುದರಲ್ಲಿ 


` ಶ್ರೇಷ್ಠವಾದ 
ಸರಿವರ ೩ ಸಮ್ಯಗ್‌, ವರ್ಣನೀಯವಾದದ್ದು 





೨೮೨ 


ಅಂತುಗಾಣು = ಕೊನೆಗಾಣು 
ಪಂಥಿ - ಮಾರ್ಗ 
ಸ್ವರೂಪಾ = ಜ್ಞಾನಾನಂದಾತ್ಮಕ ಚಿದಾನಂದ 
| | ಶರೀರ 
ಅರೂಪ ಜಃ 'ಪ್ರಾಕ್ಸ | ತಿಕರೂಪ ರಹಿತ 
ಅಪರೂಪ = ನಿತ್ಯ ನೂತನ ಲೋಕೋತ್ತರ 
| ಸೌಂದೆರ್ಯ 
ಸ್ವರತಿ ಇ ಸ್ವರ ರಮಣ, ತನ್ನಲ್ಲಿ ತಾನು ರತಿಯುಳ್ಳವ 
ಸ್ಪತೇಜ ಎ ಸ್ವರೂಪಭೂತವಾದ ತೇಜ, ಬಲಶಾಲಿ 
ಸ್ವಪ್ರಕಾಶ ಎ = ಸ್ವರೂಪ ಕಾಂತಿ, ತನಗೆ ತಾನೇ 
| ಬೆಳಗುವ 
ಸ್ವರಾಧೇಯ ಎ ತನ್ನ ಪೂಜೆಯನ್ನು ತಾನೇ 
ಮಾಡಿಕೊಳ್ಳುವ 
ಆರಾಧೇಯ ಎ ಭಕ್ತರಿಂದ ಪೂಜೆಗೂಳ್ಳುವವ 
ಸ್ವಾರೋಗಣಿಯ ಇ "ತನ್ನ ಸೌಖ್ಯ ಶುಭರಸವ 
ತಾನೇ ರಾಗ 
ಸ್ವಬಂಧು ೫ ತನಗೇ ತಾನೇ ಬಂಧು 


(ವಾಸುದೇವಾದಿ ರೂಪಗಳು) 


ಜಾ ಭಕುತರ ಬಂಧು 

ಹೊಂತಕಾರಿ ಇ ಬುದ್ಧಿವ೦ತ 

ಮೂರು ತೊಡಕು ಎ ಈಷಣತ್ರಯ (ದಾರೇಷಣ, 
ಪುತ್ರೇಷಣ; ವಿತ್ತೇಷಾ) ಅಥವಾ 


ತ್ರಿತಾಪ (ಆಧ್ಯಾತ್ಮಿಕ, ಆಧಿದೈವಿಕ, 


ಅದಿಭೌತಿಕ) 
ವಡವನ್ವಿ - ಒಡವಾಗ್ದಿ . | 
ಸ್ಸ ಏವಂತಿ ಜಾಯತೇ ಎ ಈ ಪ್ರಕಾರವಾಗಿ ನಿನ್ನ 
ರೂಪಗಳು ಆವಿರ್ಭಾವ ಹೊಂದುತ್ತವೆ 
(ಎಂದು ವೇದಗಳು ಹೊಗಳುತ್ತವೆ) 
ಪಾವಿನ ಹಿರಿಯ ಇ 'ಶೇಷದೇವ 
ವಾವಿವರಸೆ ಹ ರಕ್ತಸ ಬಂಧ, ಆಪ್ತತ್ವ, 
| ಬಂಧುತ್ವವಿಲ್ಲದಲೇ ನಿರಪೇಕ್ಷನಾಗಿ 
ಕಾಯುವೆ (ಇದು ವ್ಯಾವಹಾರಿಕ ಪದ) 
೩೭ 
೩೮. 
ಓರಂತೆ ಇ ಚಿಂತಿಸುವಂತೆ 
೩೯ 
ಶಾತಕುಂಭದವನ ಭವಾಂಡದ * ಬಂಗಾರದ 
ಒಡಲ, ಬ್ರಹ್ಮಾಂಡ 
ಭೂತಿ ಇ ಇರುವಿಕೆ 


ಮುಕುರ ೫ ಕನ್ನ ಡಿ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


೪೦ 
ಹರಿಗಂಡವನು ೬ ಮಾರ್ಗವನ್ನು ತಿಳಿದವನು 
ಹರಿದಿಂಬ « ಹರಿದು ತಿನ್ನುವ - ಪಾಪವೆಂಬ 
ಸೊಕ್ಕಿದ ಆನೆಗೆ ಸಿಂಹ, ಪಾಪಹ 

ಬೊಮ್ಮನ ಕುಲದಲ್ಲಿ = ಬ್ರಹ್ಮನ ಮಗ ಪುಲಸ್ತ್ಯನ 
ಮಲದಲ್ಲಿ 

ಉತ್ತನ್ನವಾದನು ಇ ಹುಟ್ಟಿದನು, ರಾವಣ 

ಕುಂಭಶ್ರವಣ ಎ ಕುಂಭಕರ್ಣ 

ಅಣಿಚೆ ಇ ರಸಾತಲಕ್ಕೆ ಒತ್ತಿ 


ತನುಜೆ ಇ ಗಂಗಾದೇವಿ 


೪೧ 
ರಾಕಾಬ್ಬಸೋಮಾ = ಹುಣಿಮೆಯ ಚಂದ್ರ 
ತುರುಗಿದ ಇ ತುಂಬಿಕೊಂಡು, ಇಟ್ಟುಕೊಂಡು 


| ೪೨ 
ಅಚ್ಚಾಟಾಡು ಇ ನಿರ್ಮಲವಾದ ಲೀಲೆ 
ಪುಚ್ಛಭಾಗದಲ್ಲಿ ಎ ಧುವರಾಜನನ್ನು ತನ್ನ ಬಾಲಾ 
ಗ್ರಹದಲ್ಲಿ "ಧರಿಸಿದ 
ತಿಂಶುಮಾರ ರೂಪ 
ಚಚ್ಚರ ವ ತ್ವರೆ, ಬೇಗ 


'ಎಚ್ಚಕ - ಕೊಡುವ ದಾತಾರ 
2 ಅಯ್ಯೋಯೊ ಹೊಹೊಹೊ = ಕನಿಕರದ ಪದ. 
ತೊಡರು ಇ ತೊಂದರೆ 


| ೪ 
ಬರಲಿಸಾ - ಬರಗೊಡಾ 


ಭಕುತೇಶ ೬ ಸಾಧ್ಯರಾದ ಭಕುತರಿಗೆ ಸ್ವಾಮಿ 


ಮುಕುತೇಶ * ಸಿದ್ಧರಾದ ಮುಕ್ತರಿಗೆ ಸ್ವಾಮಿ 
ರಿಕುತ ಆ ರಿಕ್ತ - ಬಡವ 
ವಿಕಳ ಇ ಕಡಿಮೆ, ಅಧಮ 
ಅತಿಶಯ ಬಿಟ್ಟು ೬ ಭಕ್ತಿಮಾರ್ಗ ಬಿಟ್ಟು : 
ಲೌಕಿಕವೆಲ್ಲ ಬ್ರಹ್ಮಸ್ವರೂಪವೆಂದು ಇ ಜಗದಾ 
ಕಾರನೇ ಬ್ರಹ್ಮನೆಂದು ತಿಳಿದ ಅಜ್ಜಾನಿ . 
ವೈಕಾರಿಕ ಮಾರ್ಗ = ಸತ್ವಮಾರ್ಗ | 
ಮಾಳೆಸೋಗನೊ ಎ ಬೇರೆಯವರ ವಸ್ತವನ್ನು 
ಧರಿಸಿ ಬಡಿವಾಗ ಮಾಡುವ" ಸ 
ಇಮ್ಮಡಿ ಎ ಎರಡು ಪಾಲು 
ಮುಮ್ಮಡಿ ಇ ಮೂರು ಪಾಲು 
೪೪ : 
ಪಂಚಮುಖ ೬ ವಾಯುದೇವರು 
ರಂಗರಂಗ = ಸುಂದರ ರೂಪನಾದ ಶ್ರೀಹರಿ 





ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ವಿಹಂಗ ತುರಂಗ = ಗರುಡವಾಹನ 
ಮಂಗಳಾಂಗ - ಶುಭಕಾಯ 
ತರಂಗಮಹಿಮಾ = ಅನಂತಮಹಿಮಾ 
ಅಂಗುಟಾಗ್ರದಿ ಗಂಗೆಯ ಪೆತ್ತ ಎ ತ್ರಿವಿಕ್ರಮ 
ಅಂಗಜಜನಕ ೬ ಕಾಮಪಿತ 
ತು೦ಗಕಾಯ ಇ ಶ್ರೇಷ್ಠಕಾಯ, ಅಪ್ರಾಕೃತಕಾಯ 
ಸುರಂಗಳ ಕೋಶ ಇ ದೇವತೆಗಳಿಗೆ 
ಧನಪ್ರಾಯನಾದವ 
ಲಾಂಗುಲಿ ರಮಣ = ಜಾಂಬುವತಿಪತಿ 
ಭಸುಮ « ಭಸ್ಮ | 
ವಲ್ಲಿಗೆ - ಡಾಂಬಿಕತನಕ್ಕೆ, ವೇಷಕ್ಕೆ 
೪೫ 
ಬೋಧರು - ಆಚಾರ್ಯ ಮದ್ದರು 
ವಿಷದಲ್ಲಿ ತಪಿಸುತ ಸಂಸಾರವೆಂಬ ವಿಷದಲ್ಲಿ 
ತಾಪಪಡುತ್ತ 
ಎಸಹ ಮೆದ್ದಂತೆ * ತೃಪ್ತಿಯಾಗುವಂತೆ 
ಳಿಲ್‌ 
ಮೆಗ್ಗಳ ಹೆಚ್ಚಿನ ಮಹತ್ತ್ವ, 
ನಿರ್ಗುಡಿದಂತೆ « ನೀರು ಕುಡಿದಂತೆ ಇ 
ಸುಲಭವಾಗಿ 
ಕೂರ್ಗಣಿ ಎ ತೀಕ್ಷೊ್ಯಬಾಣ 
ದುರ್ಗಮ ಇ ಕಠಿಣವಾದ, ದಾಟಲು ಅಶಕ್ಕ 
ಲಗ್ಗಿಗೆ ಇ ಓಡಲಿಕ್ಕೆ 
ಮುಗ್ಗ ಮಾಡುವ 5 ಕುಗ್ಗಿಸುವ 
ವಗ್ಗಟ್ಟಿಕೊಂಡು ಅಧೀನವಾಗಿ 
ತೊಲಗ ತೊಬ್ಬಿದ ಜ್ಞಾನ ೬ ಬಿಡದೆ ಅಭಿವ ದ್ಧಿ 
ಹೊಂದಿದ ಜ್ಞಾನ 
| 'ನೆಗ್ನಬೀಳದು = ನಾಶವಾಗದು 
 ಯಗ್ಗುವೇದ ಆ ಯಗ್ಸೇದ 
ಜಿಜ್ಞಾನಾಪ ಎ ಅಪರೋಕ್ಷಜ್ಞಾನದಾತಾ 
ಉಗ್ಗಡ - ಪೂರ್ವಮಹಿಮೆ ವಿಶೇಷವಾದ 
ಬಟ್ಟಿ ಇ ದಾರಿ 
ಶಠ ಇ ದುಷ್ಪ 
ಘಟಕರಾಗುವರು = ಕೊಡುವರು 
ಪಡಿಗಾಣೆ ಇ ಸರಿಗಾಣೆ 
ಅಂತಕನ - ಯಮನ 
ಪಿಂತಿ « ಪಿಂತೆ ಇ ಹಿಂದೆ 
ಆಪಾರಾ « ಅಪಾರ ಇ ಎಲ್ಲೆಯಿಲ್ಲದ 
ಉಕ್ತಿವಂತ = ಯುಕ್ತಿವಂತ 
ಕಾವೆ ಇ ಕಾಯುವೆ, ಸಂರಕ್ಷಿಸುವೆ 


೨೮೩ 


೪೭ 
ನರಕಾನರಕ ೬ ನರಕ ಸ್ವರ್ಗ 
ನಿರಭಯ « ನಿರ್ಭಯ ಇ ಹೆದರಿಕೆಯಿಲ್ಲದ 
ಪಾವನಮತ = ಮಧ್ಧಮತ 1 
ಹಣ್ಣಿಕೊಂಡು = ಸಿಟ್ಟಿಗೆದ್ದು, ಅಭಾನದಿಂದ 
೪೮ 
ಧರಾಧರ - ಶೇಷ 
ಧರಧರ - ಭೂಮೀಪತಿ 
ಬೀಳಲೀಸನು = ಬೀಳಿಸನು 


'ಒಪ್ಪಚಾರ ೩ ಉಪಚಾರ, ಗೌರವ 


ಕುರುಹು = ಗುರುತು 
| ೪೯. 


 ಬಿನ್ನಾಣದಲ್ಲಿ ಇ ಪ್ರೀತಿಯಿಂದ ಚಂದದಿಂದ 


ಮನಸಾರೆ ಇ : ಯಥೇಚ್ಛ 
ಮನಸಿಜನುಪಹತಿ - ಕುಮನಕಾಟ 
ಧಿಟ್ಟಾ ಎ ಜ್ಞಾನಿ. 

ಭವದನಿಗಳ ಪಾ ಸಂಸಾರ ಬಂಧನ 


ವಿಗಡ ಇ ದುಷ್ಟ 


೫೦ 
ನಿಡಿದಾ = ಸೀದಾ, ನೇರವಾಗಿ 
ಬೆಸನೆ ಎ ವ್ಯಸನ, ಚಿಂತೆ 
ಭಣಗು ಇ ಕೇಳು, ಕೆಟ್ಟ 


ನಿರಿಯಾ : = ನರಕ 


೫೧ 
ದುರಿತ ಫನಾವಳಿ ಇ ಪಾಪವೆಂಬ ie | 
ಸಮೂಹ 
ಎರಡಂಟು ದಿಕ್ಕು ಇ ದಶದಿಕ್ಕು, ಎಲ್ಲ ಕಡೆಗೆ 
೫೨ 
ವಜ್ಜರ | ಪಂಜರ ವ ಗಟ್ಟಿಯಾದ ಕವಚ 
ಕರವ ಉತ್ತರಿಸುವ ಇ ಕೈಯನ್ನು ಕತ್ತರಿಸುವ 
ಮರ = : ಮೂಢ 
ಕಾಲಾಕಾಲ ಇ ಕಾಲ ಅಕಾಲ 


೫೩ 
ಅನಾಮಯ ಇ ನಿರ್ದೋಷ 
ಅನರ್ಪಿತನ್ನೆ ಇ ಬು ಸ ಸಚ 


ಅರ್ಪಿಸಲು 
ಆನ ಇ ಪ್ರಾಣದೇವರು 

ತ್ರಾಣರನ್ನೆ ಇ ಸಮರ್ಥರನ್ನಾಗಿ 

ತುಲ « ತೂಲ ಇ ಹತ್ತಿ 








೨೮೪ | ತ್ರೀ 


1 ೫೪ : 
ನಿರ್ನಯ «ಆ ನಿರ್ಣಯ 
ಸಂಕೀರ್ಣವುಳ್ಳ ಇ ತತ್ವ ತುಂಬಿದ, 


ವ್ಯಾಪ್ತೋಪಾಸಕರು 


ಹಮ್ಮು ಇ ಗರ್ವ 

ಸೊಮ್ಮು = ಆಸ್ತಿ, ಐಶ್ವರ್ಯ 

ಬೆನ್ನಾಗಿಪ್ಪ ೬ ಚೆನ್ನು ಬಿಡದೆ ಕಾಯ್ದ. 

ಸದರ ಇ ಅಪೇಕ್ಷೆ, 'ಹೀತಿ 

೫೫ 

pe = ಬ್ರಹ್ಮ | 
§ ಕಿಚ್ಚು 

alg ಯಥೇಚ್ಛ ವಾಗಿ 

ಹಾಗಾರಾ » ಬೆಲೆ, ie ಹೆಸರು 

ಹಾಗಾ ಇ ಅತಿ ಚಿಕ್ಕ ನಾಣ್ಯ ಪೈ (ಆ ಕಾಲದ್ದು) 


ಕಾಸುವೀಸದಂತೆ 
ಸ್ತುತ್ಯಾ « ಸ್ತೋತ್ರ | 
೬ 
ಭಾವಜ್ಞ ಇ ಜ್ಞಾನಿ 
ಅಂಬಳೆ ಇ ಗಂಜಿ 
ಸರ್ಪಕೇತನ ಎ ದುರ್ಯೋಧನ. 
| ೫೭ 
| ೫೮ 
ಸುಳಿ ಎ ಕಣ್ಣಿಗೆ ಕಾಣಿಸು. 


ಕುಮಾಯದ ಇ ತುಚ್ಛವಾದ ಸಂಸಾರದ 
ನಡುಸುಳಿಯಿಂದ ಇ ರಗೆ, ಮಡುವಿನ 


ಸುಳಿಯಿಂದ, ಸಂಸಾರ ಸುಳಿಯಿಂದ 


ಸುಳಿಸುವದಾಲಿಸು ಎ ಪ್ರತ್ಯಕ್ಷವಾಗುವ, ಉಪಾಯ 
ತೋರು 

ಸುಳಿಸದಿರಿಲ್ಲಿಯೆ ೩ : ಈ ಸಂಸಾರದಲ್ಲಿ ತಿರು 
ಗಾಡಿಸಬೇಡ 


ಸುಳಿದಿನವಿದ್ದರು - ಕೆಲವು ಕಾಲ ತಿರುಗುವ . 


ಅನುಭವವಿದ್ದರೂ 

ಸುಳವಾಗಿ = ಸುಲಭದಿಂದ 
ಸುಳುವು ಕಾಣದಿದ್ದ - ದೃಷ್ಟಿ ಕಾಣದ, ಮಾರ್ಗ 

| ತೋರದ, ಅಜ್ಜಾನಿ 
ಸುಳಿಯೋ = ದರ್ಶನ ಕೊಡು 
ಸುಹೃತ್ತಮ = ನಿರಪೇಕ್ಷ, ಅನಿಮಿತ್ತ ಬಂಧು 
ಕಾಣಾಸಿಯಾಗಿರಲಿ - ಕಾಣುವ ಆಶೆಯಿರಲಿ 
ನದಿಸುತ ಐ ಭೀಷ್ಮ 
ವಕ್ಕಲಗೈಸು = ಆಶ್ರಯ ಕೊಡು, ಇರಗೊಡು 


ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಅವತ್ತ ಗುಣದವನಿಂದ » ಅಧಮನಿಂದ 
ತಳಲಗಾಳಿ = ಕೆಂಪು ಚಿಗುರೆಲೆ 
ಶೆಳಗೋಲು ೬ ದನ ಕಾಯುವರ ಬಡಿಗೆ 
ಹೆಲವಂಗ ೬ ಅನೇಕ ರೂಪಿ 
ಮೃಗನಾಭಿ ಇ ಕಸ್ತೂರಿ 
ರಭಸ ಇ ಧ್ದನಿ 
ಸೂಸು ೬ ಹೊರಚಲ್ಲು 
ಇಂದು ಇ ಚಂದ್ರ 
೬೦ 
ಸಂತರಿಸಿ ಇ ಸಂತೈಸಿ 
೬೧ 
ಓವಿಗ ಎ ರಕ್ಷಣೆ ಮಾಡುವ 
ಮುಕುಳಿತ ಇ ಮುಚ್ಚಿದ 
ಆರ « ಯಾರ 
ಆರನ್ನ « ಆರ ಅನ್ನ ೨ ಯಾರ. ಅನ್ನ 
ಆರೋದಕ « ಆರ ವ್‌: 
ಆರರ್ಥ ಇ ಯಾರ ದ್ರವ್ಯ 
ಆರಾಟ = ಯಾರ ಆಟ 
ಆರದಲ್ಲ ೫ ಬತ್ತದಲ್ಲ 
ಆರುವರ್ಜಿತ ವ _'ಷಡೂಮ್ರುವಜೀತ(೧) (ಕ್ಷುಧೆ, 
| ತೃಷೆ, ಶೋಕ, ಮೋಹ, ಜರೆ, 
ಮೃತ್ಯು), ಕಾಮಕ್ರೋಧಾದಿ ' 
ಪಡ್ತಿವು (1) | 


'ಒಳಗಿದ್ದವರು ಎ ತತ್ವದೇವತೆಗಳು 


ಬತ್ತಲಚ್ಛೆಂದಿಯಾಡೇ - = ಬತ್ತಲೆ ಕುಣಿದರೆ, 
ಮನಬಂದಂತೆ ಚರಿಸಲು 
೬೨ 
ಪ್ರಾಚುರ್ಯ ಇ ವಿಪುಲ 
ಪ್ರಥಮ ಇ ಶ್ರೇಷ್ಠ, ಮುಖ್ಯ 
ಪ್ರತಿಭಟಿಸು ಇ ಕೋಪಗೊಳ್ಳು ಳ್ಳು, 
ಬಾತು ಎ ಉಬ್ಬಿ 
ಬಸಿದು ಇ ಸೋರಿ, ಉಬ್ಬಿದ ಸಂತೋಷವಳಿದು 
ಧಾತುಗೆಡುವೆ ಎ ಬಲಗುಂದುವೆ : : 
ನಾಡಿ ೬ ಗಳಿಗೆ ಕಾಲ, ಚೇತನರಲ್ಲಿರುವ ಸ. 
ಜಾಡಮಯ್ಯ ಇ ನೇಕಾರ 
ಬಾಡಿಬೇಡುವ ಇ ನಮ್ರತೆಯಿ೦ದ ಕೇಳುವ 
ಹೋಡಿನವ ಇ ಗರ್ವಿಷ್ಟ ಅಹಂಕಾರಿ . : 
ಅಪಯನ = ವಿರುದ್ಧ ಎದಿರಾದ, ಹಾನಿಮಾಡುವ. 
ಸಪುತಾರ್ಚಿಸ್ತಂಭ ಇ ಅಗ್ನಿಸ್ತ೦ಂಭ 


ಪ್ರತಿಧ್ವನಿಮಾಡು 











20 


೬ಡಿ 
ಸಯವಾಗಿ ಇ ಸರಿಯಾಗಿ 
ಕರೇಮಣಿ ಕಟ್ಟಿರೆ - ಒಡೆಯನೆಂದು, ಪತಿಯೆಂದು 
` ಭಾವಿಸಿರೆ, ದೀನತ್ತ ಹೊಂದಿರಲು 
ಸರಿಯದೆ ಸಮೀಪವಿರಲು ಇ ಸದಾ ಹತ್ತಿರವಿರಲು 
ಭಯದ ಗಂಟಲನೊದದು ಎ ಕಷ್ಟದ ಕುತ್ತಿಗೆ 
ತ್ತಿ 
೬೪ 
ದುರ್ಲಭೆ - ಅಪ್ರಾಪ್ಯಳು 
ಸುಲಭೆ ಇ ಸುಲಭರಾಗಿ ಲಭ್ಯವಾಗದಿದ್ದರೂ 


ಸುಲಭಳು . 


ದುರ್ಗಮ ಇ ತಿಳಿಯಲಶಕ್ಕ 

ಭರ್ಗಾದಿಗಳು = ರುದ್ರಾದಿಗಳು 

ದುರ್ಗಣ ಇ ದೈತ್ಯಸಮೂಹ 

ಸಂಸ್ಕೃತಿ ಇ ಸಂಸಾರ 

ನಿರ್ಗಮ - ಬಿಡುಗಡೆ 

ದುರ್ಜಯೆ ಇ ಗೆಲ್ಲಲು ಶಕ್ಕವಿಲ್ಲದವಳೆ 

ದುರ್ಧಷೆ ಶಕ್ತಿ ಇ 'ಸೈರಿಸಲಾರದಷ್ಟು ಶಕ್ತಿ, 
ಅಪರಿಮಿತ ಶಕ್ತಿ 

ಗರ್ಗ ರ ಶಬ್ದ ೬ ಪ್ರವಾಹದ ಗರಗರ ಧ್ದನಿ 

ನಿರ್ಗಳಿತನಾಗಿ ಹ "ಕಂಠ ಶ್ವಾಸ ಕುಂದದೆ 
ತಡೆಯಿಲ್ಲದಂತೆ 

ಸುರ್ಗಣ ೬ ದೇವತಾಗಣ 

ಕರ್ಗಳಿ೦ದಲಿ ಎ ಕೈಗಳಿಂದ 

ಅರಿದಾಂಕುಶ ಇ ಚಕ್ರ, ಶಂಖ, ಅಂಕುಶ 

ಪರಶು ಇ ಚಪ್ಪಗೊಡಲಿ 


ನೇಗಲಿ ೩ ನೇಗಿಲ 
ಮುದ್ದರ = ಭಾರವುಳ್ಳ ದೊಣ್ಣ 
ಚಾಪ ಬಿಲ್ಲು 


ಮಾರ್ಗಣ ಇ ಬಾಣ 
ಮುಸಲ = ಒನಕೆ, ಗದೆ 


ಕರಾಳ ವದನೆ - ಭಯಂಕರ ಮುಖವುಳ್ಳವಳು 


(ದೈತ್ಯರಿಗಾಗಿ) 


: ಹಸ್ತಿ ಇ ಆನೆ 


ಕ್ಷಿತಭಾರ ಹರಣೆ - ಭೂಭಾರ ನಿವಾರಣೆ 
ದಿತಿಜಾತೆ ದೈತ್ಯ 

ನಿಗ್ರಹೆ = ಸಂಹಾಶಕಳೆ 

ಕಲ್ಲಷೆ ವ ಪಾಪವಿದೂರೆ 

ರೌದ್ರ - ಉಗ್ರಸ್ಟರೂಪಳೆ 

ತ್ರಿನೇತ್ರೆ ಮೂರುಕಣ್ಣುಗಳುಳ್ಳ 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೮೫ 


ಅಪ್ರತಿಹತೆ - ಎಣಿಕೆಯಿಲ್ಲದ, ಬಹು ಹೆಚ್ಚಿನ 
ಕಪರ್ದಿಯೆ - ಮಂಗಳಪುದಳೆ 

ವಾಲಗ ಇ ಸೇವೆ | 

ಏಳಲು ಇ ಉದಾಸೀನ 

ಧಾತ್ರಿತ್ರಯಕೆ - ಮೂರುಲೋಕಕ್ಕೆ 
ನೇತ್ರತ್ರಯ ಇ ಶಿವ 

ಸುತ್ರಾಮ ಇ ಇಂದ 

ಘಾತ್ರವಾದ ೬ ಗಡುತರವಾದ 
ಮಹಾಹಲಹಲ = ಅತಿದಾರುಣವಾದ ನು 


ವಿಷ 
ಗಾತ್ರವನು ಬಚ್ಚಿಟ್ಟ. = ರೂಪವನು ಬದಲಿಸಿ 
(ಮೋಹಿನಿರೂಪ) 
ದಾನವಮರೋಡೆ ಇ ದೈತ್ಯರು ದೇವತೆಗಳು 
ಓಡಿಹೋಗಲು 
ಪನೆಯ = ಬಂಗಾರದ | 
ಮಾತ್ರದಲ್ಲಿ = ಕ್ಷಣಾರ್ಧದಲ್ಲಿ 
ಪಶುಪತಿ = ರುದ್ರ 
ಮೂರುರು * ತ್ರಿಪುರ 
ಅಸಿ ನ ಖಡ್ಗ 
ಅಸುರುಹ ಇ ದ್ಯ ತ್ಯರ ಪ್ರಾಣಾಂತರ 
ಹನುಮ ವ ಜ್ಞಾನ" 


ಜಗಸೇತುವೆ - ಪರಮಾತ್ಮ 
ಭೂಮಿನೀಯ ಇ ನರಕಾಸುರ 
ಉರುಳಿ = ಉಳಿಸಿ 
ಹರಹಿ ಇ ಹರಡಿ 
' ೬೬ 
ಗೀರ್ವಾಣರು ಇ ದೇವತೆಗಳು 
ಕೋಣಿ ವ ದಿಕ್ಕುಗಳು | 
ವಿಕೋಣಿೆ ಎ ಉಪದಿಕ್ಕುಗಳು 
ಚಂದದ ಸುಂದರ ರಸಾಯನ ವ | 
ಭೋಕ್ತನು ಎ ಮನೋತತ್ವರಸಮೀರಿದ ಮಹ 
ತತ್ತ ತವಾದ ಪ್ರಾಣಾಖ್ಯ 
ರಸವನ್ನು ಸ್ವೀಕರಿಸುವವ 
ತರಣಿ.....ನೀನೆ - (ಇದರಲ್ಲಿ ಷ್ಟ ಸೀಪನಿಷತ್‌ 
| ಪ್ರಮೇಯ ಅಡಕಿವಾಿದೆ) ಹಗಲಿಗೆ, 
ಪುರುಷ ಹಾಗೂ ಪುರುಷ ರೇತಸ್ಸಿಗೆ, 
ಕು ಕಚ 
ವಾಯುದೇವರು ಅಭಿಮಾನಿಗಳು 


ಎ೮೬ ಶ್ರೀ 


ಇರುಳು... ನಿನ್ನ ರಮಣಿ * ರಾತ್ರಿಗೆ ಸ್ತ್ರೀ ಹಾಗೂ 
ಸೀಲೋಹಿತ, ದಕ್ಷಿಣಾಯನಕ್ಕೆ, 


(b 


ಕೃಷ್ಣಪಕ್ಷಕ್ಕೆ ಭಾರತೀದೇವಿಯರು : 
ಅಭಿಮಾನಿ ' 


ಹಲ್ಲಿ 
ಕುಲಶಧರ ಇ ಇಂದ್ರ 


ಜಲಜಾಪ್ತ = ಸೂರ್ಯ 
"ಹುಲು ೫ ಕ್ಷುದ್ರ 


ಬಿಡಾಲ ಇ ಬೆಕ್ಕು, ಸಣ್ಣ ರೂಪ 
ಮೇರು ಭಾಗ ಇ ಆನಂದಗಿರಿ 


ಕರುಣಾಭಿಮಾನಿಗಳ = ಇಂದ್ರಿಯಾಭಿಮಾನಿಗಳ 


ನೊರಜು = ನುಸಿ, ದೋಮಾರಿ 
ಪುರುಹೂತನ ವೈರಿ ೬ ಇಂದ್ರನ ಶತ್ರುವಾದ 
ಇಂದ್ರಜಿತು 
ಹರಿಯ ರೂಪಾನಂತ ಧರಿಪನೆ - ದೇವರ 
ಪ್ರತಿರೂಪಕ್ಕೆ ತಕ್ಕಂತೆ, ಅವನಾಜ್ಞೆ 
ಯಿಂದ ಅವನ ಸೇವೆಗಾಗಿ 
ಒಂದೊಂದು ರೂಪ ಧರಿಸುವವನೆ 


: ಭರಣ ಇ ಧರಿಸಿರುವ 
ಆರಬ್ಧಾಂತಗಾಮಿನಿ ೩ ಮೊದಲಿಂದ ಕೊನೆಯ 


ವರೆಗೆ ತಿರುಗುವವ 


` ಜಿತಶಕ್ರ ಇ ಇಂದ್ರಜಿತು 


ಸುತ್ರಾಮಸುತ = ದೇವೇಂದ್ರನ ಮಗ, ಅರ್ಜುನ 
ಸೋಮಾರ್ಕ ಇ ಚಂದಸೂರ್ಯ 
೬೮ 


ಮದನನೃಪನನುಜ - ದುರ್ಯೋಧನನ ತಮ್ಮ ' 


ದುಶ್ಶಾಸನ 


ಶಣಿಸುವರಿಗೆ ಎ ವೈರಿಗಳಿಗೆ 


ನೂರಾರು ಖಂಡಗ... ಹಸ್ತ ಇ ವಲಲ ವೇಷ 


ದಿಂದ “ಅಡುಗೆ ಮಾಡಿದ್ದು 
ಮರಾರಿ = ರುದ್ರ 


'ವಾರಣ = ಆನೆ. 


ಬಿಸಜಸಖ - ಸೂರ್ಯ 
1.0 ದ ನ 


 ಮೃಗೇಂದನಗದ್ದುಗೆ ೬ ಸಿಂಹಾಸನ 


ಕಂಜಸಖ ಎ ಸೂರ್ಯ 

ಕ೦ಜಮಿತ್ತನ ಮಗ ೬ ಸೂರ್ಯನ ಮಗ ಸುಗ್ರೀವ 
ಕುಂಜರನಾಥನ ಮಗ = ಇಂದಸುತ ವಾಲಿ 
ಪುಂಜರ ಇ ಸಮೂಹ : 

ನಂಜು ಇ ವಿಷ 


ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಜ೦ರಭಾಳ «ಆ ಜ೦ರಭಾನಿಲ ೬ ಮಳೆಯೊಡನೆ 
ಬರುವ ಬಿರುಗಾಳಿ 
ಗುಂಜಿತೂಕದಿನಿತು ಇ ಸ್ವಲ್ಪವೂ 
ಧನ೦ಜಯಗೆ ಇ ಅಗ್ನಿಗೆ 
ಎಡೆಣಿಸು - ಆಹುತಿ ನೀಡು 
ವ್ಯಂಜಕ = ಸ್ಪಷ್ಟವಾಗಿ 
ಕಿ೦ಜಲ್ಯವಾಸ ೬ ಹೃತ್ತದ್ಧದಲ್ಲಿ ಮೂಲೇಶನಂಭ್ರ 
ಮೂಲದಲ್ಲಿದ್ದು ಪೂಜೆ . 
ಮಾಡುವವನು 
ಜಿಗುಳಿ ಇ ರಕ್ತ ಹೀರುವ ಹುಳ 
ಆಹಿ «ಆ ಅಹಿ ಇ ಸರ್ಪ 
ತರುಬು ಇ ತಡೆ 


' ಅರ್ತಿ ಇ ಪ್ರೀತಿ . 


ಆರ್ತಿ ಎ ಬಯಕೆ, ಅಪೇಕ್ಷೆ 
೭೬೦ 
ಪಾರ್ಯಾಡು' - ಹಾರಾಡು 


 ಕೆಚ್ಚುಟ ಇ ಕೌಪೀನ, ಲಂಗೋಟಿ 


ವೀತಿಹೋತ್ರ ಇ ಅಗ್ನಿ 
ಖದ್ಯೋತ ಮಂಡಲ ಇ ಸೂರ್ಯ ಮಂಡಲ 
ಪೊಳ್ಳು - ಸುಳ್ಳು 
ಪೂತರ ಎ ಪರಿಶುದ್ಧನಾದ 
ಪೋತಭಾವ ೩ ನಿರ್ಮಲಾಂತಃ | 
ಕೈಟಭಾರಿ (ಕೈಟಭ + ಅರಿ) ಇ ಕೈಟಭನೆಂಬ 
| ದೈತ್ಯನ ವೈರಿ, ವಿಷ್ಣು 
ಅವಧಾನ ಮಾಡಲಿ ಇ ಧರಿಸಲಿ 
ಮುಂದಣ ವಾಣೀಶ = ಮುಂಬರುವ ವಾಣಿಯ 
ಅರಸ, ಬ್ರಹ್ಮ, 
ಸ್ಥೇರಾನನ (ಸ್ನೇರ + ಆನನ) - ಮುಗುಳುನಗೆಯ ' 
ಮುಖ, ಮುಖ ಮಂದಹಾಸ 
ಸಾಮವಿಖ್ಯಾತ - ವೇದಪ್ರಸಿ 
ಗುರುಲಘು = ಹಿರಿ-ಕಿರಿಯ 


ಗುರು ಇ ಹಿರಿತನ 
ಅಸ೦ಗ = ಮುಖ್ಯಪ್ರಾಣ 
ಬೆಸಸು ಇ ಹೇಳು 


ಆಂಘ್ರಿ ಎಸಳು ಇ ಪಾದ ಕಮಲ, ಹೂವಿನ ಎಸಳು ' 

ದುರ್ಮೋಷದ ಇ ದುರ್ಮತಿ, ಮಹಾಪಾಪಿ 

ಮುಂದುರವಣಿಸಿ ವ ಬಹುತ್ನರೆಯಿಂದ 4 

ಕೋಪಗಡಿ ಎ ಸಿಟ್ಟಿಗೆದ್ದು 
ೀಸರ ಇ ನಾಶ, ಕೊನೆಗಾಲ 

ಚ = ರಕ್ತ 





ಶ್ರೀ ವಿಜಯದಾಸಕೃತ ಸ್ತೋತ್ರ ಸು 
rl, 
ಯೋಗ = ಧ್ಯಾನ, ಯೋಗತೆ 


ನಾಗಾರಿ = ಗರುಡ 

ಭೋಗ ಇ ಸುಖಾನುಭವ 
ಭಾವಿ ವಾಗೀಶ = ಭಾವಿ ಬ್ರಹ್ಮ 
ಮಣಿಮಾನ = ಮಣಿಮಂತ 


ಕುಶಲಮತಿ = ಚುರುಕುಬುದ್ಧಿ, ಯಥಾರ್ಥಬುದ್ಧಿ 


ಹಸನಗೆಡಿಸು ಇ ಸ್ಥಿತಿಗೆಡಿಸು 
ದ್ವಿಷಗ ಇ ದ್ವೇಷಿಗ, ವೈರಿ 
ಸೌತ್ಯ < ಸುತಿ 
ಮರುಳ < "ಮರಳಿ ತ ಪುನಃ 
ರಸಪೂರಿತ ಇ ಸತ್ವಯುತ 
ತ್ರಿದಶ ಮೇಲೇಳು ಇ ಮೂವತ್ತೇಳು 
ದರುಶನ ಆ ದರ್ಶನ ಇ ತತ್ತ ಶಾಸ್ತ್ರ | 
ದಾವಾ = ಕಾಡಗಿಚ್ಚು 
“ಆ 
ಚರಣಡಿ - ಕಾಲಡಿ 
ಜಿಗುಳುಪೋಗೆ = ಕಳಚಿ ಬೇರ್ಪಡಲು 
ಜಯತನುಜ = ಪವಮಾನ 
ಶ್ವಬಚಿ < ಶ್ವಪಚಿ = ಚಾಂಡಾಲ 
ಅನುವು - ಆಶ್ರಯ, ಅನುಕೂಲ 
ತಮಸು ಇ ಅಜ್ಞಾನ, ಅಂಧಕಾರ 
೭೪ 
ಮಧುಪ ಇ ಭ್ರಮರ 
ದೈ ರ್ಯ * ದಿಟ್ಟತನ, ತಾಳ್ಮೆ 
ಯೋಗ ಎ ಸದ್ಗುಣ, ಉತ್ಸಾಹ, ಏಕಾಗ್ರತೆ 
ಧುರ್ಯ = ಮುಂದಾಳು, ನಾಯಕ 
ಪರಣಾ ೬ ಜೀವ, ಮುಖ್ಯಪ್ರಾಣ(?) 
ಅನುಮಾನ ತೀರಥ ೬ ಮಧ್ವಾಚಾರ್ಯರು 
ಕೋಮಲಮತಿ ಇ ನಿರ್ದುಷ್ಟಜ್ಜಾನ | 
ಚು 


ಪಂಚಪರಣ = ಪಂಚಪ್ರಾಣ, ಪ್ರಾಣ, ಅಪಾನ, 
ವ್ಯಾನ, ಉದಾನ, ಸಮಾನ 

ಗಣಣೆ ಮಾಡದೆ ಇ ಲೆಕ್ಕಿಸದೆ 

ಬೆಳಗು ೬ ಬಿಂಬ (9) 

ಅನ್ಯೋನ್ಯ = ಪರಸ್ಪರ ಸ್ನೇಹ 

ಚಿಣ್ಣ - ಬಾಲಕ, ಚಿಕ್ಕ ಹುಡುಗ 

ಅವಿಚ್ಛಿನ್ನ = ನಾಶರಹಿತ, ತುಂಡಾಗದು 

ಪರಶುಕ್ಷತ್ರಯ ಇ ವಾಯುದೇವರು 

ಬಿನಗು - ನೀಚ, ಪಾಮರ 


| ಕರ್ಮಕ್ಷಯ - = ಕರ್ಮನಾಶ | 


೨೮೭ 


ವೆಕ್ಕಸ - ಕಠಿಣ, ಕ್ರೂರ 
ಯಷಿಕಲ್ಪ - ಯತಿಕಲ್ಪ (ಯತಿಪ್ರಣವಕಲ್ಪ) 
ನಿಶಿಕರ.- ಚಂದ್ರ : 


ಎರಡಾರು ಪುಂಥ್ರಮುದ್ರೆಧರರು ಇ ವೈಷ್ಣವರು, 
ಮಾಧ್ದರು 

ಸರಸಿಜನಾಭ ಮುನಿ ಇ ಪದ್ಮನಾಭ ತೀರ್ಥರು 

ಏಕೋದರ ಇ ತಮ್ಮ 


ವರ್ನಿಸೆ « ವರ್ಣಿಸೆ 
೭೬ 
ಜಯದೇವಿ...ಆಶ್ರಮಮಾಡಿಕೊಂಡಿಪ್ಪ ಜಯಾ 
ಪತಿ ಸಂಕರುಷಣನನ್ನು ಆಶ್ರಯ 
ಮಾಡಿರುವ ಶೇಷದೇವರು 


` ತಪೋವಿತ್ತಪ ಇ ತಪಸ್ಥೇನಿಧಕನಾದ ಯೋಗಿಶ್ರೇಷ್ಠ . 


ಲಯವಿವರ್ಜಿತ ಇ ನಾಶರಹಿತ 

ಸ್ವಯಮಾಗಿ 3. ಸ್ವತಃ, ಸಮೀಚೀನವಾಗಿ 
ಆಯುತಕ್ಕಾದರೂ ಎ ಉಚಿತವಾದರೂ 
ತ್ರಯನಾಮ ಎ ಮೂರುನಾಮ, ಅಚ್ಯುತ, ಅನಂತ, 
| 'ಗೋವಿಂದ 


ಪಯ ಎ ಹಾಲು 
ಪಯೋಧರಗಳ ತಿನದಂತೆ = ಮೊಲೆಯುಣ್ಣ 
' ದಂತೆ, ಮತ್ತೆ ಹುಟ್ಟದಂತೆ 
ಭಯಕ್ಕ ದ್ವಯನಾಶ ಎ ಭಯ ತೋರಿ ಭಯನಾಶ 
- ಮಾಡುವವ 


` ರಾವುತ ಇಕುದುರೆಯ ಸವಾರ 


ಪಾವಿನಪರಿ ೬ ಶೇಷಾಂಶರಾದ 

ತುಪ್ಪ KN ತೃಪ ಪ್ರ 

ನಿಷ್ಟಗೆ ಎ ವೃತಾದಿ ನಿಯಮದಿಂದ ಜ್ಞಾನಪೂರ್ವಕ 
ಭಕ್ತಿವಿಶ್ಚಾಸ ಮಾಡುವವ 

ಬೆಸನೆ ಬೆಸನೆ - ಒಬ್ಬರೂ ಕಾಣದಂತೆ 

ಮೇಘನಾಥಪುರ ೬ ಇ೦ದ್ರಪುರ (9) 

ಕಕುರವೇಣಿ - ಕಾಗಿನಾ ನದಿ : : 

ಆಪರ್ಥ - ಅಪಅರ್ಥ = ವಿರುದ್ಧವಾದ ಅರ್ಥ 

ಭೂಪಾರ ೬ ಭೂಮಿಯಲ್ಲಿರುವ ಎಲ್ಲ ವಸ್ತು 

ಕೂಪಾರ = ಸಾಗರ 

ರಾಗಂಗಳ = ಕಾಮಕ್ರೋಧಾದಿಗಳ 

ಹಕ್ಕಲ = ಕ್ಲುದ್ರವಾದ ಅನ್ಯಥಾಮತಿ 

ಧ್ರುವ ಇ ನಿಶ್ಚಯವಾಗಿ (ಇವರೇ ಧ್ರುವರಾಜರೆಂದು) 

ವೃಂದಾರಕ ಮುನಿ - ದೇವಖಷಿ 














೨೮೮ ಶ್ರೀ 


ಎರಡೊಂದು ಮಾರ್ಗ ಇ ಜ್ಞಾನ, ಭಕ್ತಿ ವೈರಾಗ್ಯ 
ಬೇವು ಇ ವಿಷ 
ಅಟನ್ಯ ಎ ಹೀರಿ, ನಾಶಮಾಡಿ 
೭೯ 

ಹಯವಕ್ತ - ಹಯವದನ 
ಜಡಧರಿವಾಣದಲಿ  ನವರತ್ನಖಚಿತವಾದ 

ಬ೦ಗಾರದ ಹರಿವಾಣದಲ್ಲಿ 
ಉಡುರಾಜಮುಖ = ಚ೦ದ್ರಮುಖ 
ವಾಮದೇವ = ರುದ್ರದೇವರು 


ಅಜ ಇ ಬ್ರಹ್ಮ 

ಗಜವೈರಿ ಎ ನಕ್ರ 

ಅಜಪದ ಇ ಬ್ರಹ್ಮಪದ 

ಇನತನೋದ್ಧವ = ಸೂರ್ಯನ ಮಗ, ಯಮ 
೮೦ 

ತಿಳಿಪಿ ಎ ತಿಳಿಸಿ 

ಹರಿ ೬ ಸಿಂಹ 


ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ರುಕ್ಷ = ಕಠಿಣವಾದ, ನೀರಸವಾದ 
ಅಡವಿಗೆ ಬಿದ್ದವನ ಇ ಮಾರ್ಗತಪ್ಪಿದವನ 
ಜಡಮತಿ ೬ ಅಜನ 

ಕೆಡಿಸುವ ಕಳ್ಳರ = ತತ್ಯರೃತ್ಯರ, ಷಡ್ವೆ ೃರಿಗಳ 


೮೨ 


ಪಾಪಪುಂಜರ ಇ ಪಾಪದ ರಾಶಿ 


ಮೂರಕ್ಕೆ ಇ ಹೆಣ್ಣು, ಹೊನ್ನು ಮಣ್ಣಿಗೆ 
ಶ್ರೀನಾರಾಯಣಯೋಗಿ = ಶ್ರೀಶ್ರೀಪಾದರಾಜರು 
ಮೇಧ = ಯಾಗ | 
ಗೋಫಘೃತ ಇ ಪರಿಶುದ್ಧವಾದ ಭಕ್ತಿ 
ನಾಶವಿಲ್ಲದ ಜ್ಞಾನ = ದೃಢಜ್ಞಾನ, ನಿಶ್ಚತಜ್ಞಾನ 
ಮಿಗಿಸಿದ ಎ ಉಳಿಸಿದ | 





ಶ್ರೀ ವಿಜಯದಾಸರು 


ನ EE A ಸ ಸಹ ಸಂ ಮು ಹಬ್ಬು ಸಾಮಿ ಹು ಸನ್ನು ಸಾಯ ಎಷು ಹಚ್‌ ee mm main te aa 

















ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ಬ ಷ್ಟ 


॥ ಶ್ರೀ ಗುರುರಾಜೋ ವಿಜಯತೇ ॥ 
ಭಗವದವತಾರಗಳ ಸ್ತೋತ್ರ ಸುಳಾದಿಗಳ ಲಘುಟಿಪ್ಪಣಿ 


(ಸುಳಾದಿಗಳ ಅನುಕ್ರಮ ಸಂಖ್ಯೆ ಕೊಡಲಾಗಿದೆ) 
೧ 

ಕೃತಯುಗದಲ್ಲಿ ಶುಕ್ಷ ಸಂವತ್ಸರದ ಮಾಘ ಶು॥೭ ಅಶ್ವಿನೀ ನಕ್ಷತ್ರ, 
ಸಾಧ್ಯನಾಮಯೋಗ ಭಾನುವಾರ ದಿನ ಹಗಲು ೮ ಘಳಿಗೆಗೆ ವರಹಾವತಾರವಾಯಿತು. 

ಹಿರಣಾ ಕ್ಷನನ್ನು ಸಂಹಾರಮಾಡಿ ಸಾಧನಕ್ಷೇತ್ರವಾದ ಪಃ ಭೂಮಿಯನ್ನು 
ತಂದುದೇ ಈ ಅವತಾರದ ಮಹತ್ಕಾರ್ಯವಾಗಿದೆ. | 

ಉರಗಗಿರಿಯಲ್ಲಿ ಅಂದರೆ ಶೇಷಾಚಲದಲ್ಲಿ, ಈಗಿನ ವೇಂಕಟಗಿರಿಯಲ್ಲಿ ಸ್ಪಾಮಿ 
ಪುಷ್ಕರಿಣಿಯ ಪಶ್ಚಿಮ ಭಾಗಕ್ಕಿರುವ ದೇವಾಲಯದಲ್ಲಿ ವರಾಹ ದೇವರಿದ್ದಾರೆ, 


ತಿರುಪತಿಯ ಬಿಮಾ ಶ್ರೀ ವೇಂಕಟೇಶನ "ದರ್ಶನಕ್ಕೆ ಮುಂಚೆ "ಈ 
ವರಾಹದೇವರ ದರ್ಶನ ಪಡೆದರೆ 'ಕೇತ್ರದರ್ಶನದ ಪೂರ್ಣ ಫಲವೆಂದು ಹೇಳುತ್ತಾರೆ. 


ಬು 
. ಪರಮಾತ್ಮನ ನಾಲ್ಕನೇ ಅವತಾರವೇ ನಾರಸಿಂಹ. ತನ್ನ ಮಗನಾದ, ಪರಮ 
ಭಾಗವತ ಶಿರೋಮಣಿಯಾದ ಪ್ರಹ್ಲಾದನನ್ನು ಹಿರಣ್ಯಕಶ್ಯಪನು ಕಾಡಿಸಲು, 
ಭಕ್ತವರನಾದ ಪ್ರಹ್ಲಾದನನ್ನು ರಕ್ಷಿಸಲು. ಪರಮಾತ್ಮನು "ನರಸಿಂಹರೂಪದಿಂದ 
ಕ೦ಬದಿಂದ ಪ ಪ್ರಾದುರ್ಭವನಾದನು. 
ಕೃತಯುಗದಲ್ಲಿ ಅಂಗೀರಸ ಸಂವತ್ಸರದ ವೈಶಾಖ ಶುದ್ದ ೧೪ ಸ್ಪಾತಿ ನಕ್ಷತ್ರ, 
ಪರಿಘನಾಮ ಯೋಗ, ಶನಿವಾರದ ದಿನ ೫ ೨೮ ಘಳಿಗೆಗೆ ಆರ್ಭಟಿಸುತ್ತ | 
ನರಸಿಂಹನು ಹಿರಣ್ಯಕಶ್ಯ ಪನನ್ನು ಸಂಹರಿಸಿದನು. 


ಕ್ರ 

ಶ್ರೀಮನ್ನಾರಾಯಣನು ಅದಿತಿ ದೇವಿಯಲ್ಲಿ ತ್ರೈತಾಯುಗದಲ್ಲಿ ಧಾತುನಾಮ 
ಸ೦ವತ್ಸರ ಭಾದ್ರಪದ ಶುದ್ಧ ೧೨ ಶ್ರವಣಾನಕ್ಷತ್ರ 'ಧುತಿನಾಮಯೋಗ, ಶುಕವಾರದ 
ದಿನ ಹೆಗಲು ೧೫ ಘಳಿಗೆಗೆ ವಾಮನನೆಂಬ ನಾಮದಿಂದ ಅವತರಿಸಿದನು. 

ವಾಮನನು ವಿರೋಚನನ ಮಗನಾದ ಬಲಿಚಕ್ರವರ್ತಿಯಿ೦ದ ಮೂರು ಪಾದ 
ಭೂಮಿಯನ್ನು ದಾನ ಪಡೆದನು. ಒಂದು ಪಾದ ಭೂಮಂಡಲವನ್ನೆಲ್ಲ ವ್ಯಾಪಿಸಿತು. 
ಎರಡನೆಯ ದ ಆಕಾಶಕ್ಕೆ ಕೈ ವ್ಯಾಪಿಸುತ್ತ ಬ್ರಹ್ಮಾಂಡ ಖರ್ಪರವನ್ನು ಛೇದಿಸಿತು. 
ಆಗ ಸುರನದಿ ಹುಟ್ಟಿತು. ಜಣ ಪಾದದಿಂದ ಬಲಿಯನ್ನು ರಸಾತಳಕ್ಕೆ 
ಮೆಟ್ಟಿದನು. ಈತನಿಗೆ "ತ್ರಿವಕಮನೆಂದು ಹೆಸರು. 


೫ 
ಶ್ರೀ ಪರಶುರಾಮನಾಮಕ ಪರಮಾತ್ಮನು ತ್ರೈತಾಯುಗದ ಪ್ರಮಾಧಿನಾಮ 


೨೯೦ | ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಸಂವತ್ಸರ ವೈಶಾಖ ಶುದ ೩ ರೋಹಿಣಿ ನಕ್ಷತ್ರ ಸುಕನಾಮ ಯೋಗ, ಶನಿವಾರ 
ರಾತ್ರಿ ೧೧ ಗಗ ಅವತರಿಸಿದನು. | 

ಪರಶುರಾಮ ಪರಮಾತ್ಮನ ಆರನೆಯ ಅವತಾರ. ಕ್ಷತ್ರಿಯರ ಪಿಡುಗನ್ನು 
ನಿರ್ಮೂಲನಗೊಳಿಸಲು ಹಾಗೂ ವಿಪ ಪ್ರವೃಂದವನ್ನು ಸ ಸಂರಕ್ಷಿಸಲು ಪರಮಾತನು 
ಭೃಗುವಂಶಜನಾದ ಜಮದಗ್ನಿ ಯಪಷಿಗಳಲ್ಲಿ ಅವತರಿಸಿದನು. 


ಹಿ 

ತ್ರೈತಾಯುಗದಲ್ಲಿ ತಾರಣನಾಮ ಸಂವತ್ಸರ ಚೈತ್ರ ಶುದ್ಧ ೯ ಪುನರ್ವಸು 
ನಕ್ಷತ್ರ. ಶೂಲನಾಮ ಯೋಗ, ಸೋಮವಾರದ ದಿನಕ ಹಗಲು ೬ ಘಳಿಗೆಗೆ ಶ್ರೀ 
ರಾಮಾವತಾರವಾಯಿತು. 

ಲೆ | 

ಇದು ಶ್ರೀಮನ್ನೂಲರಾಮದೇವರ ಸೋತ್ರ ಸುಳಾದಿ : ಶ್ರೀ ನರಹರಿತೀರ್ಥರಿಗೆ 
ಒಲಿದು ಬಂದ ವಿಷಯವನ್ನು ಈ ಸುಳಾದಿಯಲ್ಲಿ ಕಾಣುತ್ತೇವೆ. 
ಆಚಾರ್ಯರು ನರಹರಿತೀರ್ಥರಿಂದ ತರಿಸಿ ಪೂಜಿಸಿದ ವಿಗಹಗಳು ಬಹಳ 
 ಪುರಾತನವಾದವು. ಚತುರ್ಯುಗ ಮೂರ್ತಿಗಳೆಂದು ಪ ಪ್ರಸಿದ್ಧವಾದವು. ಇವುಗಳ 
ಇತಿಹಾಸ ವಾಶಿಷ್ಟ ರಾಮಾಯಣ, ಆಧ್ಯಾತ್ಮ ರಾಮಾಯಣ. ಮಾರ್ಕಂಡೇಯ 
ಪುರಾಣಗಳಲ್ಲಿ ಉಕ್ತವಾಗಿದೆ. ಇದೆಲ್ಲವುಗಳ. ಆಧಾರದಿಂದ ಈ ಸುಳಾದಿಯಲ್ಲಿಯ 
ಎಷಯವನ್ನು “ಗುರುಚರಿತೆ” ಎಂಬ ಗ್ರಂಥದಲ್ಲಿ ಎವರಿಸಿದ್ದನ್ನು ಸಂಗ್ರಹವಾಗಿ 
ಇಲ್ಲಿ ಕೊಡಲಾಗಿದೆ. 

ಜಗತ್ಸರ್ಜಕನಾದ ಚತುರ್ಮುಖ ಬ್ರಹ್ಮದೇವರು ನಾನಾವಿಧವಾಗಿ 
| ಭಗವತ್ತೂಡೆಯನ್ನು ಮಾಡಿ ಆನಂದ ಪಡುತ್ತಾರೆ. ಪರಮಾತ್ಮನನ್ನು ಪ್ರತಿಮೆಯ 
ಮೂಲಕ ಪೂಜಿಸಿ '$ುತಿಸಬೇಕೆಂದು ಅವರು ತೆಮಗೆ ಪ್ರತ್ಯಕ್ಷರಾದ ದಿವ್ಯ ಮಂಗಳ 
 ಮೂರ್ತಿಗಳಾದ ಸೀತಾ ರಾಮಚಂದ್ರ ಪ್ರತಿಮೆಗಳನ್ನು ರಚಿಸುವಂತೆ ವಿಶ್ವಕರ್ಮನಿಗೆ 
ಆಜ್ಞೆ ಮಾಡಿದರು. ರಚಿತವಾದ ಆ ಪ್ರತಿಮೆಗಳನ್ನು ತಾವು ಬಹುಕಾಲ ಪೂಜಿಸಿ 


ಲೋಕೋದ್ಧಾರಕ್ಕಾಗಿ ಜಾಬಾಲಿಮುನಿಗಳಿಗೆ ಕೊಟ್ಟರು. ಅಲ್ಲಿಂದ ಅದನ್ನು ಕೈಲಾಸಪತಿ 


ಪೂಜಿಸಿ ಪಾರ್ವತಿ ಪೂಜಿಸುತ್ತಿದ್ದಳು. ಅನಂತರ ದಕ್ಷಪ್ರಜೇಶ್ವರನಲ್ಲಿಗೆ ಡಕ 
ಸೌಭರಿಮುನಿಗಳು ಅದನ್ನು ಪೊಚಿಸಿದರು. ಆಮೇಲೆ ಮತ್ತೆ ಆ ಪ್ರತಿಮೆಗಳು ಸತ್ಯ . 
. ಲೋಕದಲ್ಲಿ ಕಂಗೊಳಿಸಿದವು. ಅಲ್ಲಿಂದ ಅದು ವಿವರ್ಸ್ವಾನಿಗೆ ತೆಸ್ತಿನಿಂದ ಲಭ್ಯವಾದವು. 
ಅವನು ತನ್ನ ಮಗ ವೈವಸ್ವತ ಮನುವಿಗೆ ಕೊಟ್ಟನು. . | 
ಅದೇ ಸೂರ್ಯವಂಶದ ಪರಂಪರೆಯಲ್ಲಿ ಇಕ್ಲ್ಯಾಕುವು ಈ ಪ್ರತಿಮೆಗಳನ್ನೇ 
ತನ್ನ ಕುಲದೇವತೆಗಳಂದು ಆರಾಧಿಸಿದ. ಅವನ ವಂಶಜರಾದ ಮಾಂಧಾತ, ಅನರಣ್ಯ, 
ತ್ರಿಶಂಕು, ಹರಿಶ್ಚಂದ್ರ ಸಗರ, ಭಗೀರಥ, ಅಂಬರೀಷ, ದಿಲೀಪ, ಮೊದಲಾದ 
ಚಕ್ರವರ್ತಿಗಳು ಪೂಜಿಸಿದರು. ದಶರಥ ಚಕ್ರವರ್ತಿ ಅದನ್ನು ಬಹಳ ಭಕ್ತಿಯಿಂದ 
ಇಷ್ಟದ್ಯೈವವೆಂದು ಆರಾಧಿಸಿ ರಾಮಜನನವಾದ ಮೇಲೆ ಆ ಪ್ರತಿಮೆಗಳ ಹೆಸರನ್ನೇ 








ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೯೧ 


ಗೂ ಇಟ್ಟ. ಅಂದಿನಿಂದ ಆ ಪ್ರತಿಭೆ ಮೂಲರಾಮ ಪ್ರತಿಮೆಯೆಂದು 
ಪ್ರಸಿದ್ಧವಾಯಿತು. “ಭಗವಂತನಾದ ರಾಮನೂ ಅದನ್ನು ಅರ್ಜೆಸಿದ.  ಅಮನವರೂ 
ಎ, ಮಾಡಿದರು. ಲಕ್ಷ ನೂ ಆರಾಧಿಸಿದ. ಜಾಂಬವಂತರೂ ಪೂಜಿಸಿದರು. 
| ರಾಮದರ್ಶನಾಕಾಂಕ್ಷಿಯಾಗಿದ್ದ ವೇದಗರ್ಭನೆ೦ಬುವನಿಗೆ ರಾಮದೇವರು ಆ 
ಪ್ರತಿಮೆಗಳನ್ನು ಪೂಜೆಗಾಗಿ ಕೊಟ್ಟರು. ಅವನು ಕೊನೆಯವರೆಗೂ ಪೂಜಿಸಿ ಮತ್ತೆ : 
ರಾಮರ ಆ ಸ್ಥಾನಕ್ಕೆ ಒಪ್ಪಿಸಿದ. "ಹನುಮಂತ ದೇವರು ತ್ರೇತಾಯುಗ ಮುಗಿದು 
ದ್ವಾಪರ ಯುಗದವರಗೂ ಪ್ರತಿಮೆಗಳನ್ನು ಆರಾಧಿಸುತ್ತಿದ್ದು ಸೌಗಂಧಿಕಾಪುಷ ತರಲು 
ಬಂದ ಸ್ವಾಂಶರಾದ ಭೀಮಸೇನ ದೇವರಿಗೆ ಕೊಟ್ಟು “ತಮ್ಮ ಮುಂದೆ ಕಲಿಯುಗದಲ್ಲಿ 
ಅವತರಿಸಿ ಯತಿಯಾದಾಗಲೂ ಇದನ್ನೇ ಆರಾಧಿಸು'' ಎ೦ದು ಹರಿಸಿದರು. 
ಪಾಂಡವರಿಂದ ಆರಾಧಿತವಾದ ಈ ಪ್ರತಿಮೆಗಳು ಕ್ಷೇಮಕರಾಜನ 
ಪರ್ಯಂತರವೂ ಅರಸರಿಂದ ಪೂಜಿತವಾಗಿ ಗಜಪತಿಯ ಕೋಶಾಗಾರದಲ್ಲಿ 
ನೆಲಸಿದ್ದವು. ಎಷ್ಟೋ ಕಾಲ ಗತಿಸಿತು. 
ಶ್ರೀಮದಾನಂದತೀರ್ಥ ಭಗವತಾದರು ಪ್ರಥಮ ಬದರೀ ಯಾತ್ರೆಯನ್ನು 
ಮುಗಿಸಿಕೊಂಡು ಬರುವಾಗ ಕಳಿಂಗದೇಶಕ್ಕೆ ಬಂದರು. ಅಲ್ಲಿ ಶೋಭನ ಭಟ್ಟ 
(ಪದ್ಮನಾಭ ತೀರ್ಥರು)ರ ಜೊತೆಗೆ ಶಾಮಾಶಾಸ್ತ್ರಿಗಳೆಂಬ ಮಹಾ ಪಂಡಿತರು. 
ಆಚಾರ್ಯರೊಡನೆ ವಾಕ್ಕಾ ರ್ಥ ಮಾಡಿದರು. ಮಹಾ ಪ್ರತಿಭಾಸಂಪನ್ನಃ ರಾದ ಇವರು 
ಆಚಾರ್ಯರ ಸಿದ್ಧಾಂತಗಳಿಗೆ ಮನಸೋತು, ಅವರ ಶಿಷ್ಯವೃತ್ತಿ ತ್ತಿಯನ್ನು ಅವಲಂಬಿಸಿ 





ಅವರೊಡನೆ ಸುಮಾರು ಕ್ರಿಶ. ೧೨೬೨ ರಲ್ಲಿ ಉಡುಪಿಗೆ ಬಂದರು. ಉಡುಪಿಯಲ್ಲಿ | 


ಆಚಾರ್ಯ ಮದ್ದರಿಂದ ಆಶ್ರಮವನ್ನು ಸ್ವೀಕರಿಸಿ "ನರಸಿಂಹತೀರ್ಥ'ರೆಂದು 
ಪ್ರಖ್ಯಾ ತರಾದರು. 
ಅಲ್ಲಿ ಆಚಾರ್ಯರ ಸೇವೆಯನ್ನು ಸ್ವಲ್ಪಕಾಲ ಮಾಡಿದ ಬಳಿಕ ಕಳಿಂಗದೇಶದಲ್ಲಿದ್ದ 
ಚತುರ್ಯಗ ಮೂರ್ತಿಯಾದ ಶ್ರೀಮೂಲ ಸೀತಾರಾಮ ಪ್ರತಿಮೆಗಳನ್ನು ತರಬೇಕೆಂದು 
ಆಚಾರ್ಯರು ಆಜ್ಞಾಪಿಸಿದರು. 
“ತತ್ರಾಸ್ತೇ ರಾಮದೇವಃ ಸಕಲ ಸುರಪತಿ ಬ್ರಹ್ಮಪೂಜ್ಯಾಂಫ್ರಿಕುಂಜಃ | 
. ಸೀತಾಯುಕ್ತಸ್ತಮೇನಂ ಚತುರತರಧಿಯೇ ಹಾನಯೇತ್ಯುಕ್ತ ಆಸೀತ್‌ ॥'' 
— ಜಯತೀರ್ಥವಿಜಯ 
ನರಹರಿತೀರ್ಥರು ಗುರುಗಳ ಆಜ್ಞೆಯನ್ನು ಶಿರಸಾ ವಹಿಸಿ ಅಲ್ಲಿಂದ ಹೊರಟು 
ತಮ ದೇಶಕ್ಕೆ ತೆರಳಿದರು. ಅಲ್ಲಿ ಕ್ರಿಶ. ೧೨೬೩ರಿಂದ ನಲವತ್ತು ವರ್ಷಗಳ ಪರಿಯಂತರ 
ದೇಶದ ಆಧಿಪತ್ಯವನ್ನು ವಹಿಸಿ "ಶತ್ರುಗಳಾದ ಶಬರರಿಂದ 'ದೇಶವನ್ನು ರಕ್ಷಿಸಿ ದೇವ 
ಬ್ರಾಹ್ಮಣರ ಪಾಲನೆಯನ್ನು ಮಾಡಿದರು. ಅವರ ಶ್ರೇಷ್ಠವಾದ ಆಡಳಿತಕ್ಷಮದಿಂದ 
| ದೇಶದಲ್ಲಿ ಶಾಂತಿ ನೆಲೆಯೂರಿತು. ಅವರ ಮಹಿಮೆಯು ಕ್ರಿ.ಶ. ೧೨೬೩ ರಿಂದ. 
೧೨೯೩ರ ವರೆಗಿನ ನಾಲ್ಕು ಶಿಲಾಶಾಸನಗಳಲ್ಲಿ ಲಿಖಿತವಾಗಿದೆ.. ಆ ಶಿಲಾಲೇಖಗಳು 
ಶ್ರೀ ಕೂರ್ಮಗ್ರಾಮದಲ್ಲಿ ಯೋಗಾನಂದ ನೃಸಿಂಹ ದೇವಾಲಯವನ್ನು ಸ್ಥಾಪಿಸಿದ 
ನಂಗ ವಿಶಾಖಪಟ್ಟಣದ ಸಿ೦ಹಾಚಲದಲ್ಲೂ ಅಥ 


ಇ ಡು ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


ಹೀಗೆ ಇವರು ರಾಜ್ಯಪಾಲಕರಾಗಿದ್ದು, ಸನಾತನ ಧರ್ಮರಕ್ಷಣೆ ಮಾಡಿ ಆಮೇಲೆ 
ಅಲ್ಲಿ ಭಂಡಾರದಲ್ಲಿದ್ದ ಶ್ರೀ ಮೂಲ ಸೀತಾರಾಮ ವಿಗ್ರಹಗಳನ್ನು ಪಡೆದುಕೊಂಡರು 
ಎಂಬ ವಿಷಯ ಆಧ್ಯಾತ್ಮ ರಾಮಾಯಣದ ೧೫ನೆಯ ಅಧ್ಯಾಯದಲ್ಲಿ ವಿವರವಾಗಿ 
ಕಾಣುತ್ತೇವೆ. 

ಶ್ರೀ ಮೂಲ ಸೀತಾರಾಮ ವಿಗಹಗಳ ಪೆಟ್ಟಿಗೆಯನ್ನು ತೆಗೆದುಕೊಂಡು ಸಕಲ 
ರಾಜಮರ್ಯಾದೆಗಳೊಡನೆ ಹೊರಟು ಉಡುಪಿಗೆ TE ಪಿಂಗಳನಾಮ 
ಸಂವತ್ಸರ ಆಶ್ವೀಜ ಮಾಸದಲ್ಲಿ ಎಂದರೆ ೨೩ನೆಯ ಅಕ್ಟೋಬರ್‌ ೧೭೧೭ರಂದು 
ಆಚಾರ್ಯರಿಗೆ ಆ ವಿಗ್ರಹಗಳನ್ನು ಒಪ್ಪಿಸಿದರು. ಆಚಾರ್ಯರು ಆ ಪ್ರತಿಮೆಗಳನ್ನು 
ಅಂದಿನಿಂದ ಎಂಭತ್ತು ದಿನಗಳವರೆಗೆ ಪೂಜೆ ಮಾಡಿ ಶ್ರೀ ಪದ್ಮನಾಭ ತೀರ್ಥರಿಗೆ 
ಕೊಟ್ಟು ಬದರಿಗೆ ಪ್ರಯಾಣ ಮಾಡಿದರು. 

ಶ್ರೀ ಪದ್ಮನಾಭ ತೀರ್ಥರಿಂದ ರಕ್ತಾಕ್ಷಿ ನಾಮ ಸಂವತ್ಸರ ಕಾರ್ತೀಕ ಬ॥೧೪ 
ದಿನ ವೇದಾಂತ ಸಾಮ್ರಾಜ್ಯವನ್ನು ನರಹರಿತೀರ್ಥರು ವಹಿಸಿಕೊಂಡು ಒಂಭತ್ತು 
"ವರುಷ ಸಂಸ್ಥಾನಾಧಿಪತಿಗಳಾಗಿದ್ದು ಶ್ರೀ ಮಾಧವತೀರ್ಥರಿಗೆ ಕ್ರಿಶ ೧೩೩೩ ರಲ್ಲಿ 
ವೇದಾಂತ ಸಾಮ್ರಾಜ್ಯವನ್ನು ವಹಿಸಿಕೊಟ್ಟು ಶ್ರೀಮುಖ ಸಂವತ್ತರದ ಪುಷ್ಯ ಬ॥ ೭ 
ದಿನ (ದಿನಾಂಕ ೨೯-೧೨-೧೩೩೩ ಬುಧುವಾರ] ನಾರಾಯಣನ ಪಾದಕಮಲವನ್ನು 
ಸೇರಿದರು. ಇವರ ಬೃ೦ದಾವನ ಹಂಪೆಯಲ್ಲಿ ಚಕ್ರತೀರ್ಥದ ಹತ್ತಿರ ನದಿ ಮಧ್ಯದಲ್ಲಿ 
ಒಂದು ಬಂಡೆಯ ಮೇಲಿದೆ. 

ಹೀಗೆ ಮಹಾವಿಭೂತಿ ಪುರುಷರಿಂದ ಅರ್ಚಿತವಾದ ಪ್ರತಿಮೆಯಲ್ಲಿ 
ಭಗವತ್ಸಾನ್ನಿಧ್ಯವೆಷ್ಟಿದೆಯೆ೦ದು ಹೇಳಬೇಕಾಗಿಯೇ ಇಲ್ಲ 'ಪ್ರತಿಮಾಯಾಂತು ಸಾನ್ನಿಧ್ಯಂ 

ಅರ್ಚಕಸ್ಯ ತಪೋ ಬಲಾತ್‌' ಎಂಬ ಪ್ರಮಾಣವನ್ನು ವಿಚಾರ ಮಾಡಿದರೆ 

ಜಗತ್ರಿತ್ಕ ಗಳಾದ ಲಕ್ಷಿ ನಾರಾಯಣರು, ಎಸಕ ಅವತಾರತ್ರಯದಲ್ಲೂ 
ಚಕಕ ಪೂಜಿಸಿದ್ದಾರೆಂದಮೇಲೆ ಅದೇ ಈಗ ಪ್ರತ್ಯಕ್ಕ ದೇವರನ್ನ ಬಹುದು. 
ತಿರುಪತಿಯಲ್ಲಿ ಶಿಲಾವದ ್ರೃಶೃತೇ ಹರಿಃ ಎನ್ನುವ ಪ್ರಮಾಣದಂತೆ 'ಲೋಹವದ್ದ ಶ್ಯತೇ 
ಹರಿಃ' ಎಂದು ಇಲ್ಲಿಯೂ ಹೇಳಬಹುದು. ನ ಪವಿತ್ರತಮ ಪ್ರತಿಮಾ” ಸ್ಪರ್ಶ 
ರ ಪುಣ್ಯಶಾಲಿಗಳು, ವಿಭೂತಿ ಪುರುಷರು. ಈ ಪ್ರತಿಮಾ ಆರಾಧಕರು 

ಮನುಷ್ಯರೇ ಅಲ್ಲ ಅವರು ಅಂಶಪುರುಷರು ಎಂದು ಪುರಾಣೋಕ್ತಿ. 

ಆಚಾರ್ಯರ ಮುಖ್ಯ ಸಂಸ್ಥಾನದಲ್ಲಿ ಇಂದಿಗೂ ಈ ಮೂರ್ತಿಗಳು ಕಂಗೊಳಿಸುತ್ತಿವೆ. 

ವೃತ್ತ ಪೀಠಾ 'ಅಕಟಣಾ ೨ಎಕ್ರಾ ಸೀತಯಾ ಸಹ | 


ಕರ್ಣತೋಕವರ್ಣತಶ್ಚೈವ ನೀಠತಃ ಪರಿಮಾಣತ ॥ 
ಸೀತಾರಾಮಾರ್ಚಯೋಃ ಸಾಮ್ಯಮ್‌ 


ಎಂಬ ನುಡಿಯಂತೆ, ದುಂಡು ಪೀಠದ ಜೋಲು ಕಿವಿಯ ಸೊಟ್ಟರಾಮನನ್ನು 
ನೋಡುವುದೇ ಬಲುಚನ್ನ ಅದಕ್ಕಾಗಿ ಶ್ರೀ ಜಗನ್ನಾ ಥದಾಸರು "ರಾಮನ ನೋಡಿರೈ 
ನಿಮ್ಮಯ ಕಾಮಿತ ಬೇಡಿಕ್ಕೆ' ಜಃ ಹೇಳುತ್ತ “ಬಲು ನಂಬಿದ ಭಕುತರ ಕಲಿ 
ಮಲಗಳ ಕಳೆದ ಹ ಪೊಳೆದ | ಸುಲಲಿತ ಗುಣನಿಧಿ ವಸುಧೇಂದ್ರಾರ್ಯರ 








ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೯೩ 


ಪ್ರಿಯ ಕವಿಜನಗೇಯ”' ಎಂದು ಅವನ ಭಕ್ತ ವಾತ್ಸಲತೆಯನ್ನು ವರ್ಣಿಸುತ್ತ 
“ರಾಧಿ ರಿಗೆ ಅವಿಳಾರ್ಥಗಳನು ಕೊಡುವ 'ದುರಿತವ ತಡೆವ” ಎಂದಿದ್ದಾರೆ. 


೧೧ 
ಸಮುದೆಬುಥನ ಸಮಯದಲ್ಲಿ ಶ್ರೀಹರಿಯು ಅಮೃತ ಕಲಶವನ್ನು ಹಿಡಿದುಕೊಂಡು 
ಸಾಗರದಿಂದ ವ್ಯಕ್ಷನಾದನು ಇವರೇ ಧನ್ನಂತರಿ ಎಜು! — "ಶ್ರೀಮದ್ಭಾಗವತ 
“ಎ೨ 
ಮೇರದೇವಿ ಮತ್ತು ನಾಭಿ ಮಹಾರಾಜರು ಶ್ರೀಹರಿಯನ್ನು ಸೇವಿಸಿದಾಗ 
ಅವರೀರ್ವರಲ್ಲಿ ಅವತರಿಸಿ ಯಪಭನೆಂದೆನಿಸಿದನು. ಇವನು ಸನ್ಯಾಸಾಶ್ರಮದ | 
ಸತ್ತಂಪುದಾಯಗಳನ್ನು ಸ ಮುಕ್ತಿಯೋಗ್ಯರಾದ ಜೀವರಿಗೆ ಉಪದೇಶಿಸಿದನು. 


೧೩ : 
ಅತ್ರಿ ಖಷಿಗಳು ಹಾಗೂ ಅವರ ಪತ್ನಿ ಅನಸೂಯಾದೇವಿಯವರು 
ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಪ್ರೀತನಾದ ಶ್ರೀಹರಿಯು 
ಅವರ ಅಪೇಕ್ಷೆಯಂತೆ ಅವರಲ್ಲಿ ದತ್ತನೆಂಬ ಹೆಸರಿನಿಂದ ವ್ಯಕ್ತವಾದನು. ಇವನು 
ಪ್ರಲ್ಲಾದ ಮತ್ತು ಅಲರ್ಕ ಎಂಬ ಸಚಿ ಪರಿಗೆ ಪರಾಪರ ತತ್ತ್ವಗಳನ್ನು ವಿಶದವಾಗಿ 
ತಿಳಿಸಿದನು. | 
೧೪- ೧೫ 
ಶ್ರೀಹರಿಯು ಕಪಿಲರೂಪದಿಂದ ವ್ಯಕ್ತನಾಗಿ ವಾಸುದೇವನೆನಿಸಿದನು. ಸಿದ್ಧ 
ಪುರುಷರಾದ ಬ್ರಹ್ಮಾದಿ ದೇವತೆಗಳಿಗೆ ಹು ಬಲದಿಂದ ನಶಿಸಿ ಹೋಗುತ್ತಿರುವ 
ಸಾಂಖ್ಯವೆಂಬ ಹೆಸ ರಿನ ವೇದಾರ್ಥಪೂರ್ಣವಾದ ಶಾಸ ಸ್ತವನ್ನು ಬೋದಿಸಿದೆನು. 
ಆದಿ ಮನ್ವಂತರದಲ್ಲಿ ವ್ಯಕ್ತನಾದ ಇವನು ತನ್ನ ತೆಮಿಯಾದ ದೇವಹೂತಿ 
ದೇವಿಗೆ ಗುಣ ಮೊದಲಾದ ತತ್ತ ವನ್ನು ತಿಳಿಸಿದನು. 
೧೫ನೆಯ ಸುಳಾದಿಯ $ದಿತಾಳದಲ್ಲಿ ದಾಸರಾಯರು ಕಪಿಲನಾಮಕ 
ಪರಮಾತ್ಮನ. ಸ್ಮರಣೆಯನ್ನು ಯಾವ ಯಾವ ಸ್ಥಳದಲ್ಲಿ ಮಾಡಬೇಕೆಂಬುದನ್ನು 
ಹೇಳಿದ್ದಾರೆ. 
| ೧೬ | 
ಪರಾಶರ ಮತ್ತು ಸತ್ಯವತಿ ದೇವಿಯಲ್ಲಿ ಶ್ರೀಹರಿಯು ವೇದವ್ಯಾಸ ರೂಪದಿಂದ 
ವ್ಯಕ್ತವಾದನು. ಮನುಷ್ಯರ. ಮಂದಪ ಪ್ರಜ್ವರೆಂಬುದನ್ನ ರಿತು ಅವರ ಸೌಕರ್ಯಕ್ಕಾಗಿ 
ವೇದಗಳನ್ನು ವಿಭಾಗ ಮಾಡಿದನು. ಎಲ್ಲ ಶಾಖೆಗಳ ಅರ್ಥವನ್ನು ನಿರ್ಣಯ 
ಮಾಡುವುದಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದನು. 
ಇಪ್ಪತೆಂಟನೆಯ ದ್ವಾಪರದ ಕೊನೆಯಲ್ಲಿ ವ್ಯಕ್ತನಾದ. ಈ ವೇದವ್ಕ್ಯಾಸದೇವರಿಗೆ 
ಬಾದರಾಯಣ, ಕೃಷ್ಣ 3] ದ್ವೈಪಾಯನ ಎಂಬ jE ನಾಮಗಳಿವೆ, 


ಎ೪ ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


೧೭ 

ದ್ವಾಪರ ಯುಗದಲ್ಲಿ ವಿರೋಧಿನಾಮ ಸಂವತ್ತರ ಶ್ರಾವಣ ಬ ॥ ೮ ರೋಹಿಣಿ 
ನಕ್ಷತ್ರ, ವಜ್ರನಾಮ ಯೋಗ ಬುಧುವಾರ ದಿನ ಅರ್ಧರಾತ್ರಿಯಲ್ಲಿ ಶ್ರೀಕೃಷ್ಣನು 
ಪ್ರಾದುರ್ಭೂತನಾದನು. | | 

ಶ್ರೀಹರಿಯ ಅವತಾರಗಳಲ್ಲಿ ಯಾವ ಭೇದವೂ ಇಲ್ಲ. ಆದರೂ ಕಲಿಯುಗಕ್ಕೆ 
ಕೃಷ್ಣಾವತಾರದ ಮಹಿಮೆ ಹೆಚ್ಚು. “ಕತೌ ಕೃಷಃ ಪ್ರಶಸ್ಯತೇ” ಎಂಬುದು ಶಾಸ್ತ್ರದ 
ಸವಿನುಡಿ. ಈ ಇಪ್ಪತ್ತೆಂಟನೆಯ ಕಲಿಯುಗದ ಹಿಂದಿನ ದ್ವಾಪರ ಯುಗದಲ್ಲಿಯೇ 
ಕೃಷ್ಣಾವತಾರವಾದದ್ದು. ಅಂತೆಯೇ ಈ ಕಲಿಯುಗಕ್ಕೆ ಕೃಷ್ಣನೇ ಯುಗದೇವತೆ. 

ಕಲಿಯುಗದಲ್ಲಿ ಪಾಮರರ ಉದ್ದಾರಾರ್ಥವಾಗಿ ವೈಕುಂಠದಿಂದ ತಿರುಪತಿಯಲ್ಲಿ 
ಬಂದು ನಿಂತ. ಪದ್ಮಾವತಿಯೊಂದಿಗೆ ವಿವಾಹವಾದ ಶ್ರೀನಿವಾಸ ತಾನು ಕೃಷ್ಣನೆಂದೇ 
ಹೇಳಿಕೊಂಡಿದ್ದಾನೆ. | 

ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿದರು. 
ಆಚಾರ್ಯರ ಪ್ರತಿನಿಧಿಗಳಂತಿದ್ದ ಶ್ರೀ ಚಂದ್ರಿಕಾಚಾರ್ಯರು, ಶ್ರೀರಾಘವೇಂದ್ರ 
ಗುರುಸಾರ್ವಭೌಮರೂ ಕೃಷ್ಣಾರಾಧನೆ ಮಾಡಿದರು. ಆದ್ದರಿ೦ದ ಶ್ರೀಕೃಷ್ಣ ಎಲ್ಲರಿಗೂ 
ಅಷ್ಟದೈದ. 

ಭಗವಂತನ ಇತರ ಅವತಾರಗಳ ಜಯಂತ್ಯುತ್ತವಕ್ಕಿಲ್ಲದ ನಿಯಮ ಕೃಷ್ಣ 
ಜಯಂತಿಗಿದೆ. ಇದನ್ನು ವೃತವಾಗಿ ಆಚರಿಸುವ ರೂಢಿ ಇದೆ. ಆಚಾರ್ಯ ಮದ್ದರು 
“ರೋಹಿಣ್ಯಾಮರ್ಧರಾತ್ರೇತು ಯದಾ ಕೃಷ್ಣಾಷ್ಟಮೀ ಭವೇತ್‌ । ಜಯಂತೀ ನಾಮ 
ಸಾ ಪ್ರೋಕ್ತಾ ಸರ್ವಪಾಪಪ್ರಣಾಶನೀ ॥'' ಎಂಬುದಾಗಿ ಅಪ್ಪಣೆ ಕೊಡಿಸಿದ್ದಾರೆ. 

ಹರಿತತ್ತ್ವ ಪ್ರಚಾರಕ್ಕಾಗಿ ರಚಿತವಾದ ಶ್ರೀಮದ್ಭಾಗವತ ಪುರಾಣದಲ್ಲಿ ಕೃಷ್ಣನ 
ಮಹಿಮೆಗೇ ಹೆಚ್ಚು ಪ್ರಾಶಸ್ತ್ಯ. | | 

ನಮ್ಮ ಸಕಲ ಕರ್ಮಗಳನ್ನು “ಶ್ರೀಮದ್ದೇಶ ಶ್ರೀಕೃಷ್ಣಾರ್ಪಣಮಸ್ತು”” ಎ೦ದು 
ಸಮರ್ಪಿಸುವುದು ತುಂಬಾ ಅರ್ಥಗರ್ಭಿತವಾಗಿದೆ. 

ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಕನ್ನಡದ ಹರಿದಾಸರುಗಳು ಕೃಷ್ಣನ 
ಮಹಿಮಾವರ್ಣನೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಕನ್ನಡ ದೇಶದಲ್ಲಷ್ಟೇ ಅಲ್ಲ, 
ಭಾರತದ ಇತರ ದೇಶದ ಹರಿಶರಣರಲ್ಲೂ ಕೃಷ್ಣಭಕ್ತಿ ಹೆಚ್ಚು ಸೂರದಾಸರು, 
ಮೀರಾಬಾಯಿ, ಜಯದೇವ ಹಾಗೂ ಬಂಗಾಳದ ಚೈತನ್ಯ ಪಂಥದ ಮುಖ್ಯ : 
ಸೂತ್ರವೇ ಕೃಷ್ಣಭಕ್ತಿ 41 

ಸುಳಾದಿ ೧೭ ರಿಂದ ೩೨ ರವರೆಗೆ ದಾಸರಾಯರು ಚಿತ್ರಿಸಿದ ಶ್ರೀಕೃಷ್ಣನ 
 ಶಬ್ದಚಿತ್ರವನ್ನು ಕಾಣುತ್ತೇವೆ. | 


ಡ್‌ ಎ 
॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 








ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು ೨೯೫ 


(2೯. 


ಟೈ 
ಔರ 


ಖಿ 


ಎ0; 


೨೮. 


೩೦. 


೩. 


೩೨. 


ಪಿ. 


೩೪, 


೩೫. 


ತ್ರಾ 
DONG 


೧ಜಿ ಚ ಟಿ4೦. 


©, 


Qo) 
೧೩. 
(೧೮. 
(೧೮೪. 
೧೫. 
೬. 
೧೭. 
೧೮. 


೧೯. 
ವಲ. 


(1 
ವಿಲ 


೨೩. 


ಇ 


॥ ಶ್ರೀ ಗುರುರಾಜೋ ವಿಜಯತೇ ॥ 
ವಿಜಯ ಸುಭಾಷಿತಗಳು 
(ಸುಳಾದಿಗಳ ಅನುಕ್ರಮದಂತೆ) 
ಜೊಳ್ಳು ತೂರಿದಂತೆ. 


ಸಿಂಗ ನರಿಯ ಪೆಟ್ಟಿಂಗೆ ಸುಮ್ಮನಿದ್ದಂತೆ. 


ಕಳಲುತೈರದಿ ಕದಡುತ್ತ, ತಳಲ ತಾಪಕೆ ಬಾಡಿದಂತೆ 
ಬತ್ತಿಯ ಚಾಚಿದಂತೆ, ದಿನದಿನಕೆ ಎನ್ನ ಭಾರ ಪೊತ್ತ ಅತ್ಯಂತ ಶಕ್ತ 
ಶ್ವಾನಗೆ ಶಾವಿಗೆ ಏಸು ಉಣಿಸಿದರೇ | 

ತಾನುಂಡು ಸಂತೋಷವನು ಬಡಬಲ್ಲದೇ | 

ಕಣ್ಣಿದ್ದು ಕುರುಡನಾಗಿ ದಾರಿ ನಡೆದ ಮೂರ್ಯನಂತೆ. 
ಬಾಯಿ ಇಲ್ಲದವಗೆ ಎಲ್ಲಿ ಪೋದರೂ ಬದುಕಿಲ್ಲ 
ಸಾಧು ಎತ್ತಿಗೆ ಎರಡು ಗೋಣಿ ಹೇರುವರು 


' ಕೇದಿಗೆಯಲ್ಲಿ ಸರ್ವ ಅವಗುಣಗಳಿದ್ದರೂ ಒಂದು ಗುಣವಿರುತ್ತದೆ. 


ರವಿಗೆ ಅಂಗೈವಡ್ಡಾಲು ಕವಳ ಕವಿದ್ದದೇನೋ 
ತಿಲವನ್ನು ಕರತಳದಲ್ಲಿ ಇಟ್ಟುಕೊಳ್ಳಲು 
ಸುಲಭದಿಂದ ತೈಲ ಫಲಿಸೋದೆ 

ಅಳಕುವವಗೆ ಕಾವಳದೊಳು ಹುಲ್ಲುಸರವೇ ತುಳಿದರೆ, 
ಮನಸಿಗೆ ಪೊಳೆವೊದು ಫಣಿ ಓಲು 
ಅಳುಕದವಗೆ ಜಲಧಿ ಮೊಳಕಾಲ ಉದಕವೋ 
ಇಳಿಯ ಮುಳುಗಿದವಗೆ ಛಳಿಯ ಪರವೇನು 
ಸಿಡಲಿಗಂಜದವನು ಹೆಗ್ಗೋಳಿಗ೦ಜುವನೆ 
ಭೀತಿಗೊ೦ಬವರಿಗೆ ತೃಣಮೇರುವಾದಂತೆ 
ಕೋತಿ ಕೊರವಂಗೆ ಸಿಕ್ಕಿದಂತೆ 

ಭಂಡುದೇವರಿಗೆ ಲೆಂಡು ಪ್ರತಿ 

ಹಾವಿಗೆ ತಡೆ ಬೇರು ಇದ್ದಂತೆ ಇರಬೇಕು 
ಜೇನು ಕಾನನದೊಳು ತಾನಿಟ್ಟು ಉಣದಂತೆ 
ನಾಯಿಗೆ ಶಾವಿಗೆ ಪರಮಾನ್ನದ ತುತ್ತು 
ಬಾಯಿಯೊಳಗಿಡಲು ಉಂಡು ಜೀವಿಸುವದೇ? 
ಬಿದ್ದು ಹೋಹ ಪತ್ರದ ಮೇಲೆ ಬರೆದರೆ 
ಪೊದ್ದಿರದೆ ಪೋಗೋವು ತನಗಲ್ಲದೇ 

ಗೋವು ಜನ್ನಿಗೆ ಪಾಲು ಶುನಕನ ಮರಿ ತಂದು 
ದೇವರ ಮನೆಯೊಳು ಕುಡಿಸಿದಂತೆ 

ಆರು ಇಲ್ಲದ ಒಬ್ಬ ಊರ ಪರದೇಶಿಯ ವೈದು 











ಬ 


೩. 
ಅತ 
೪೫. 


ಲ್ಯ 


೪೭ 
೪೮. 
೪೯. 
೫೧. 
೫೨. 


೫೩. 
೫೪. 


೫೬ 


೫೭ 


೫೮. 


ದ 
ಖಿ 


ಮ 


ಹ 


ವಲಿ. 
೨೯ 


೩೦. 


೩೧. 


ಫಲಿ, 


೩೩. 
೩೪. 


೩೫. 


೩೬. 


೩೭ 


೩೮. 


೩೮. 


೪೦. 


೪(). 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ನೀರೂಳಗೆ ಹಾಕಿ ತೀರದಲ್ಲಿ ಇರದೆ ದೂರದಲ್ಲಿ ನಿಂತು 
ಮೋರೆ ನೋಡುವರೆ 

ಭೂತ ಸೋಕಿದವಗೆ ದೂಷಣ ಭೂಷಣವೇನು 
ಹಿಡಿ ಹೊನ್ನು ಉಂಬಾ ಸಂಬಳಿಗನು ಕಾಯ್ದಂತ 
ಬಿಸಲೊಳಗೆ "ಪಿಸಿ ಬ೦ದ ತೃಷಿಯಾದ ಮನುಜಗೆ 
ರಸದಾಳಿ ಕಬ್ಬು ಕೂಲಿಗೆ ಹಸನಾಗಿ ತಿನಿಸಿದಂತೆ 
ಘಟದೊಳಗೆ ಉದಕವಿದ್ದ ತೆರದಿ ನಿನ್ನ 
ಜಠರದೊಳಗೆ ಲೋಕವಿರಲದರಲ್ಲಿ । 

ಪಕ್ಕೆಯೊಳಗೆ ಪಕ್ಕಿ ಮಕ್ಕಳ ಸಾಕಿದಂತೆ | 

ಕಣ್ಣು ತೆರೆಯ ಕುನ್ನಿ ಹುಲಿಯ ಕೂಡ: 
ಹಣ್ಣಿಕೊ೦ಡು ಯುದ್ಧವನ್ನು ಮಾಡಿದರುಂಟೆ 
ವಿಜಯ ವಿಠ್ಠಲನ ನಾಮ ಮುದ್ರಾಂಕಿತದವಗೆ 
ಭೂಮಿಯಾಕಾಶಕ್ಕೆ ಒಂದೇ ಸುಮಾರ್ಗ : 

ವಿಜಯ ವಿಠ್ಠಲನ ನಾಮ ಸುಧಿ ವಿಗಡನಾಗದೆ ಸುರಿಯೆ 
ರಗಳೆ ಭವದ ನಿಗಳಹರ. 
ಅನುಭವವಿಲ್ಲದ ಜ್ಞಾನದ ಫಲವೇನು? 

ಅನುದಿನ ಜ್ಞಾನಕ್ಕೆ ಪ್ರತಿಷ್ಠೆಯಾತಕ್ಕೆ 

ಹರಿನಾಮನ ನೆನೆಯದಿರೆ, ಶರಧಿ ಬತ್ತಿದ ಮೀನು 
ವರಲಿದಂತೆ ವರಲಿ ಹೀನಾಗುವರು 

ತುಲವೆಂಬೊ ಪಾಪಕೆ ಪಾವಕ ಹರಿನಾಮ 
ವಿಷಯಂಗಳಲ್ಲಿ ಚರಿಸಿದರೇನು 

ಪರಮಾತ್ಮನ ಪೆಸರುಗೊಂಡರೆ ಪುಣ 
ಉಪ್ಪಿಲ್ಲದಂಬಲಿ ಕುಡಿವ ನರಗೆ ಕೋಟಿ 

ಕೊಪ್ಪರಿಗೆ ಧನ ಇದ್ದಲ್ಲಿ ದೊರೆತಂತೆ 

ತಿಪ್ಪೆಯ ಮೇಲೆ ಹೊರಳಿ ಮಲಗುವ ಮನುಜಗೆ 
ಉಪ್ಪರಿಗೆ ಮೇಲೆ ಸುಖಿಸುವಂತೆ 

ಚಿಪ್ಪು ಗೀರಿ ತಿಂಬ ದಟ್ಟ ದಾರಿದ್ರಗೆ 

ತುಪ್ಪ ಸಕ್ಕರಿ ಪಾಲ ಹಣ್ಣು ಮೆಲಿಸಿದಂತೆ 
ಮರಿದಿಯೊಳೆಗೆ ನೋಡಿದಂದ ತುದಿ ಫಲವ 
ಬಂದು ಹೆಳವ ನೋಡಿ ತಿಂದೆನೆಂತೊಂಬೊ 


- ಮಂದಮತಿಯಾದೆ 


ಹೆಳುವನು ಬಯಸಿದ ಫಲವು 
ಚಲಿಸದೆ ಇರುತಿದ್ದು, ಕೆಳಗೆ ಬೀಳೆ ಪಾವನದಿಂದ 
ಲಲೆ ಪಣ್ಣು ದೊರಕಿದಂತೆ | 














ಶ್ರೀ ವಿಜಯದಾಸಕ್ಕತ ಸ್ತೋತ್ರ ಸುಳಾದಿಗಳು 


೫. 


೬೦. 


ಆಪ್ಲಿ 


೭೩. 


ಲಿಪಿ 


೮೦. 


ಇಲ] 


ಲಕ್ಷ್ಮಿ 
ಅಲ್ಲ, 


೪೫. 
ಅಕ್ಷಿ 
೪೭ 


ಅಲಿ 
ಸೆ 


೫೦. 
೫0. 
೫೨. 


Rs, 


ಚ೦ದ್ರನುದ್ಧವನಾಗೆ ಚತುರ೦ಗುಲದಷ್ಟು 
ಸಿಂಧುರಾಜನ ಉಬ್ಬಿ ಮೇಲಕ್ಕೆ ಸೂಸುವ 
ಅಂಧಕಗೆ ಕಣ್ಣು ಬಂದಂತೆ 

ಮುಕುಳಿತವಾಗಿದ್ದ ಕುಸುಮ ಇದ್ದರೆ 

ಇದಕೆ ಪರಿಮಳ ತಾನೆ ಹೊರಬೀಳ್ವದೆ 

ಆಡಿನ ಕೊರಳೊಳು ಸ್ತನವುಳ್ಳ ತೆರದಂತೆ | 
ರಾಡಿಕಲೆತ ನೀರಿನಂತೆ ನಾನಿಪೆನೋ | 
ಸಪುತಾರ್ಚಿ ಸ್ಥಂಭ ಬಲ್ಲ ಬಲವಂತ ಮನುಜಗೆ | 
ಅಪರಿಮಿತವಾದ ಕೊಳ್ಳಿಯ ಭೀತಿಯುಂಟೆ | 
ಹಯಗಮನನಾಗಿ ಕತ್ತೆಯನ್ನು ಹಾರೈಸಿದಂತೆ | 
ಜೀವೇಶ್ವರರಿಗೆ ಅಭೇದ ಪೇಳುವವ | 

ಭೃತ್ಯಾ ತನ್ನೊಡಿಯನ ಹತ್ಯಾ ಮಾಡಿದಂತೆ | 
ಗುರುಮುಖವಿಲ್ಲದೆಲೆ ದೊರಿಯದು ಜ್ಞಾನಮಾರ್ಗ | 
ದುರ್ಮತವನು ಮೆಚ್ಚಿ ಕರ್ಮಕ್ಕೆ ಬೀಳದಿರು | 
ಮಾಯಿಯ ಮನೆ ಮುಂದೆ ಮದಕರಿಯಾಗಿದ್ದು | 
ಆಯುಷ್ಯಾಭಿವೃದ್ಧಿ ಸುಖಬಡುವದಕ್ಕಿಂತ | 
ನಾಯಿಯ ಮರಿಯಾಗಿ ಮಧ್ದಮತದವರ । 


ಕಾಯಿದು ಮನೆ ಮುಂದೆ ಇಪ್ಪ ಕ್ಷಣವೇ ಲೇಸು । 
. ವಾಯುಮತ ಬಿಟ್ಟು ಅನ್ಯಮತವ ಸಾರೆ । 


ತಾಯಿಯ ಜರಿದು ಶ್ವಬಚಿಗೆರಗಿದಂತೆ | 


. ಪ್ರಾಣಗತಿ ಬಂದರು ಮಧ್ದಮತ ಬಿಡದಿರೀ । : 


ಶ್ರೀಪಾದ ಪದುಮವನ್ನು ನೆರೆನಂಬಿದವನ ಭಾಗ್ಯ | 
ಅಪಾರವಲ್ಲದೆ ಲೇಶ ಕೊರತೆ ಇಲ್ಲ | 

ಗೋಪಾದ ಉದಕದೊಳು ರತುನ ದೊರಕಿದಂತೆ । 
ದೀಪದ ಬೆಳಕಿನಲ್ಲಿ ಸರ್ವವು ಕಂಡಂತೆ | 


, ಹರಿಯಳೆ ಮರಿ ತಾರುಕ್ಷನ ವನದೊಳು | 


ಇರಲು ಸಳದು ಕಡಿಗೆ ತೆಗೆದಂತೆ | 


. ಅಡವಿಗೆ ಬಿದ್ದವನ ದಾರಿಗೆ ತಂದಂತೆ | 

. ಒಡಲಿಗೆ ಇಲ್ಲದವನ ಸುಧಿಯೊಳಗಿಟ್ಟಂತೆ 

. ಕೊಡೆ ಇಲ್ಲಾದವಗೆ ಸುರತರು ವಲಿದಂತೆ | 

. ನಡಿಯಲರಿಯದವನಗೆ ನಡಿಯಕಲಿಸಿದಂತೆ | 
. ನುಡಿಯಲರಿಯದವನಗೆ ನಿಗಮ ತಿಳಿಸಿದಂತೆ | 
. ಮಡುವಿಗೆ ಬಿದ್ದವಗೆ ನಾವಿದೊರಕಿದಂತೆ | 


EE 














1) ತ) 


೭). 


ಶ್ರೀ ವಿಜಯದಾಸಕೃತ ಸ್ತೋತ್ರ ಸುಳಾದಿಗಳು 


ಪೊಡವಿ ಎಡಯವಗೆ ಹರಿವಾಣ ದೊರೆತಂತೆ | 
ಮುಡಿಯ ಪೊತ್ತು ಪೋಪಗೆ ಊಟವು ಸಿಕ್ಕಿದಂತೆ | 
ಕಡುರೋಗಾದವೆಗೆ ಸಂಜೀವನದಂತೆ । 

ಮೀನು ಉದಕದೊಳಗಿದ್ದಂತೆ | 

ಶ್ವಾನ ಛಳಿಯೊಳಿರೆ ವಜ್ರಕವಚನ್ನು | | 

ಮೇಣು ದೊರತದ್ದು ನೋಡು ಎನ್ನ ಭಾಗ್ಯ | 


. ಮಾನವನು ಪವಮಾನ ಮತ ನಂಬಿ । 


ಜ್ಞಾನೋಪದೇಶವಾಗದಲೆ. | | 
ತಾನು ಯೇಸುಕಾಲ ಬದುಕಿದ ಫಲವೇನು 


ಬಾಣವಿಲ್ಲದ ಬಿಲ್ಲಿನಂತೆ | 


ಇರುವ ಮೆದ್ದದರಿಂದ ಕರಿ ವಿಂಡಿಗೆ ಸೀತು | 
ವಿಜಯ ವಿಠ್ಠಲ ತಾನೆ ಚಿಂತೆ ಮಾಡುವ 
ತನ್ನ ನೆನಿಸಿದ ಭಕ್ತನಿಗೆ । 


| ಕ್‌ ಇ 
॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 














